


ಅನುವಾದ : ಚಿ. ಟಿ ನಾರಾಯಣರಾವ್‌ 


ಕೆ 
ಮನ್‌ ಡೈಸನ್‌ ಅವರ ಮುನ್ನುಡಿ ಸಹಿತ 


ಅನುವಾದ: ಜಿ.ಟಿ. ನಾರಾಯಣ ರಾವ್‌ 
ಕನ್ನಡ ಅನುವಾದದ ಪ್ರಕಾಶಕರು: ಅತ್ರಿ ಬುಕ್‌ ಸೆಂಟರ್‌, ಮಂಗಳೂರು ೫೭೫೦೦೩. 


ಸಂಗ್ರಹ ಮತ್ತು ಸಂಪಾದನೆ: ಅಲೀಸ್‌ ಕ್ಯಾಲಪೈಸ್‌ 
ನ 
ಲು 


[೧೯೯೮, ಪುಟಗಳು ೨೧೬ ಬೆಲೆ ರೂ ಮೂವತ್ತು ಮಾತ್ರ. 
ಅಂತರ್ಜಾಲದ '`ಫೇಸ್‌ ಬುಕ್ಕಿ'ನಲ್ಲಿ ದೈನಿಕ ಧಾರಾವಾಹಿಯಾಗಿ ಎರಡು ವರ್ಷಕ್ಕೂ ಮಿಕ್ಕು ಕಾಲ ಹರಿದು 
ಈಗ (೨೦೧೫) ಉಚಿತ ವಿ-ಪುಸ್ತಕವಾಗಿ ಇಲ್ಲಿ ಲಭ್ಯ.] 


ಪರಿವಿಡಿ 

ಮುನ್ನುಡಿ - ಫ್ರೀಮನ್‌ ಡೈಸನ್‌ (೧೩06 4) 

ಮೊದಲನುಡಿ ಮತ್ತು ಆಭಾರ ಮನ್ನಣೆ (೧೩೦6 9) 

ಕಾಲಸೂಚೆ (೧೩06 15) 

ಕನ್ನಡ ಅನುವಾದಕನ ನುಡಿಗಳು (೧806 23) 

ಉಲ್ಲೇಖನಗಳು 

ಸ್ವತಃ ತಮ್ಮ ಬಗ್ಗೆ ಐನ್ಸೆ ಕನ್‌ (೧೩06 26) 

ಅಮೆರಿಕ ಮತ್ತು ಅಮೆರಿಕನರ ಬಗ್ಗೆ (೧೩06 34) 

ಸಾವಿನ ಬಗ್ಗೆ (೧೩೦6 38) 

ಶಿಕ್ಷಣ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಕುರಿತು (೧೩06 41) 

ಕುಟುಂಬದ ಬಗ್ಗೆ (೧೩೦6 44) 

ಸ್ನೇಹಿತರು, ನಿರ್ದಿಷ್ಟ ವಿಜ್ಞಾನಿಗಳು ಮತ್ತು ಇತರರ ಬಗ್ಗೆ (೧೩06 52) 
ಜರ್ಮನರು ಮತ್ತು ಜರ್ಮನಿ ಕುರಿತು (೧೩೦6 64) 

ಮನುಕುಲದ ಬಗ್ಗೆ (೧೩೦6 67) 

ಯೆಹೂದ್ಯರು, ಇಸ್ರೇಲ್‌, ಜೂಡಾಯಿಸಮ್‌ ಮತ್ತು ರುಯನಿಸಮ್‌ ಕುರಿತು (೧೩06 69) 
ಜೀವನ ಕುರಿತು (೧೩06 76) 

ಶಾಂತಿವಾದ ಕುರಿತು (೧೩06 78) 

ಶಾಂತಿ, ಯುದ್ಧ, ಬಾಂಬ್‌ ಮತ್ತು ಮಿಲಿಟರಿ ಕುರಿತು (೧೩06 82) 
ರಾಜಕೀಯ, ರಾಷ್ಟ್ರಪ್ರೇಮ ಮತ್ತು ಸರ್ಕಾರ ಕುರಿತು (೧೩06 90) 
ಮತಧರ್ಮ, ದೇವರು ಮತ್ತು ತತ್ತ್ವಶಾಸ್ತ್ರ ಕುರಿತು (೧೩0 96) 


ವಿಜ್ಞಾನ ಮತ್ತು ವಿಜ್ಞಾನಿಗಳು, ಗಣಿತ ಮತ್ತು ತಂತ್ರವಿದ್ಯೆ ಕುರಿತು (೧೩06 108) 

ವಿವಿಧ ವಿಷಯಗಳ ಬಗ್ಗೆ: (೧೩06 123) 

ಗರ್ಭಪಾತ, ಸಾಧನೆ, ವಯಸ್ಸಾಗುವುದು, ಮಹತ್ವಾಕಾಂಕ್ಷೆ, ಪ್ರಾಣಿಗಳು/ಮುದ್ದುಗಳು, ಜನನ ನಿಯಂತ್ರಣ, ಹುಟ್ಟು, 
ಹಬ್ಬಗಳು, ಕಪ್ಪು ಮಂದಿ/ಕುಲಾಂಧತೆ, ಪುಸ್ತಕಗಳು, ವಸ್ತ್ರವಸನಗಳು, ಸ್ಪರ್ಧೆ, ಪರಿಗ್ರಹಣಶೀಲತೆ, ಮನಸ್ಸಾಕ್ಷಿ, 
ಸೃಜನಶೀಲತೆ, ನರಹಂತಕರು, ಕುತೂಹಲ, ಮರಣದಂಡನೆ, ಇಂಗ್ಲಿಷ್‌, ಹಾರಾಡುವ ತಟ್ಟೆಗಳು, ಬಲ, ಕ್ರೀಡೆಗಳು, 
ಸತ್ಕಾರ್ಯಗಳು, ಮನೆ, ಸಲಿಂಗಕಾಮಿತ್ವ, ವ್ಯಕ್ತಿಗಳು/ವೈಯಕ್ತಿಕತೆ, ಧೀಶಕ್ತಿ, ಅಂತರ್ಬೋಧೆ, ಸುಳ್ಳುಗಳು, ಒಲವು, 
ಮದುವೆ, ಭೋಗಲಾಲಸೆ, ಭಾವನೆಗಳು, ನೈತಿಕತೆ, ಸಂಗೀತ, ನಿಗೂಢತೆ, ಕೊಳವಿ ಧೂಮಪಾನ, ಪತ್ರಿಕಾಮಾಧ್ಯಮ, 
ಮದ್ಯಪಾನ ನಿಷೇಧ, ಮನೋವಿಶ್ಲೇಷಣೆ, ಜಲಯಾನ, ಶಿಲ್ಪಕಲೆ, ಲೈಂಗಿಕ ಶಿಕ್ಷಣ, ಗುಲಾಮಗಿರಿ, ಯಶಸ್ಸು, ಚಿಂತನೆ, 
ಸಹಿಷ್ಣುತೆ, ಸತ್ಯ, ಸಸ್ಯಾಹಾರಿತ್ವ, ಹಿಂಸೆ, ಸಂಪತ್ತು, ಅರಿವು, ಮಹಿಳೆಯರು, ಕೆಲಸ, ಯೌವನ 

ಐನ್‌ಸ್‌ಟೈನರವೆಂದು ಹೇಳಲಾದವು 

ಐನ್‌ಸ್‌ಟೈನ್‌ ಬಗ್ಗೆ ಇತರರು 

ಐನ್‌ಸ್‌ಟೈನ್‌ ಕುರಿತು ಸರ್ವಸಾಮಾನ್ಯ ವಿಜ್ಞಾನೇತರ ಪ್ರಶ್ನೆಗಳಿಗೆ ಉತ್ತರ 

[ಮೂಲ ಇಂಗ್ಲಿಷ್‌ ಗ್ರಂಥದ ಗ್ರಂಥಖುಣವನ್ನು - ಕನ್ನಡಾನುವಾದದ ವಿ-ಆವೃತ್ತಿಯಲ್ಲಿ ಕೈಬಿಡಲಾಗಿದೆ] 


ಮುನ್ನುಡಿ - ಫ್ರೀಮನ್‌ ಡೈಸನ್‌ 


ಮೂವತ್ತು ವರ್ಷಗಳಿಂದಲೂ ನಾನು ಪ್ರಿನ್ಸ್‌ಟನ್‌ ಯೂನಿವರ್ಸಿಟಿಯ ಒಬ್ಬ ಹಿತೈಷಿ ಮತ್ತು ಸಲಹೆಗಾರ ಆಗಿದ್ದೇನೆ. ಮತ್ತು 
ಐನ್ಸ್‌ಟೈನ್‌ ಪತ್ರಗಳನ್ನು ಪ್ರಕಾಶಿಸುವ ಅಗಾಧವೂ ತೊಡಕಿನದೂ ಆದ ಯೋಜನೆಗೆ ಹಾದಿ ಸುಗಮಗೊಳಿಸಲು 
ನೆರವಾಗುತ್ತಿದ್ದೇನೆ. ಈ ಮುನ್ನುಡಿ ಬರೆಯಲು ನನಗಿರುವ ಅರ್ಹತೆ ಇಷ್ಟು ಮಾತ್ರ. ಅಲೀಸ್‌ ಕ್ಯಾಲಪ್ರೈಸ್‌ ಈ 
ಯೋಜನೆಯಲ್ಲಿ ಕೇಂದ್ರೀಯ ಪಾತ್ರ ನಿರ್ವಹಿಸುತ್ತಿದ್ದಾರೆ. ದೀರ್ಫ ಕಾಲದ ವಿಳಂಬ ಮತ್ತು ಕಟು ವಾದವಿವಾದಾನಂತರ 
ಪ್ರಕಾಶನ ಯೋಜನೆ ಈಗ ಪೂರ್ಣವೇಗದಿಂದ ಮುನ್ನುಗ್ಗತ್ತಿದೆ. ವೈಜ್ಞಾನಿಕ ಹಾಗೂ ಐತಿಹಾಸಿಕ ನಿಧಿಗಳಿಂದ 
ಪರಿಪ್ಸುತವಾಗಿರುವ ಸಂಪುಟಗಳ ಸ್ತಿಮಿತ ಧಾರೆಯನ್ನೇ ಹರಿಸುತ್ತಿದೆ. 


ಐನ್ಸ್‌ಟೈನರ ಪರಿಚಯ ನನಗಿದ್ದದ್ದು ಎರಡನೆಯವರ ಮೂಲಕ ಮಾತ್ರ - ಅವರ ಕಾರ್ಯದರ್ಶಿ ಮತ್ತು 
ಪತ್ರಾಗಾರಪಾಲಿಕೆ ಹೆಲನ್‌ ಡೂಕಾಸ್‌ ದ್ವಾರಾ. ಹಿರಿಯರಿಗೂ ಕಿರಿಯರಿಗೂ ಹೆಲನ್‌ ಪ್ರೀತ್ಯೌದಾರ್ಯಯುತ ಮಿತ್ರ. 
ಸಾಕಷ್ಟು ವರ್ಷ ಪರ್ಯಂತ ನಮ್ಮ ಮಕ್ಕಳಿಗೆ ನಲ್ಮೆಯ ಶಿಶುಪಾಲೆ ಕೂಡ. ಐನ್ಸ್‌ ಟೈನ್‌ ಬಗೆಗಿನ ಕತೆ ಹೇಳುವುದರಲ್ಲಿ 
ಅವರಿಗೆ ಅಪಾರಾಸಕ್ತಿ: ಆ ಮಹಾನುಭಾವನ ಸುಹಾಸ ಪ್ರಜ್ಞೆಯನ್ನೂ ಸಾಮಾನ್ಯರ ಮನಶ್ಶಾಂತಿ ಕಲಕುವ ದಂದುಗಗಳ 
ಬಗೆಗಿನ ದಿವ್ಯ ನಿರ್ಲಿಪ್ತ ಭಾವವನ್ನೂ ಒತ್ತಿ ಹೇಳುವುದು ಆಕೆಯ ಧಾಟಿ. ಜರ್ಮನ್‌ ಉಚ್ಚಾರಣೆಯಲ್ಲಿ ಮಾತಾಡುತ್ತಿದ್ದ 
ಸುಸಂಸ್ಕೃತ ಮತ್ತು ಸುಹಾಸಪೂರಿತ ಹಿರಿಯಮ್ಮ ಎಂಬುದಾಗಿ ನಮ್ಮ ಮಕ್ಕಳು ಆಕೆಯನ್ನು ನೆನಪಿಸಿಕೊಳ್ಳುತ್ತಾರೆ. 
ಆದರೆ ಆಕೆ ಬಲು ದಿಟ್ಟೆ ಕೂಡ. ಐನ್ಸ್‌ಟೈನ್‌ ಜೀವಿಸಿದ್ದಾಗ ಇವರ ಏಕಾಂತಕ್ಕೆ ಅತಿಕ್ರಮ ಪ್ರವೇಶಗೈಯಲು 
ಹವಣಿಸುತ್ತಿದ್ದವರ ಮೇಲೆ ಹಸಿದ ಹೆಬ್ಬುಲಿಯಂತೆ ಎರಗಿದರು; ಐನ್ಸ್‌ಟೈನ್‌ ಮರಣಿಸಿದ ಬಳಿಕ ಇವರ ವೈಯಕ್ತಿಕ 
ದಾಖಲೆಗಳ ಖಾಸಗಿತನ ಕೆದಕಲು ಬಂದವರ ವಿರುದ್ಧ ಅದೇ ಛಲದಿಂದ ಹೋರಾಡಿದರು. ಹೆಲನ್‌ ಮತ್ತು 
ಆಟ್ಟೋನಾಥನ್‌ ಐನ್ಸ್ಟೈನ್‌ ಮರಣ ಶಾಸನದ ನಿರ್ವಹಣಕಾರರು. ಇವರ ಅನುಮೋದನೆ ಇಲ್ಲದೆ ಯಾರಾದರೂ 
ಐನ್ಸ್‌ಟೈನ್‌ ದಾಖಲೆಗಳನ್ನು ಪ್ರಕಾಶಿಸಲು ಪ್ರಯತ್ನಿಸಿದರೆ ಅವರ ಎದುರು ಕಾನೂನು ಖಟ್ಟೆ ಹೂಡಲು ಇವರು ಸದಾ 
ಸಿದ್ಧರಾಗಿದ್ದರು. ಹೆಲನರ ಪ್ರಶಾಂತವದನದ ಆಂತರ್ಯದಲ್ಲಿ ಮರಸು ಕುಳಿತಿದ್ದ ತೀವ್ರ ಕರ್ಷಣ ಆಗ ಈಗ ನಮ್ಮ 
ಅರಿವಿಗೆ ಬರುತ್ತಿದ್ದುದುಂಟು. ತಮ್ಮ ಬಾಳನ್ನು ಅಸಹನೀಯವಾಗಿಸುತ್ತಿದ್ದ ಹಲವಾರು ಅನಾಮಧೇಯರ ಬಗ್ಗೆ ಅವರು 
ಒಮ್ಮೊಮ್ಮೆ ಅಸ್ಪಷ್ಟ ಕಟೂಕ್ತಿಗಳನ್ನು ಉಸುರುವುದಿತ್ತು. 


ಐನ್‌ಸ್‌ಟೈನ್‌ ದಾಖಲೆಗಳನ್ನು ಒಳಗೊಂಡಿರುವ ಪತ್ರಾಗಾರ ಆಟ್ಟೋ ನಾಥನ್‌ ಮತ್ತು ಹೆಲನ್‌ ಜೀವಿಸಿರುವ ತನಕ 
ಇವರ ಆಡಳಿತಾಧೀನದಲ್ಲಿ ಇರತಕ್ಕದ್ದೆಂದೂ ಇವರ ಅನಂತರ, ಜೆರೂಸಲೆಮ್ಮಿನಲ್ಲಿಯ ಹೀಬ್ರೂ ವಿಶ್ವವಿದ್ಯಾಲಯಕ್ಕೆ 
ವರ್ಗಾಯಿಸಲ್ಪಡತಕ್ಕದೆಂದೂ ಮರಣ ಶಾಸನದಲ್ಲಿ ವಿಧಿಸಲಾಗಿತ್ತು. ಐನ್ಸ್‌ಟೈನ್‌ ನಿಧನಾನಂತರದ, ೧೯೫೫, 
ಇಪ್ಪತ್ತಾರು ವರ್ಷ ಪರ್ಯಂತ ಈ ಪತ್ರಾಗಾರದ ನೆಲೆ ಇನ್ಸ್ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್‌ ಸ್ಟಡಿ, ಪ್ರಿನ್ಸ್ಪನ್ನಿನಲ್ಲಿಯ ದಫ್ತರ 
ಸೇರಲು ಅಣಿಗೊಳಿಸಿದ್ದ ಬಡುಗಳ ನೀಟ ಸಾಲಿನಲ್ಲಿತ್ತು. ಹೆಲನ್‌ ಪ್ರತಿ ದಿನವೂ ಈ ಪತ್ರಾಗಾರದಲ್ಲಿ ದುಡಿದರು. ಸಮೃದ್ಧ 


ಪತ್ರವ್ಯವಹಾರಗೈದರು. ಈ ಸಂಚಯನಕ್ಕೆ ಜಮಾಯಿಸುವ ಸಲುವಾಗಿ ಸಾವಿರಾರು ಹೊಸ ದಾಖಲೆಗಳನ್ನು 
ಸಂಗ್ರಹಿಸಿದರು. 


ಡಿಸೆಂಬರ್‌ ೧೯೮೧ ಆಟ್ಟೋ ನಾಥನ್‌ ಮತ್ತು ಹೆಲನ್‌ ಉಭಯರೂ ಮೇಲು ನೋಟಕ್ಕೆ ಆರೋಗ್ಯ ಸ್ಥಿತಿಯಲ್ಲಿದ್ದರು. 
ಕ್ರಿಸ್ಮಸ್‌ ದಿನಗಳಾಗಿದ್ದುದರಿಂದ ಇನ್ಸ್ಟಿಟ್ಯೂಟ್‌ ಸದಸ್ಯರ ಪೈಕಿ ಹೆಚ್ಚಿನವರು ರಜೆ ಹೋಗಿದ್ದರು. ಆಗ ಒಂದು ದಿಢೀರ್‌ 
ಘಟನೆ ಸಂಭವಿಸಿತು. ಮಳೆ ಸುರಿಯುತ್ತಿದ್ದ ಕಾರಿರುಳು. ಇನ್ಸ್ಟಿಟ್ಯೂಟಿನ ಎದುರು ಭರ್ಜರಿ ಲಾರಿಯೊಂದು ಬಂದು 
ನಿಂತಿತು. ಇಸ್ರೇಲೀ ಸಶಸ್ತ್ರ ಪಡೆ ಅದರ ಕಾವಲಿಗಿತ್ತು. ಅದೇ ಹಾದಿಯಲ್ಲಿ ಹೋಗುತ್ತಿದ್ದ ನಾನು ಏನಾಗುತ್ತಿದೆ ಎಂದು 
ನೋಡಲು ತಂಗಿದೆ. ಕಾಣುವಂತೆ ಆಗ ನಾನೊಬ್ಬನೇ ಅಲ್ಲಿದ್ದ ಆಗಂತುಕ. ಆದರೆ ಹೆಲನ್‌ ಕೂಡ ಇದ್ದರೆಂಬುದು ಖಾತ್ರಿ 
- ಇನ್ಸ್ಟಿಟ್ಯೂಟಿನ ಮೇಲುಪ್ಪರಿಗೆಯಲ್ಲಿದ್ದ ತಮ್ಮ ಕಿಟಕಿ ಮೂಲಕ ಅವರು ಪ್ರಾಯಶಃ ಈ ವ್ಯವಹಾರಗಳ ಉಸ್ತುವಾರಿ 
ವಹಿಸಿದ್ದಿರಬೇಕು. ಮರದ ಪೆಡಗೆಗಳನ್ನು ಮೇಲಿನ ಮಾಳಿಗೆಯಿಂದ ಒಂದರ ಬೆನ್ನಿಗೆ ಒಂದರಂತೆ ಎತ್ತುಗಗಳ ಮೂಲಕ 
ಕೆಳಕ್ಕೆ ತಂದು, ಕಟ್ಟಡದ ತೆರೆ ಮುಂಬಾಗಿಲಿನಿಂದ ಹೊರಕ್ಕೆ ಸಾಗಿಸಿ ಲಾರಿಯಲ್ಲಿ ಪೇರಲಾಯಿತು. ಮರುಕ್ಷಣ ಸೈನಿಕರು 
ಲಾರಿ ಏರಿದರು. ಅದು ದೂರ ತೀರಕ್ಕೆ ಧಾವಿಸಿಯೇಬಿಟ್ಟಿತು. ಮರುದಿನವೇ ಐನ್‌ಸ್‌ಟೈನ್‌ ಪತ್ರಾಗಾರ ಅದರ ಅಂತಿಮ 
ವಿಶ್ರಾಂತಿಧಾಮ ಜೆರೂಸಲೆಮ್ಮಿನಲ್ಲಿ ಸುಸ್ಥಾಪಿತವಾಗಿತ್ತು. ಹೆಲನ್‌ ಮುಂದೆಯೂ ಇನ್ಸ್ಟಿಟ್ಯೂಟಿಗೆ ಹೋಗಿ 
ಪತ್ರವ್ಯವಾಹಾರಗಳನ್ನು ಪರಿಶೀಲಿಸುತ್ತಿದ್ದರು.. ಮತ್ತು. ಪತ್ರಾಗಾರ ತೆರವು. ಮಾಡಿದ ಖಾಲಿಜಾಗವನ್ನು 
ಓರಣಗೊಳಿಸುವುದರಲ್ಲಿ ನಿರತರಾಗಿರುತ್ತಿದ್ದರು. ಆರು ವಾರಗಳು ಸಂದುವು - ಅನಿರೀಕ್ಷಿತ ಹಠಾತ್‌ ಮರಣ ಅವರನ್ನು 
ಕಬಳಿಸಿತು. ತಮ್ಮ ಸಾವಿನ ಪೂರ್ವಸೂಚನೆ ಏನಾದರೂ ಅವರಿಗಿತ್ತೇ? ಎಂದು ಹೇಳಲಾರೆವು. ಹೇಗೂ ಇರಲಿ, ತಮ್ಮ 
ಪ್ರೀತಿಗೆ ಪಾತ್ರವಾಗಿದ್ದ ಪತ್ರಾಗಾರ ತಾವು ನಿಷ್ಕ್ರಮಿಸುವ ಮೊದಲು ಸುರಕ್ಷಿತ ಕರಗಳಲ್ಲಿ ಇರುವುದೆಂಬುದನ್ನು ಅವರು 
ದೃಢಪಡಿಸಿಕೊಂಡಿದ್ದರು. 


ಪತ್ರಾಗಾರದ ಹೊಣೆಯನ್ನು ಹೀಬ್ರೂ ವಿಶ್ವವಿದ್ಯಾಲಯ ವಹಿಸಿಕೊಂಡ ಬಳಿಕ, ಮತ್ತು ೧೯೮೭ ಜನವರಿಯಲ್ಲಿ 
ಆಟ್ಟೋನಾಥನ್‌ ಗತಿಸಿದ ತರುವಾಯ ಹೆಲನ್ನರನ್ನು ಕಾಡುತ್ತಿದ್ದ ನಿಗೂಢ ಭೂತಗಳು ಶೀಘ್ರವಾಗಿ ಬೆಳಕಿಗೆ ಬಂದುವು. 
ಅದೇ ಕೆಲವು ವರ್ಷಗಳ ಹಿಂದೆ ಐನ್‌ಸ್‌ಟೈನ್‌ ಪತ್ರಗಳ ಯೋಜನೆ ಸೇರಿದ್ದ ವಿಜ್ಞಾನೇತಿಹಾಸಕಾರ ರಾಬರ್ಟ್‌ 
ಶೂಲ್ಮನ್ನರಿಗೆ ಸ್ವಿಟ್ಟರ್ಲೇಂಡಿನಿಂದ ಒಂದು ಸೂಚನೆ ಲಭಿಸಿತು. ಐನ್‌ಸ್‌ಟೈನ್‌ ಮತ್ತು ಅವರ ಪ್ರಥಮ ಭಾರ್ಯೆ 
ಮಿಲೇವಾ ಮಾರಿಕ್‌ ೧೯-೨೦ ಶತಮಾನದ ಸಂಧಿಕಾಲದಲ್ಲಿ ವಿನಿಮಯಿಸಿಕೊಂಡ ಪ್ರೇಮಪತ್ರಗಳ ಗುಪ್ತ 
ಭಂಡಾರವೊಂದು ಇನ್ನೂ ಅಸ್ತಿತ್ವದಲ್ಲಿರಬಹುದು. ಇದು ಮಿಲೇವಾ ಸಾಹಿತ್ಯ ಸ್ವತ್ತಿನ ಅಂಗವಾಗಿರಬಹುದೇ, ಆಕೆ 
ಸ್ವಿಟ್ಟರ್ಲೇಂಡಿನಲ್ಲಿ ಮರಣಿಸಿದ ಬಳಿಕ, ೧೯೪೮, ಅವರ ಮೊದಲ ಸೊಸೆ, ಅಂದರೆ ಐನ್‌ಸ್‌ಟೈನರ ಹಿರಿಮಗ ಹ್ಯಾನ್ಸರ 
ಮೊದಲ ಹೆಂಡತಿ ಪ್ರೀಡಾ ತಮ್ಮ ಜೊತೆ ಕ್ಯಾಲಿಫೋರ್ನಿಯಾಕ್ಕೆ ಒಯ್ದು ತಂದುದಾಗಿರಬಹುದೇ ಎಂದು ಅವರು 
ಸಂದೇಹಿಸಿದರು. ಸದ್ಯ ಲಭ್ಯವಿದ್ದ ಪತ್ರಗಳೆಲ್ಲವೂ ಐನ್‌ಸ್‌ಟೈನರಿಂದ ಮಿಲೇವಾ ೧೯೧೪ರಲ್ಲಿ ಬೇರ್ಪಟ್ಟ 
ಅನಂತರದವೆಂಬ ಆಶ್ವಾಸನೆಗಳು ಶೂಲ್ಮನ್ನರಿಗೆ ಮತ್ತೆ ದೊರೆತಿದ್ದರೂ ಇವರ ಸಂದೇಹ ಮಾತ್ರ ಪರಿಹಾರವಾಗಲಿಲ್ಲ. 
ಐನ್‌ಸ್‌ಟೈನರ ಮೊಮ್ಮಗಳು ಈವ್ದನ್‌ ಎಂಬಾಕೆಯನ್ನು ಶೂಲ್ಮನ್‌ ಬರ್ಕ್ಸೇಯಲ್ಲಿ ಭೇಟಿಯಾದರು (೧೯೮೬). ಇವರಿಬ್ಬರ 
ಚಿಂತನೆಯ ಫಲವಾಗಿ ಒಂದು ನಿರ್ಹಾಯಕ ಸುಳುಹು ಪತ್ತೆ ಆಯಿತು: ಇದು ಮಿಲೇವಾ ಕುರಿತು ಪ್ರೀಡಾ ತಯಾರಿಸಿದ್ದ 
ಒಂದು ಅಪ್ರಕಟಿತ ಹಸ್ತಪ್ರತಿಯ ಪಾಠಭಾಗವಾಗಿರಲಿಲ್ಲ. ಬದಲು ಇದರಿಂದ ಬೇರೆಯಾಗಿ ಕಳಚಿಡಲೃಟ್ಟಿದ್ದ ಒಂದು 


ಗ ಕ್‌ (ನ 


ಕಟ್ಟಿನಲ್ಲಿಯ ಐವತ್ತನಾಲ್ಕು ಪ್ರೇಮಪತ್ರಗಳಿಗೆ ನೇರ ಉಲ್ಲೇಖಗಳಾಗಿದ್ದುವು. ನಿರ್ಣಯ ಸ್ಪಷ್ಟವಾಗಿತ್ತು: ಈ ಓಲೆಗಳು 
ಮಿಲೇವಾರ ಕ್ಯಾಲಿಫೋರ್ನಿಯಾ-ಉತ್ತರಾಧಿಕಾರಿಗಳನ್ನು ಪ್ರತಿನಿಧಿಸುವ ಐನ್‌ಸ್‌ಟೈನ್‌ ಕುಟುಂಬ ಪತ್ರವ್ಯವಹಾರ 
ಪ್ರತಿಷ್ಠಾನದ ವಶದಲ್ಲಿರುವ ನಾಲ್ಕುನೂರಕ್ಕಿಂತಲೂ ಹೆಚ್ಚು ಪತ್ರಗಳ ಗುಚ್ಛದಲ್ಲಿರಬೇಕು. ಫ್ರೀಡಾ ಬರೆದ ಆ 
ಜೀವನಚರಿತ್ರೆಯ ಪ್ರಕಾಶನವನ್ನು ಆ ಮೊದಲು ಆಟ್ಟೋ ನಾಥನ್‌ ಮತ್ತು ಹೆಲನ್‌ ಡೂಕಾಸ್‌ ಪ್ರತಿಬಂಧಿಸಿದ್ದರಿಂದ 
ಇವರಿಗೆ ಕುಟುಂಬ ಪ್ರತಿಷ್ಠಾನ ಈ ಪತ್ರವ್ಯವಹಾರಕ್ಕೆ ಪ್ರವೇಶ ನಿರಾಕರಿಸಿತ್ತು. ಎಂದೇ ಇದರ ಹೂರಣ 
ಏನಿರಬಹುದೆಂಬುದರ ನೇರ ಅರಿವು ಇವರಿಗಿರಲಿಲ್ಲ. ಈಗ ಹಾಗಲ್ಲ: ಪ್ರೀಡಾ-ಟಿಪ್ಪಣಿಗಳ ಶೋಧ ಮತ್ತು ಹೀಬ್ರೂ 
ವಿಶ್ವವಿದ್ಯಾಲಯಕ್ಕೆ ಸಾಹಿತ್ಯಕ ಸ್ವತ್ತಿನ ವರ್ಗಾವಣೆ ಇವು ಇವರಿಗೆ ಪತ್ರವ್ಯವಹಾರ ಪ್ರಕಾಶನವನ್ನು ಮುಂದುವರಿಸಲು 
ಹೊಸ ಅವಕಾಶ ಒದಗಿಸಿದುವು. 


೧೯೮೬ರ ವಸಂತ. ಆಗ ಪತ್ರಾಗಾರ ಪ್ರಕಾಶನದ ಹೊಣೆ ಹೊತ್ತಿದ್ದ ಜಾನ್‌ ಸ್ವ್ಯಾಚೆಲ್‌ ಮತ್ತು ಹೀಬ್ರೂ 
ವಿಶ್ವವಿದ್ಯಾಲಯದ ರ್ಯೂವೆನ್‌ ಯಾರನ್‌ ಇಬ್ಬರೂ ಕೂಡಿ ಕುಟುಂಬ ಪ್ರತಿಷ್ಠಾನದ ಜೊತೆ ಸಂಧಾನ ನಡೆಸಿ ಈ 
ಬಿಕ್ಕಟ್ಟನ್ನು ಭೇಧಿಸಿದರು.  ಪತ್ರವ್ಯವಹಾರದ ದ್ಯತಿಪ್ರತಿಗಳನ್ನು ಪ್ರಕಾಶನ ಯೋಜನೆಯಲ್ಲಿಯೂ ಹೀಬ್ರೂ 
ವಿಶ್ವವಿದ್ಯಾಲಯದಲ್ಲಿಯೂ ಸಂಗ್ರಹಿಸಿ ಇಡಬೇಕೆಂಬುದು ಅವರ ಉದ್ದೇಶ. ಐನ್‌ಸ್‌ಟೈನರ ಅತಿಹಿರಿಯ ಮರಿ ಮೊಮ್ಮಗ 
ಮತ್ತು. ಕುಟುಂಬ ಪ್ರತಿಷ್ಠಾನದ ಒಬ್ಬ ನ್ಯಾಸಧಾರಿ ತಾಮಸ್‌ ಐನ್‌ಸ್‌ಟೈನ್‌ ಕ್ಯಾಲಿಫೋರ್ನಿಯಾದಲ್ಲಿ 
ವಾಸಿಸುತ್ತಿದ್ದುದರಿಂದ ಈ ಮೂವರ [ಜಾನ್‌, ರ್ಯೂವೆನ್‌ ಮತ್ತು ತಾಮಸ್‌] ನಿರ್ಣಾಯಕ ಸಭೆ ಅಲ್ಲಿ ಸೇರಿತು. ಟೆನ್ನಿಸ್‌ 
ಚಡ್ಡಿಯಲ್ಲಿದ್ದ ಯುವಕ ತಾಮಸ್‌ ಇವರೆದುರು ಬಂದು ನಿಂತಾಗ ಇವರಿಗೆ ತುಂಬ ನೆಮ್ಮದಿ ಎನ್ನಿಸಿತು. ಅತ್ಯಂತ 
ಸ್ನೇಹಮಯ ಪರಿಸರದಲ್ಲಿ ಇವರೆಲ್ಲರೂ ಒಡನೆ ಒಂದು ಒಪ್ಪಂದಕ್ಕೆ ಬಂದರು. ಫಲವಾಗಿ ಆ ಆತ್ಮೀಯ ಪತ್ರಗಳು 
ಸಾರ್ವಜನಿಕವಾದುವು. ಮಿಲೇವಾರಿಗೆ ಐನ್‌ಸ್‌ಟೈನ್‌ ಬರೆದ ಓಲೆಗಳು ಇವರನ್ನು ಇವರು [ಐನ್‌ಸ್‌ಟೈನ್‌] ನಿಜಕ್ಕೂ 
ಇದ್ದಂತೆ ಕಾಣಿಸಿದುವು. ಸಾಧಾರಣ ಮಾನವೀಯ ವಿಕಾರ ದೌರ್ಬಲ್ಯವಿದೂರನಲ್ಲದ ಒಬ್ಬ ವ್ಯಕ್ತಿ, ಈ ಪತ್ರಗಳು 
ಕಟ್ಟಾಮ್ಲಭರಿತ ಗದ್ಯದಲ್ಲಿರುವ ಅನರ್ಫ್ಯ ರತ್ನಗಳು - ವಿಫಲ ವಿವಾಹದ ಅದೇ ಹಳೆ ಕತೆಯ ನಿರೂಪಣೆ: ಆರಂಭದಲ್ಲಿ 
ಸುಮಕೋಮಲ ನಲ್ಮೆ, ಅಂತಿಮದಲ್ಲಿ ಪರುಷ ಕಠಿಣ ಮತ್ತು ಶೀತಲ ಪ್ರತ್ಯಾಹಾರ (761818). 


ಪತ್ರಾಗಾರದ ರಾಜ್ಞಿಯಾಗಿ ಹೆಲನ್‌ ವಿಜೃಂಭಿಸುತ್ತಿದ್ದಾಗ ತಮ್ಮ ಪಕ್ಕದಲ್ಲಿ ಮರದ ಒಂದು ಪೆಟ್ಟಿಗೆ ಇಟ್ಟುಕೊಂಡಿದ್ದರು: 
“ಇದು ನನ್ನ 26068510760” ಎನ್ನುತ್ತಿದ್ದರು - ಚಾಟೂಕ್ತಿಗಳ ಪುಟ್ಟ ಸಂಕಲನ. ಅವರು ತಮ್ಮ ದೈನಂದಿನ ಕಾರ್ಯದ 
ವೇಳೆ, ಎದ್ದು ಕಾಣುವ ಅಥವಾ ಮುಗ್ಧಮೋಹಕತೆ ಬೀರುವ ಒಂದು ಐನ್‌ಸ್‌ಟೈನ್‌-ಸೂಕ್ತಿಯನ್ನು ಸಂಧಿಸಿದರೆ, 
ಸ್ವಂತಕ್ಕೆಂದು ಅದರ ನಕಲನ್ನು ಬೆರಳಚ್ಚಿಸಿ ಈ ಪೆಟ್ಟಿಗೆಯ ಒಳಗೆ ಹಾಕುತ್ತಿದ್ದರು.ಅವರನ್ನು ಕಚೇರಿಯಲ್ಲಿ ನಾನು ಭೇಟಿ 
ಮಾಡಿದಾಗಲೆಲ್ಲ ತಮ್ಮ ಪೆಟ್ಟಿಗೆಗೆ ತೀರ ಈಚೆಗೆ ಜಮಾವಣೆಗೊಂಡ ಸೂಕ್ತಿಗಳನ್ನು ತೋರಿಸುತ್ತಿದ್ದುದು ವಾಡಿಕೆ. ಈ 
ಪೆಟ್ಟಿಗೆಯ ಒಳಪಿಡಿಗಳೇ ಮುಂದೆ ೧೯೭೯ರಲ್ಲಿ %॥01 51೧5161೧,176 01780 5106” ಎಂಬ ಹೆಸರಿನಿಂದ, ಐನ್‌ಸ್‌ಟೈನ್‌ 
ಉಲ್ಲೇಖನಗಳ ಮಂಜರಿಯಾಗಿ ಮೊಗ್ಗೊಡೆಯಿತು. [ಇದನ್ನೂ ಜಿಟಿನಾ ಕನ್ನಡದಲ್ಲಿ `ಆಲ್ಬರ್ಟ್‌ ಐನ್‌ಸ್‌ಟೈನ್‌ 
ಮಾನವೀಯ ಮುಖ' ಎಂದು ಪ್ರಕಟಿಸಿದ್ದು, ಮೂರನೇ ಮುದ್ರಣವನ್ನು ೧೯೯೮ರಲ್ಲಿ ಕಂಡಿತ್ತು.] ಇದನ್ನು ಅವರು ಬನೆಶ್‌ 


ಹಾಘ್ಮನ್‌ ಜೊತೆ ಸಹಸಂಪಾದಿಸಿದ್ದರು. ಐನ್‌ಸ್‌ಟೈನರ ಯಾವ ಮುಖವನ್ನು ಪ್ರಪಂಚ ನೋಡಬೇಕೆಂದು ಹೆಲನ್‌ 
ಬಯಸಿದ್ದರೋ ಅದನ್ನು ಮಾತ್ರ ದ ಹ್ಯೂಮನ್‌ ಸೈಡ್‌ ಬಿಂಬಿಸುತ್ತದೆ - ದಂತಕತೆಗಳಿಗೆ ಗ್ರಾಸ, ಶಾಲಾಮಕ್ಕಳ ಮತ್ತು 
ಬಡ ವಿದ್ಯಾರ್ಥಿಗಳ ಮಿತ್ರ, ಗಂಭೀರ ವ್ಯಂಗ್ಯಪೂಸಿತ ತತ್ತ್ರಜ್ಞಾನಿ, ಹಿಂಸಾತ್ಮಕ ಭಾವನೆಗಳಿಂದ ಮತ್ತು ದುಷ್ಟ 
ದೋಷಗಳಿಂದ ದೂರವಾಗಿರುವ ಐನ್‌ಸ್‌ಟೈನ್‌. ದ ಹ್ಯೂಮನ್‌ ಸೈಡಿನಲ್ಲಿ ಹೆಲನ್‌ ಡೂಕಾಸ್‌ ಕುಂಚಿಸಿರುವ 
ಐನ್‌ಸ್‌ಟೈನ್‌ ಮತ್ತು ಪ್ರಸ್ತುತ ಪುಸ್ತಕ್ಚಲ್ಲಿ ಅಲೀಸ್‌ ಕ್ಯಾಲಪ್ರೆಸ್‌ ಚಿತ್ರಿಸಿರುವ ಐನ್ಸ್ಟೈನ್‌ ಈ ಇಬ್ಬರ ನಡುವಿನ 
ವೈದೃಶ್ಯವನ್ನು ತುಲನಿಸುವುದೊಂದು ಕುತೂಹಲಕಾರಿ ಸಂಗತಿ. ಅಲೀಸ್‌ ತಮ್ಮ ಉಲ್ಲೇಖನಗಳನ್ನು ಹಳೆಯ ಮತ್ತು 
ಹೊಸ ದಾಖಲೆಗಳಿಂದ ನಿಷ್ಪಕ್ಷಪಾತವಾಗಿ ಆಯ್ದಿದ್ದಾರೆ. ಇವರು ಐನ್‌ಸ್‌ಟೈನರ ದುರ್ದರ್ಶ ಮುಖವನ್ನು ಎತ್ತಿ ಏನೂ 
ಕಾಣಿಸುತ್ತಿಲ್ಲ. ಜೊತೆಗೆ, ಅದನ್ನು ಮರೆಮಾಚುತ್ತಲೂ ಇಲ್ಲ. ಉದಾಹರಣೆಗೆ 'ಕುಟುಂಬದ ಬಗ್ಗೆ' ಎಂಬ ಸಂಕ್ಷೇಪ 
ಖಂಡದಲ್ಲಿ ಆ ದುರ್ದರ್ಶ ಮುಖ ಸ್ಫುಟವಾಗಿ ಬಿಂಬಿತವಾಗಿದೆ. 


ಈ ಸಂಚಯಕ್ಕೆ ಮುನ್ನುಡಿ ಬರೆಯುತ್ತಿರುವ ವೇಳೆ ನಾನು ವಿಶ್ವಾಸದ್ರೋಹವೆಸಗುತಿರುವೆನೇ ಎಂಬ ಧರ್ಮಸಂಕಷ್ಟ 
ಎದುರಾಗುತ್ತಿದೆ. ಮಿಲೇವಾರಿಗೂ ಎರಡನೆಯ ಹೆಂಡತಿ ಎಲ್ಲಾರಿಗೂ ಅನಿಸ್‌ಟೈನ್‌ ಬರೆದ ಆತ್ಮೀಯ ಪತ್ರಗಳ 
ಪ್ರಕಾಶನವನ್ನು ಹೆಲನ್‌ ಖಂಡಿತ ತೀವ್ರವಾಗಿ ವಿರೋಧಿಸುತ್ತಿದ್ದರೆಂಬುದು ಸ್ಪಷ್ಟ. ಅವರಿಗೆ ಜುಗುಪ್ಸೆ ತಂದಂಥ 
ಓಲೆಗಳಿಂದ ಆಯ್ದ ಹಲವಾರು ಉಲ್ಲೇಖಗಳನ್ನು ಒಳಗೊಂಡಿರುವ ಒಂದು ಸಂಕಲನದ ಜೊತೆ ನನ್ನ ಹೆಸರು 
ಸೇರಿರುವುದು ಕಂಡರೆ ತಮಗೆ ದ್ರೋಹ ಬಗೆಯಲಾಗಿದೆ ಎಂಬ ಭಾವ ಅವರಿಗೆ ಸುಳಿಯುವುದು ಸಾಧ್ಯ. ನಾನು ಅವರ 
ಒಬ್ಬ ಸನ್ನಿಕಟ ಹಾಗೂ ವಿಶ್ವಾಸಾರ್ಹ ಸ್ನೇಹಿತನಾಗಿದ್ದೆ. ಅವರ ಖಚಿತ ಅಪೇಕ್ಷೆಗಳಿಗೆ ವಿರುದ್ಧವಾಗಿ ವರ್ತಿಸುವುದು 
ನನಗೆ ಸುಲಭವೇನೂ ಅಲ್ಲ. ಈಗ ನಾನವರಿಗೆ ದ್ರೋಹ ಬಗೆಯುತ್ತಿರುವೆನೆಂದು ಅನ್ನಿಸಿದರೆ, ಖಂಡಿತ, ಲಘು 
ಹೃದಯದಿಂದ ಹಾಗೆ ಮಾಡುತ್ತಿಲ್ಲ. ಅಂತಿಮವಾಗಿ ನಾನು ಹೇಳಬೇಕಾದ್ದೊಂದಿದೆ: ಹೆಲನ್‌ ಅಸಂಖ್ಯ ಸದ್ಗುಣಗಳ ಗಣಿ 
ಆಗಿದ್ದರು, ನಿಜ; ಆದರೆ. ಖುಜು ಐನ್‌ಸ್‌ಟೈನರನ್ನು ಪ್ರಪಂಚದಿಂದ ಬಚ್ಚಿಡಲು ಪ್ರಯತ್ನಿಸುತ್ತಿದ್ದರು; ಇದು 
ಖಂಡಿತವಾಗಿಯೂ ಸರಿ ಅಲ್ಲವೆಂಬ ಅರಿವಿನಿಂದ ನನ್ನ ಮನಸ್ಸಾಕ್ತಿಯನ್ನು ಶುದ್ದೀಕರಿಸಿಕೊಳ್ಳುತ್ತಿದ್ದೇನೆ. ಅವರು 
[ಹೆಲನ್‌] ಜೀವಿಸಿದ್ದಾಗ ಈ ವಿಷಯ ಕುರಿತಂತೆ ಅವರೊಂದಿಗೆ ಸಹಮತನಾಗಿರುವೆನೆಂದೇನೂ ನಾನು ನಟಿಸಿರಲಿಲ್ಲ. 
ಹಾಗೆಂದು ಅವರ ಮನಸ್ಸನ್ನು ಪರಿಚರ್ತಿಸಲೂ ಪ್ರಯತ್ನಿಸಿರಲಿಲ್ಲ. ಏಕೆಂದರೆ ತಾವು ಐನ್‌ಸ್‌ಟೈನರಿಗೆ ಸಲ್ಲಿಸಬೇಕಾದ 
ಸೇವೆಯ ಬಗ್ಗೆ ಅವರ ಕಲ್ಪನೆ ಅವ್ಯತ್ಯಯಶೀಲವಾಗಿತ್ತು. ಆದರೆ ಐನ್‌ಸ್‌ಟೈನ್‌ ದಾಖಲೆಗಳ ಪ್ರಕಾಶನವನ್ನು 
ಸ್ಥಗಿತಗೊಳಿಸುವ ಸಲುವಾಗಿ ಹೂಡಲಾದ ಕಾನೂನು ಖಟ್ಟೆಗಳನ್ನು ನಾನು ಇಷ್ಟಪಡಲಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿದ್ದೆ. 
ವ್ಯಕ್ತಿ ಹೆಲನ್‌ ಬಗ್ಗೆ ನನಗೆ ಅಗಾಧ ಪ್ರೀತಿ ಗೌರವ ಇದ್ದುವು.ಅಂದ ಮಾತ್ರಕ್ಕೆ ಅವರ ರಂಧ್ರಾನ್ವೇಷಕ ಧೋರಣೆಯನ್ನು 
ಬೆಂಬಲಿಸುವೆನೆಂದು ಎಂದೂ ಅವರಿಗೆ ಮಾತು ಕೊಟ್ಟಿರಲಿಲ್ಲ. ಇಂದು ಹೆಲನ್‌ ಬದುಕಿದ್ದು ಹೇಗೆ ಐನ್‌ಸ್‌ಟೈನರ 
ಆತ್ಮೀಯ ಪತ್ರಗಳ ಪ್ರಕಾಶನದಿಂದ ಇವರ [ಐನ್‌ಸ್‌ಟೈನ್‌] ಬಗೆಗಿನ ಸಾರ್ವತ್ರಿಕ ಗೌರವ ಮತ್ತು ಅಭಿಮಾನ ಕಿಂಚಿತ್ತೂ 
ಮಸುಳಿರುವುದಿಲ್ಲ ಎಂಬುದನ್ನು ಸ್ವಂತ ಕಣ್ಣುಗಳಿಂದಲೇ ಪರಾಂಬರಿಸುವುದು ಸಾಧ್ಯವಾಗುವುದಾದರೆ ಅವರು [ಹೆಲನ್‌] 
ನನ್ನನ್ನು ಕ್ಷಮಿಸುವರೆಂದು ಆಶಿಸಿದ್ದೇನೆ ಮತ್ತು ಹೆಚ್ಚು ಕಡಿಮೆ ನಂಬಿದ್ದೇನೆ ಕೂಡ. 


ಆತ್ಮೀಯ ಪತ್ರಗಳ ಪ್ರಕಾಶನ, ಹೆಲನ್‌ ಡೂಕಾಸರಿಗೆ ಬಗೆದ ವಿಶ್ವಾಸದ್ರೋಹವೆಂದೇ ಭಾವಿಸಿದರೂ ಐನ್‌ಸ್‌ಟೈನರಿಗೆ 
ಬಗೆದದ್ದು ಅಲ್ಲ ಎಂಬ ಸಂಗತಿ ಈಗ ನನಗೆ ಖಚಿತವಾಗಿದೆ. ವಿವಿಧ ಆಕರಗಳಿಂದ ಸಂಗ್ರಹಿಸಿರುವ ಈ ಸಂಚಯದಲ್ಲಿ 
ಐನ್‌ಸ್‌ಟೈನ್‌ ಒಬ್ಬ ಪರಿಪೂರ್ಣ ಮತ್ತು ಪುಟವಿಟ್ಟ ಮನುಷ್ಯ ವ್ಯಕ್ತಿಯಾಗಿ ಎದ್ದು ಬರುತ್ತಾರೆ - ಹೆಲನರ ಪುಸ್ತಕದಲ್ಲಿ 
ಚಿತ್ರಿತವಾದ ವಿನೀತ ತತ್ತ್ವಜ್ಞಾನಿಗಿಂತ ತೀರ ಭಿನ್ನವಾದ ವಿಶಾಲ ಮತ್ತು ಆಶ್ಚರ್ಯಕರ ಪುರುಷ ಆಗಿ ಕೂಡ. 
ಐನ್‌ಸ್‌ಟೈನರ ಈ ದುರ್ದರ್ಶ ಮುಖದ ಬಗೆಗಿನ ಅರಿವು, ವಿಜ್ಞಾನ ಮತ್ತು ಸಾರ್ವಜನಿಕ ವ್ಯವಹಾರಗಳಲ್ಲಿಯ ಅವರ 
ಸಾಧನೆಗಳನ್ನು ಇನ್ನೂ ಹೆಚ್ಚಿನ ಪವಾಡಗಳಾಗಿ ಕಾಣಿಸುತ್ತದೆ. ಪ್ರಸಕ್ತ ಪುಸ್ತಕ ಅವರನ್ನು ಅವರು ಇದ್ದ ತೆರದಲ್ಲೇ 
ಪ್ರದರ್ಶಿಸುತ್ತದೆ. - ಅತಿಮಾನವ ಜೀನಿಯಸ್‌ ಆಗಿ ಅಲ್ಲ, ಬದಲು, ಒಬ್ಬ ಮಾನವ ಜೀನಿಯಸ್‌ ಆಗಿ. ಮತ್ತು 
ಮಾನವೀಯತಾದೃಷ್ಟಿಯಿಂದ ಇನ್ನೂ ಶ್ರೇಷ್ಠ ವ್ಯಕ್ತಿಯಾಗಿ. 


ಬ್ರಹ್ಮಾಂಡವಿಜ್ಞಾನಿ ಸ್ಟೀಫನ್‌ ಹಾಕಿಂಗ್‌ ಕೆಲವು ವರ್ಷಗಳ ಹಿಂದೆ ಟೋಕಿಯೋದಲ್ಲಿ ಉಪನ್ಯಾಸವೀಯುತ್ತಿದ್ದ 
ಸಂದರ್ಭದಲ್ಲೇ ನನಗೂ ಅಲ್ಲಿ ಭಾಷಣ ಮಾಡುವ ಅದೃಷ್ಟ ಒಲಿದಿತ್ತು. ತಮ್ಮ ಗಾಲಿ ಕುರ್ಚಿಯಲ್ಲಿದ್ದ ಹಾಕಿಂಗ್‌ ಜೊತೆ 
ಟೋಕಿಯೋ ನಗರದ ಬೀದಿಗಳಲ್ಲಿ ಅಡ್ಡಾಡುವುದೊಂದು ಅದ್ಭು ತ ಅನುಭವ. ಜೀಸಸ್‌ ಕ್ರೈಸ್ಟ್‌ ಜೊತೆ ಗೆಲಿಲೀ ಮೂಲಕ 
ಸಾಗುತ್ತಿರುವೆನೋ ಎಂಬ ಭಾವನೆ ನನ್ನ ಲ್ಲಿ ಸುಳಿಯಿತು. ನಾವು ಹೋದಲ್ಲೆಲ್ಲ ಜಪಾನೀಯರ ಹಿಂಡುಗಳೇ ನಮ್ಮ ಸುತ್ತ 
ಪ್ರವಹಿಸಿದ್ದು. ಆ ಮಂದಿ ತಮ್ಮ ಕರಗಳನ್ನು ಚಾಚಿ ಹಾಕಿಂಗರ ಗಾಲಿ ಕುರ್ಚಿಯನ್ನು ಸ್ಪರ್ಷಿಸಲು ಪ್ರಯತ್ನಿಸುತ್ತಿದ್ದರು. 
ಹಾಕಿಂಗ್‌ ಈ ದೃಶ್ಯವನ್ನು ನಿರ್ಲಿಪ್ತ ಮೃದುಹಾಸದಿಂದ ಸ್ವೀಕರಿಸಿದರು. ಐನ್‌ಸ್‌ಟೈನ್‌ ೧೯೨೨ರಲ್ಲಿ ಜಪಾನಿಗೆ ನೀಡಿದ 
ಭೇಟಿ ಕುರಿತು ಓದಿದ್ದು ನನ್ನ ನೆನಪಿಗೆ ಬಂದಿತು. ಎಪ್ಪತ್ತು ವರ್ಷಗಳ ತರುವಾಯ ಜನಸಮೂಹ ಹೇಗೆ ಹಾಕಿಂಗರನ್ನು 
ಸುತ್ತುವರಿದು ಸರಿಯಿತೋ ಹಾಗೆ ಅಂದು ಐನ್ಸ್‌ ಟೈನರನ್ನು ಕೂಡ ಮುತ್ತಿಗೆ ಹಾಕಿ ಮುನ್ಸಾಗಿತ್ತು. ಜಪಾನ್‌-ಜನ ಈಗ 
ಹಾಕಿಂಗರನ್ನು ಆರಾಧಿಸಿದಂತೆ ಅಂದು ಐನ್ಸ್‌ ಟೈನರನ್ನು ಕೂಡ ಆರಾಧಿಸಿದ್ದರು. ತಮ್ಮ ವೀರರನ್ನು ಆಯುವಲ್ಲಿ ಅವರು 
ಶ್ರೇಷ್ಠ ಅಭಿರುಚಿ ಪ್ರದರ್ಶಿಸಿದ್ದರು. ಜಪಾನೀಯರು ಸಂಸ್ಕೃತಿ ಮತ್ತು ಭಾಷೆ ಒಡ್ಡುವ ಅಡ್ಡಗೋಡೆಗಳನ್ನು ಕತ್ತರಿಸಿ, 
ಅತಿದೂರದ ಈ ಇಬ್ಬರು ಸಂದರ್ಶಕರಲ್ಲಿ ದೇವ ಸದೃಶ ಗುಣವನ್ನು ಗ್ರಹಿಸಿದ್ದರು. ಐನ್ಸ್‌ಟೈನ್‌ ಮತ್ತು ಹಾಕಿಂಗ್‌ ಮಹಾ 
ವಿಜ್ಞಾನಿಗಳು ಮಾತ್ರವೇ ಅಲ್ಲ ಮಹಾಮಾನವರು ಕೂಡ ಹೌದು ಎಂದು ಅವರು ಹೇಗೋ ಕಂಡುಕೊಂಡಿದ್ದರು. ಏಕೆ 
ಎಂಬುದನ್ನು ವಿವರಿಸಲು ಈ ಕೃತಿ ನೆರವಾಗುತ್ತದೆ. 

ಫ್ರೀಮನ್‌ ಡೈಸನ್‌ 


ಇನ್ಸಿ ಟ್ಲೂಟ್‌ ಫಾರ್‌ ಅಡ್ವಾನ್ಸ್‌ ಸ್ಟಡಿ, ಪ್ರಿನ್ಸ ನ್‌, ನ್ನೂ ಜರ್ಸಿ 
ಬಸ್ಟ್‌ ೦ ಣ್ಣ 1 ಬ್ಬ ಜೆ 


ಮೊದಲ ನುಡಿ ಮತ್ತು ಆಭಾರ ಮನ್ನಣೆ 


ನನ್ನ ಒಂದೊಂದು ಖಾಸಗಿ ನುಡಿಯನ್ನೂ ಜನ ಕಬಳಿಸಿ, ದಾಖಲಿಸಿಯಾರೆಂದು ಹಿಂದೆಂದೂ ನನಗೆ ಹೊಳೆದಿರಲಿಲ್ಲ; 
ಹೊಳೆದಿದ್ದರೆ ಇನ್ನಷ್ಟು ಚಿಪ್ಪಿನೊಳ ಹೊಕ್ಕಿರುತ್ತಿದ್ದೆ. 
* ಐನ್ಸ್‌ಟೈನ್‌ ತಮ್ಮ ಜೀವನಚರಿತ್ರಕಾರ ಕಾರ್ಲ್‌ ಸೀಲಿಗ್ರಿಗೆ, ೨೫ ಅಕ್ಟೋಬರ್‌ ೧೯೫೩. 


ಆಲ್ಬರ್ಟ್‌ ಐನ್ಸ್‌ಟೈನ್‌ ಒಬ್ಬ ಸಮೃದ್ಧ ಲೇಖಕ-ಬಹುತೇಕ ಚಿಂತನಶೀಲ ಮತ್ತು ಪ್ರತಿಭಾಪ್ರಸ್ಫುರಿತ ಕೂಡ. ಅವರಲ್ಲಿ 
ಉಲ್ಲೇಖನೆಗೆ ಪುಷ್ಕಳ ಸಾಮಾಗ್ರಿ ಲಭ್ಯವಿದೆ. ನಾನು ಐನ್ಸ್‌ಟೈನ್‌ ಪತ್ರಗಳ ಮೇಲೆ ಕೆಲಸ ಮಾಡಲು ತೊಡಗಿದಾಗ ಈ 
ಸಂಗತಿ ಕಂಡುಕೊಂಡೆ. ಪ್ರಿನ್ಸ್ಪನ್ನಿನ ಇನ್ಸ್ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್ಡ್‌ ಸ್ಪಡಿಯಲ್ಲಿ ಐನ್‌ಸ್‌ಟೈನ್‌-ಪತ್ರಾಗಾರದ 
ಜೊತೆಯಲ್ಲೇ ಇದ್ದ ದ್ವಿಪ್ರತಿ ಪತ್ರಾಗಾರದ (600/0819 81019) ಗಣಕೀಕೃತ ವಿಷಯ ಸೂಚಿಯನ್ನು ಸಿದ್ಧಪಡಿಸಲು 
ನಿಯೋಜಿತಳಾಗಿದ್ದೆ. 776 ೦೦॥60166 08065 0! ಗ/00ಗ. 51761611 ಯೋಜನೆಯ ಸಂಪಾದಕ ಜಾನ್‌ ಸ್ಟ್ಯಾಚೆಲ್‌ ನನ್ನ 
ನಿರ್ದೇಶಕರಾಗಿದ್ದರು. ಐನ್‌ಸ್‌ಟೈನರ ಪತ್ರವ್ಯವಹಾರಗಳು ಬರೆಹಗಳು ಮತ್ತು ಇವುಗಳ ಮೇಲೆ ಮೂರನೆಯವರ 
ವ್ಯಾಖ್ಯಾನ ಸಮಸ್ತವನ್ನೂ ನಾನು ಓದಬೇಕಾಗಿತ್ತು. ಇವುಗಳಿಂದ ನಾನು ಮತ್ತು ಒಬ್ಬ ಸಹಾಯಕ ಕೆಲವು ಮಾಹಿತಿ- 
ತುಣುಕುಗಳನ್ನು ಹೆಕ್ಕಿ, ಅಂದು ನಮಗೆ ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಸೈಕ್ಲೋಟ್ರಾನ್‌ ಲ್ಯಾಬೊರೇಟರಿ ಒದಗಿಸಿದ್ದ 
೧೯೭೦ರ ಅಷ್ಟೇನೂ ಗ್ರಾಹಕಸ್ನೇಹಿಯಲ್ಲದ, ಗಣಕಕ್ಕೆ ಉಡುತ್ತಿದ್ದೆವು. ಹೆಚ್ಚಿನವು ಜರ್ಮನ್‌ ಭಾಷೆಯಲ್ಲಿ ಇದ್ದುವು. ಈ 
ಬಾಬುಗಳನ್ನು ನಾನು ಪದೇ ಪದೇ ಓದುತ್ತಿದ್ದೆ - ಆವಶ್ಯಕತೆಗಿಂತ ಹೆಚ್ಚು ಆಳವಾಗಿಯೇ. ಅವು ಅಷ್ಟು 
ಗಾಢಾಸಕ್ತಿದಾಯಶವಾಗಿದ್ದುವು. ನನಗೆ ಮೆಚ್ಚುಗೆಯಾದ ಉದ್ಧರಣೆ ಹಾಗೂ ಉಲ್ಲೇಖನಗಳ ಒಂದು ವಿಷಯಸೂಚಿ-ಪಟ್ಟಿ 
ದಪ್ನರ ಕಟ್ಟತೊಡಗಿದೆ. ದೀರ್ಫ್ಥಕಾಲಾನಂತರದಲ್ಲಿ ಈಗ ಈ ಪಟ್ಟಿಗಳು ಪ್ರಸಕ್ತ ಪುಸ್ತಕಕ್ಕೆ ಆಧಾರವಾಗಿ 
ಉಪಯೋಗಿಗಳಾಗುತ್ತಿವೆ. 


ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಪ್ರೆಸ್ಸಿನಲ್ಲಿ ಕೆಲಸ ಮಾಡಲು ಬಂದ ನಾನು ಈ ಸಂಸ್ಥೆಯ ಬೃಹತ್ಟ್ರಕಾಶನ ಸಾಹಸ 7೧6 
೦೦160166 780615 01 ಸಿ॥00ಗ 51761611 ಇದರ ನಿಲಯ ಸಂಪಾದಕತ್ವದ ಹಾಗೂ ಇದಕ್ಕೆ ಹೊಂದಿಕೊಂಡಿದ್ದ ಅನುವಾದ 
ಯೋಜನೆಯ ಆಡಳಿತ ನಿರ್ವಹಣೆಯ ಹೊಣೆ ವಹಿಸಿಕೊಂಡೆ. ಇಲ್ಲಿ ಪದೇ ಪದೇ ನನಗೆ [ದೂರವಾಣಿ] ಕರೆಗಳೂ 
ಕಾಗದಗಳೂ ಬರುತ್ತ, ಐನ್‌ಸ್‌ಟೈನರವೆಂದು ಹೇಳಲಾದ, ಮತ್ತು ಸಾಧಾರಣವಾಗಿ ಯಾವುದೇ ತಾರೀಕು ಪಟ್ಟಿಯಲ್ಲಿ 
ಕಂಡು ಬಂದ ಅಥವಾ ರೇಡಿಯೋದಲ್ಲಿ ಆಲಿಸಲಾದ ಒಂದೊಂದು ಉಲ್ಲೇಖನದ ಬಗೆಗೂ ಆಕರವೆಲ್ಲಿದೆಯೆಂಬ ಪ್ರಶ್ನೆ 
ಎದುರಾಗುವುದು ವಾಡಿಕೆ ಆಯಿತು. ಅದೇ ವೇಳೆ ಇಂಥ ವಿಚಾರಣೆಗಳ ಮಹಾಪೂರವೇ ಬಾಸ್ಟ ನ್ನ ಲ್ಲಿರುವ ಐನ್‌ಸ್‌ಟೈನ್‌ 
ಯೋಜನೆಯ ಸಂಪಾದಕೀಯ ಕಚೇರಿಗಳಿಗೆ ಪ್ರಿನ್ಸ್ಟನ್ನಿನಲ್ಲಿರುವ ಫರಿಸ್ಟೋನ್‌ ಗ್ರಂಥಾಲಯಕ್ಕೆ ಮತ್ತು ಇನ್ಸ್ಟಿಟ್ಯೂಟ್‌ 
ಫಾರ್‌ ಅಡ್ವಾನ್ಸ್‌ ಸ್ಪಡಿಯಲ್ಲಿರುವ ಗ್ರಂಥಾಲಯಕ್ಕೆ ಕೂಡ ಹರಿದು ಬರುತ್ತಿತ್ತೆಂದು ತಿಳಿಯಿತು. ಹೆಚ್ಚಿನ ಸಂದರ್ಭಗಳಲ್ಲಿ 
ನಮಗೆ ನಿರ್ದಿಷ್ಟ ಆಕರವನ್ನಾ ಗಲೀ ಖಚಿತ ಉಲ್ಲೇಖನವನ್ನಾ ಗಲೀ ಸ್ಥಾಪಿಸಲು ಸಾಧ್ಯವಾಗಲಿಲ್ಲ - ಸುಲಭವಾಗಿ ಅಥವಾ 


ಚುರುಕಾಗಿಯಂತೂ ಖಂಡಿತ ಅಲ್ಲ. ಈ ಸನ್ನಿವೇಶ ಒಂದು ಕಡೆ, ಇತ್ತ ನನ್ನ ಬಿಡುವಿನಲ್ಲಿರುವ ಉಲ್ಲೇಖನಗಳ ನೀಲಿ 


10 


ಪೆಟ್ಟಿಗೆ ಮತ್ತು ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಭೌತವಿಜ್ಞಾನಗಳ ಸಂಪಾದಕರಾಗಿರುವ ಟ್ರೆವರ್‌ ಲಿಪ್ಸ್ಕೋಮ್ಸರಿಗೆ ಈ 
ವಿಚಾರ ಕುರಿತ ಆಸಕ್ತಿ ಇನ್ನೊಂದು ಕಡೆ ಬೆಸೆದುಕೊಂಡು ನನ್ನಲ್ಲಿ ಈ ಪುಸ್ತಕದ ಬಗೆಗಿನ ಹೊಳಪನ್ನು ಮಿನುಗಿಸಿದುವು. 


ಪ್ರಸಕ್ತ ಆಯ್ಕೆ ರೂಪತಳೆಯುವ ದಿಶೆಯಲ್ಲಿ ನಾನು ನೀಲಿ ಪೆಟ್ಟಿಗೆಯನ್ನು ಅವಲಂಬಿಸಿರುವುದರ ಜೊತೆಗೆ ಇತರ ಅನೇಕ 
ಮೂಲ ಆಕರಗಳು, ಐನ್‌ಸ್‌ಟೈನ್‌ ಜೀವನಚರಿತ್ರೆಗಳು ಮತ್ತು ಹೆಚ್ಚುವರಿ ದ್ವಿತೀಯ ಆಕರಗಳನ್ನು ಕೂಡ 
ಪರಾಮರ್ಶಿಸಿದ್ದೇನೆ. ಅಲ್ಲದೇ ದ್ವಿಪ್ರತಿ ಪತ್ರಾಗಾರ ಭಾಗಗಳನ್ನು ತಪಾಸಣೆಗೆ ಒಳಪಡಿಸಿದ್ದೇನೆ. ಭೋಜನಾನಂತರದ 
ಭಾಷಣಗಳಲ್ಲಿ ಮತ್ತು ಸೂಕ್ತಿಗಳಲ್ಲಿ ಉಪಯುಕ್ತವಾಗಬಲ್ಲಂಥ ಉಲ್ಲೇಖನಗಳಿಗೆ ಮಾತ್ರ ಈ ಸಂಕಲನವನ್ನು 
ಸೀಮಿತಗೊಳಿಸಿಲ್ಲ: ಐನ್ಸ್ಟೈನ್‌ ವ್ಯಕ್ತಿತ್ವದ ವಿವಿಧ ಛಾಯೆಗಳನ್ನು ಪ್ರತಿಫಲಿಸುವ ತುಸು ಕಡಿಮೆ ಪ್ರಗಲ್ಫ ಉಕ್ತಿಗಳನ್ನು 
ಕಲೆ ಹಾಕಿದ್ದೇನೆ. ಐನ್‌ಸ್‌ಟೈನರನ್ನು ಕರುಣಾಮಯಿ, ಸಹಿಷ್ಣು ಮತ್ತು ಕಳಂಕರಹಿತ ವೀರನೆಂಬುದಾಗಿ ಆರಾಧಿಸುವ 
ವಾಚಕರಿಗೆ ಇಲ್ಲಿಯ ಉಲ್ಲೇಖನಗಳ ಪೈಕಿ ಕೆಲವಾದರೂ ನೋವು ಉಂಟುಮಾಡಬಹುದು (ಉದಾಹರಣೆಗೆ ನೋಡಿ: 
ಕೆಲವು ಜ್ಞಾನ ಪ್ರದಾಯಕ ಪದಗಳನ್ನು ಕೋರಿದ ಚೀಲೀ ಅಧಿಕಾರಿಗೆ ಐನ್‌ಸ್‌ಟೈನ್‌ ಕೊಟ್ಟ ನಿಷ್ಠುರ ಉತ್ತರ, 
ಜೆರೋಸಲೇಮ್‌ ರೋದನಭಿತ್ತಿಯಲ್ಲಿಯ ಭಕ್ತವೃಂದದ ಬಗ್ಗೆ ತಮ್ಮ ಪ್ರಯಾಣ ದಿನಚರಿಯಲ್ಲಿ ದಾಖಲಿಸಿದ ನಮೂದು, 
ವಿಜ್ಞಾನದಲ್ಲಿ ಮಹಿಳೆಯ ಸ್ಥಾನ ಕುರಿತು ಅವರ ಭಾವನೆಗಳು) ಇನ್ನು ಇತರ ವಾಚಕರು ಐನ್‌ಸ್‌ಟೈನರ ವಿರುದ್ಧ 
ತಮಗಿದ್ದ ಅತಿ ಕಠೋರ ಪೂರ್ವಗ್ರಹಗಳು - ಇವು ಧಾರ್ಮಿಕ, ತತ್ತ್ವಶಾಸ್ತ್ರೀಯ ಅಥವಾ ರಾಜಕೀಯ ಯಾವುದೇ 
ಆಗಿರಲಿ - ಗರ್ಭಪಾತ, ವಿವಾಹ, ಕಮ್ಯೂನಿಸಮ್‌ ಮತ್ತು ಪ್ರಪಂಚ ಸರ್ಕಾರ ಕುರಿತ ಅವರ ಚಿಂತನೆಗಳಿಂದ 
ದೃಢಪಟ್ಟಿವೆ.. ಎಂದು. `ಸಂತಸ' ತಳೆಯಬಹುದು. ಇನ್ನೂ ಹಲವರು ಐನ್‌ಸ್‌ಟೈನರ ಮೃದುಹಾಸದಿಂದ 
ಉಲ್ಲಸಿರಾಗುತ್ತಾರೆ (ಉದಾಹರಣೆಗೆ “ವಿವಿಧ ವಿಷಯಗಳು” ವಿಭಾಗದಲ್ಲಿ ಪ್ರಾಣಿಗಳು ಮತ್ತು ಮುದ್ದುಗಳು ಉಪವಿಭಾಗ 
ನೋಡಿ), ಮತ್ತು ಅವರು ಯೌವನದಿಂದ ವಾರ್ಧಕ್ಯದ ತನಕ ಕೊಳವಿ ಧೂಮಪಾನಿಸುವುದರಿಂದ ತೊಡಗಿ ಕಾಲುಚೀಲ 
ತೊಡದಿರುವಲ್ಲಿವರೆಗೆ._ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತ ಹೋದಂತೆ ಅವರಲ್ಲಿ ತಮ್ಮನ್ನು ತಾವೇ 
ಗುರುತಿಸಿಕೊಳ್ಳುತ್ತಾರೆ. 


ಆದರೆ ತೀರ್ಮಾನಕ್ಕೆ ಧಾವಿಸುವ ಮುನ್ನ ಆಯಾ ಉಲ್ಲೇಖನದ ಸಂದರ್ಭದಲ್ಲಿ ಐನ್‌ಸ್‌ಟೈನರ ವಯಸ್ಸು ಮತ್ತು 
ಪರಿಸರ - ಅವರು ಬಾಳಿದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ದಿನಗಳು - ಇವನ್ನು ಪರಿಗಣಿಸಬೇಕು. ನಿಜಕ್ಕೂ ಅವರ 
ಜೀವಿತಾವಧಿಯಲ್ಲಿ ಅವರು ಮನಸ್ಸು ಬದಲಾಯಿಸಿದ್ದು ಉಂಟು. ಅಥವಾ ಅನೇಕ ವಿಷಯಗಳ - ಉದಾಹರಣೆಗೆ 
ಶಾಂತಿವಾದ, ಮರಣದಂಡನೆ ಮತ್ತು ರುಯನಿಸಮ್‌ - ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸೀಮಿತಗೊಳಿಸಿದ್ದುಂಟು. 
ಇವೆಲ್ಲದರ ಜೊತೆಗೆ ಅವರು ಜನರನ್ನು ಕುರಿತು ಸಾಮಾನ್ಯವಾಗಿ ಪ್ರಸ್ತಾವಿಸುವಾಗ ಇಂದಿನ ದೃಷ್ಟಿಯಿಂದ 
ರಾಜಕೀಯವಾಗಿ ಸಮರ್ಪಕವಲ್ಲದ 1787176 [ಪುರುಷವೃಂದ] ಮತ್ತು ಲಿಂಗಸೂಚಕ ೧6 [ಅವನು] ಪದಗಳನ್ನು 
ಬಳಸಿದರಾದರೂ ವೃತ್ತಿಶಃ ಐನ್‌ಸ್‌ಟೈನ್‌ ಪುರುಷಪ್ರಪಂಚ ನಿವಾಸಿಗಳೆಂಬುದನ್ನು ಮರೆಯಬಾರದು. ಅಲ್ಲದೇ 1780 
[ಪುರುಷ] ಪದ ಹೆಚ್ಚಿನ ಬಳಕೆ ಜರ್ಮನ್‌ 119760 ಪದದ ಅನುವಾದಗಳ ಫಲವಾಗಿರುವುದೂ ಸಾಧ್ಯವಿದೆ. ಜರ್ಮನ್‌ 
ಭಾಷೆಯಲಿ 1160500 [ಜನ] ಪುರುಷರಿಗೂ ಸ್ತ್ರೀಯರಿಗೂ ಸಾಮೂಹಿಕವಾಗಿ ಅನ್ವಯವಾಗುತ್ತದೆ. 


೧೧ 


ಪುಸ್ತಕದಲ್ಲಿಯ ವಿಷಯಗಳ ಅಳವಡಿಕೆ ("ಸ್ವತಃ ತಮ್ಮ ಬಗ್ಗೆ ಐನ್‌ಸ್‌ಟೈನ್‌' ವಿಭಾಗವಾದ ಬಳಿಕ) ಪರಿವಿಡಿಯಲ್ಲಿ 
ಸೂಚಿಸಿರುವಂತೆ [ಇಂಗ್ಲಿಷ್‌] ವರ್ಣಮಾಲಾನುಕ್ರಮವನ್ನು ಸಹಜವಾಗಿ ಅನುಸರಿಸಿದೆ. ಪುಸ್ತಕದ ಕೊನೆಯಲ್ಲಿ “ವಿವಿಧ 
ವಿಷಯಗಳು” ವಿಭಾಗವಿದೆ. ಇಲ್ಲಿಯ ವಸ್ತುವನ್ನು ಕೂಡ [ಇಂಗ್ಲಿಷ್‌] ವರ್ಣಮಾಲಾಕ್ರಮದಲ್ಲಿ ಅಳವಡಿಸಿದೆ. 
ಪ್ರತಿಯೊಂದು. ವಿಂಗಡಣೆಯಲ್ಲಿಯೂ ನನಗೆ ಅಲ್ಲಿಯ ಉಲ್ಲೇಖನಗಳ ದಿನಾಂಕಗಳು ಲಭಿಸಿದಲ್ಲೆಲ್ಲ ಅವನ್ನು 
ಕಾಲಾನುಗುಣ್ಯ ಅಳವಡಿಸಿದ್ದೇನೆ. ಲಭಿಸದವನ್ನು ಆಯಾ ಉಲ್ಲೇಖನಾಕರಗಳ ಗುಂಪುಗಳಲ್ಲಿ ಹೊಂದಿಸಿದ್ದೇನೆ. 


ಸಾಧ್ಯವಾದಲ್ಲೆಲ್ಲ ಮೂಲ ದಾಖಲೆಗಳನ್ನೇ ಉಲ್ಲೇಖಿಸಿದೆ. ಇವುಗಳ ಸಾಲಿಗೆ ಸೇರಿದವು: ಐನ್‌ಸ್‌ಟೈನ್‌ ಪತ್ರಾಗಾರ 
(ಪ್ರಿನ್ಸ್ಟನ್‌ ಮತ್ತು ಬಾಸ್ಟನ್ನಲ್ಲಿಯ ದ್ವಿಪ್ರತಿ ಪತ್ರಾಲಯಗಳ ದಾಖಲೆ ಸಂಖ್ಯೆಗಳನ್ನು ನಮೂದಿಸಿದ್ದೇನೆ); 776 ೦೦॥60196 
೧೩೧೦5 ೦ 1061 5176161 (೦೧ಸ೯) ಸಂಪುಟಗಳು; ಹೆಲನ್‌ ಡೂಕಾಸ್‌ ಮತ್ತು ಬನೆಶ್‌ ಹಾಫ್‌ ಮನ್‌ ಸಂಪಾದಿಸಿರುವ 
ಓ10೦ಗ 551917, 176 1/78 5166 - ಇದರಲ್ಲಿ ಐನ್‌ಸ್‌ಟೈನರಿಗೆ ಸುದೀರ್ಫ್ಥಕಾಲ ಕಾರ್ಯದರ್ಶಿ ಮತ್ತು ಜೊತೆಗೆ ಅವರ 
ಪತ್ರಾಗಾರಪಾಲಿಕೆ ಕೂಡ ಆಗಿದ್ದ ಹೆಲನ್‌ ಹೆಕ್ಕಿರುವ ಪತ್ರಾಗಾರ ವಸ್ತು ಇದೆ; ಮತ್ತು ನಿಬಂಧಗಳು. ಇವೆಲ್ಲವುಗಳ 
ಜೊತೆಗೆ 10685 ೩೧೮ ೦॥1710೧6ನಂಥ ಸುಲಭ ಲಭ್ಯ ಹಾಗೂ ವಿಶ್ವಾಸಾರ್ಹ ಸಂಕಲನಗಳಿಂದಲೂ ಹೆಚ್ಚಿನ 
ಸಂದರ್ಭಗಳಲ್ಲಿ ಉಲ್ಲೇಖನಗಳನ್ನು ಆಯ್ದಿರುವುದುಂಟು. ಪೂರ್ಣಪಾಠ ಮತ್ತು ಅದರ ಸಂದರ್ಭ ಅರಿಯಲು ವಾಚಕರು 
ಆಯಾ ಕೃತಿಗಳನ್ನು ಗಮನಿಸಬೇಕೆಂಬುದು ಉದ್ದೇಶ. (ಇಲ್ಲಿಯ ಪುಟ ಸಂಖ್ಯೆ ಗ್ರಂಥಸೂಚಿಯಲ್ಲಿಯ ಆವೃತ್ತಿಗಳಿಗೆ 
ಸಂಬಂಧಿಸಿದಂತಿವೆ.) ಮೂಲ ಆಕರವನ್ನು ಪತ್ತೆ ಹಚ್ಚಲಾಗದ ವಿರಳ ಸಂದರ್ಭಗಳಲ್ಲಿ ಜೀವನಚರಿತ್ರೆಗಳಂಥ ದ್ವಿತೀಯಕ 
ವಾಜ್ಮಯವನ್ನು ಅವಲಂಬಿಸಿದ್ದೇನೆ. 


ಉಲ್ಲೇಖನಗಳನ್ನು ತಪಾಸಿಸಲು ಸರ್ವಪ್ರಯತ್ನವನ್ನೂ ಪ್ರಯುಕ್ತಿಸಿದ್ದೇನೆ. ಆದರೆ ನಿಷ್ಠುರ ನಿಕಷದಲ್ಲಿ 776 ೦೬೦೬016 
51751611 ಒ೦ದು ಪಾಂಡಿತ್ಯಪೂರ್ಣ ಕೃತಿ ಎಂಬ ಅಂತಸ್ತು ಪಡೆಯಲಾರದು - ಏಕೆಂದರೆ ಇಲ್ಲಿ ನಾನು ಅನುವಾದದ 
ಅತ್ಯುತ್ಕೃಷ್ಟ ಅಥವಾ ಅತ್ಯಂತ ಅಧಿಕಾರಯುಕ್ತ ರೂಪವನ್ನು ಬಳಸಿರುವೆನೆಂದು ಪಟ್ಟು ಹಿಡಿದು ಹೇಳಲಾರೆ. 
ಅನುವಾದವೇ ದೊರೆಯದಿದ್ದಾಗ ನನ್ನ ಅಥವಾ ಸ್ನ ಹಿತರ ಜರ್ಮನ್‌ ಭಾಷಾಜ್ಞಾನವನ್ನು ಆಶ್ರಯಿಸಿದ್ದೇನೆ. 


ನನ್ನ ಲಕ್ಷ್ಯಕ್ಕೆ ಬಾರದ ಸತ್ತ್ವಪೂರ್ಣ ಮಾತುಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಪತ್ರಾಗಾರದಲ್ಲಿರುವ ೪೦,೦೦೦ಕ್ಕಿಂತಲೂ 
ಅಧಿಕ ಸಂಖ್ಯೆಯ ದಾಖಲೆಗಳ ಒಳಗೆ, ಎಲ್ಲೆಲ್ಲೋ ಹುದುಗಿರಬೇಕೆಂಬುದು ಕಂಡಂತೆಯೇ ಇದೆ. ಆದ್ದರಿಂದ ಈ ಪ್ರಥಮ 
ಪ್ರಯತ್ನವನ್ನು ಉಲ್ಲೇಖನಗಳ ಸಂಪೂರ್ಣ ಗ್ರಂಥವೆಂದು ಯಾವ ಅರ್ಥದಲ್ಲಿಯೂ ಭಾವಿಸುವಂತಿಲ್ಲ. ಇಂತಿದ್ದರೂ 
ಸಧ್ಯಕ್ಕೆ ನಾನು ಅತ್ಯಂತ ಪ್ರಮುಖ ಮತ್ತು ಕುತೂಹಲಕಾರಿ ಆದವನ್ನು ಹೆಕ್ಕಿ ದಾಖಲಿಸುವಲ್ಲಿ ಸಫಲಳಾಗಿರುವೆನೆಂದು 
ಆಶಿಸುತ್ತೇನೆ. ಇದೊಂದು ನಿತ್ಯನಿರಂತರ ಯೋಜನೆ. ಪ್ರತಿ ಕೆಲವೇ ವರ್ಷಗಳಲ್ಲಿ ಲಂಬಿತ ಆವೃತ್ತಿಗಳನ್ನು 
(ಸಾಧ್ಯವಾಗುವಲ್ಲೆಲ್ಲ ಆಯಾ ಬರೆಹಗಳ ಮೂಲ ಜರ್ಮನ್‌ ಪಾಠಗಳೂ ಒಳಗೊಳ್ಳುವಂತೆ) ಹೊರತರಲಾಗುವುದು. 
ಎಂದೇ ನನ್ನ ಕಣ್ಣಿಗೆ ಬೀಳದ ಯಾವುದೇ ಉಲ್ಲೇಖನಗಳನ್ನು ವಾಚಕರು, ಅವುಗಳ ಆಕರ ಕುರಿತ ಮಾಹಿತಿ ಸಹಿತ, 


12 


ನನಗೆ ಕಳಿಸಿಕೊಡಬೇಕೆಂದು ಕೋರಿದೆ. ಅವನ್ನು ಮುಂದಿನ ಆವೃತ್ತಿಗಳಲ್ಲಿ ಅಳವಡಿಸಲಾಗುವುದು. ಪ್ರಮಾದವಶಾತ್‌ 
ನಾನೇನಾದರೂ ಐನ್‌ಸ್‌ಟೈನರನ್ನು ತಪ್ಪಾಗಿ ಉಲ್ಲೇಖಿಸಿದ್ದರೆ, ಅಥವಾ ಅವರ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದರೆ, 
ಅವನ್ನು ಸಹ ನನ್ನ ಗಮನಕ್ಕೆ ತರಬೇಕು. 


ನಾನು ಗುರುತಿಸಿದ ಕೆಲವು ಉಲ್ಲೇಖನಗಳ ಆಕರಗಳನ್ನು ಪತ್ತೆ ಹಚ್ಚಲಾಗಲಿಲ್ಲ. ಇಂತಿದ್ದರೂ ಅವು ಐನ್‌ಸ್‌ಟೈನರವೇ 
ಎಂಬುದನ್ನು ಗಮನಿಸಿದ್ದೇನೆ. . ಅಥವಾ ಅವುಗಳ ಬಗ್ಗೆ ವಿವರಗಳನ್ನು ತಪಾಸಿಸುವ ಸಲುವಾಗಿ ನನ್ನನ್ನು 
ಸಂಪರ್ಕಿಸಿದವರು. ಹಾಗೆ ಹೇಳಿದುದನ್ನು ಕೇಳಿದ್ದೇನೆ. ಇವನ್ನು ನಾನು ಪ್ರಸಕ್ತ ಪುಸ್ತಕದ ಕೊನೆಯಲ್ಲಿರುವ 
“ಐನ್‌ಸ್‌ಟೈನರವೆಂದು ಹೇಳಲಾದವು” ಎಂಬ ಪುಟ್ಟ ವಿಭಾಗದಲ್ಲಿ ಅಳವಡಿಸಿದ್ದೇನೆ: ವಾಚಕರು ಯಾರಾದರೂ ನನ್ನ 
ಲಕ್ಷ್ಯವನ್ನು ಯುಕ್ತ ದಾಖಲೆಗಳತ್ತ ಸೆಳೆದಾರೆಂಬುದು ಆಶಯ. 


ವಾಚಕನಿಗೆ ಇಲ್ಲವೇ ಸಂಶೋಧಕನಿಗೆ ಬಾಬುಗಳ ನೆಲೆ ಹುಡುಕಲು ನೆರವಾಗುವ ಸಲುವಾಗಿ ಎರಡು ಸೂಚಿಗಳನ್ನು 
ಒದಗಿಸಿದ್ದೇನೆ: ಸುಪರಿಚಿತ ಉಲ್ಲೇಖನಗಳನ್ನು ಪತ್ತೆ ಹಚ್ಚಲು ನೆರವಾಗುವ ಕೀಲಿಪದ-ಪುಟಸೂಚಿ; ನಿರ್ದಿಷ್ಟ 
ಆಸಕ್ತಿಗಳತ್ತ ಸಾಗಲು ಸಹಾಯಕವಾಗುವ ವಿಷಯ-ಪುಟಸೂಚಿ. [ಇವೆರಡನ್ನೂ ಕನ್ನಡಾನುವಾದದ ವಿ-ಪುಸ್ತಕ 
ಆವೃತ್ತಿಯಲ್ಲಿ ತಾಂತ್ರಿಕ ಕಾರಣಗಳಿಗಾಗಿ ಬಿಡಲಾಗಿದೆ - ಸಂ.] 


ಅಂತಿಮವಾಗಿ, ಈ ಪುಸ್ತಕದ ಸಂಯೋಜನೆಯಲ್ಲಿ ನೆರವಾದವರಿಗೆ ಕೃತಜ್ಞತೆ ಸಲ್ಲಿಸಲು ಇಚ್ಛಿಸುತ್ತೇನೆ. ಮೊದಲು, 
ಐನ್‌ಸ್‌ಟೈನ್‌ ಪತ್ರಾಗಾರದಿಂದ ವಿಷಯ ಅಳವಡಿಸಲು ಅನುಮತಿಯಿತ್ತ ಜೆರೂಸಲೆಮ್‌ ಹೀಬ್ರೂ ಯೂನಿವರ್ಸಿಟಿಗೆ; 
10985 806. ೦0111075ನಲ್ಲಿ ಪುನರ್ಮುದ್ರಿತವಾದ ವಸ್ತು ಉಪಯೋಗಿಸಲು ಪರವಾನಿಗೆ ನೀಡಿದ ಫಿಲಸಾಫಿಕಲ್‌ 
ಲೈಬ್ರೆರಿಗೆ ಮತ್ತು ಜೇಮಿ ಸಯೇನ್‌ ಬರೆದ 5೧881 17 ಸ79ಗಂದಿಂದ ಉಲ್ಲೇಖನಗಳನ್ನು ಉದಾಹರಿಸಲು ಒಪ್ಪಿಗೆ 
ಕೊಟ್ಟ ಕ್ರೌನ್‌ ಪಬ್ಬಿಷರ್ಸಿಗೆ. (ಆ ಚಲಚ್ಚೆತ್ರದಲ್ಲಿ ಐನ್‌ಸ್‌ಟೈನ್‌-ತದ್ರೂಪಿ ಆಗಿದ್ದ ವಾಲ್ಪರ್‌ ಮತೌ ಅವರ ಛಾಯಾಚಿತ್ರ 
ಬಳಸಲು ತೆರಬೇಕಾದ ಅನುಮತಿ ಶುಲ್ಕವನ್ನು ಮನ್ನಾ ಮಾಡಿದ 1/8007/ ೧818710071 71೦೬95ನ ಲ್ಯಾರಿ 
ಮಕ್‌ಕ್ಯಾಲಿಸ್ಟರ್‌ ಅವರಿಗೆ ಖುಣಿ. 


ಈ ಕಾರ್ಯದಲ್ಲಿ ನೆರವು ನೀಡಿದ, ಆಸಕ್ತಿ ತಳೆದ ಮತ್ತು ಬೆಂಬಲವಿತ್ತ ನನ್ನ ಕುಟುಂಬ ಸ್ನೇಹಿತರು ಮತ್ತು 
ಸಹೋದ್ಯೋಗಿಗಳಿಗೂ ಕೃತಜ್ಞಳಾಗಿದ್ದೇನೆ. . ವಿಶಿಷ್ಟವಾಗಿ, ಪ್ರಿನ್‌ಸ್‌ಟನ್‌ ಯೂನಿವರ್ಸಿಟಿ. ಪ್ರೆಸ್ಸಿನಲ್ಲಿಯ 
ಸಹೋದ್ಯೋಗಿಗಳಿಗೆ ಧನ್ಯವಾದ ಸಲ್ಲಿಸಲು ಇಚ್ಚಿಸುತ್ತೇನೆ. ಪ್ರಸಕ್ತ ಕೃತಿಯ ಬಗ್ಗೆ ಅವರು - ಮುಖ್ಯವಾಗಿ ಟ್ರವರ್‌ 
ಲಿಪ್‌ಸ್ಕೋಂಬ್‌, ಎರಿ ರೋಹ್ಮನ್‌ ಮತ್ತು ಎಮಿಲಿ ವಿಲ್ಕಿನ್ಸನ್‌ - ಆರಂಭದಿಂದಲೂ ಉತ್ಸಾಹ ಪ್ರದರ್ಶಿಸಿದ್ದಾರೆ. ಜೊತೆಗೆ, 
ನನ್ನ ನಿಡುಗಾಲದ ಸ್ನೇಹಿತೆ ಮತ್ತು ನಮ್ಮ ವ್ಯವಸ್ಥಾಪಕ ಸಂಪಾದಕಿ ಜೆನೆಟ್‌ ಸ್ಟರ್ನ್‌ ಅವರಿಗೆ ವಿಶೇಷ ನಮನಗಳು. 
ಖುದ್ದು ವೃತ್ತಿ-ಸಂಪಾದಕಿಯಾಗಿರುವ ನನ್ನ ಬರಹವನ್ನು ಕೂಡ ಸಂಪಾದನೆಗೆ ಒಳಪಡಿಸುವುದು ಅಗತ್ಯವೆಂದು ಈಕೆ 
ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಗಣಕಕುಶಲಿ ಲಿಂಡ ಮೊರನ್‌ ಬಲು ತಾಳ್ಮೆಯಿಂದ ನನ್ನನ್ನು 11/೦೮ ೧6ಗ60! 


13 


ಪ್ರಪಂಚಕ್ಕೆ ಪ್ರವೇಶಗೊಳಿಸಿ, ಮುಂದೆ. ಈ ಪುಸ್ತಕದ ಮುದ್ರಣ ಸಂಯೋಜನೆಯಲ್ಲಿ ಉನ್ನತ ವೃತ್ತಿದಕ್ಷತೆ 
ಪ್ರವರ್ತಿಸಿದ್ದಾರೆ. ನಮ್ಮ ಹಿರಿಯ ಆಲೇಖ್ಯಾಕರ್ತಿ (6650761) ಜೇನ್‌ ಲಿಲ್ಲಿ ಸಂವೇದಿತ್ವ ಮತ್ತು ಕೌಶಲ ಸಹಿತ ಈ 
ಪುಸ್ತಕದ ವಿನ್ಯಾಸ ರೂಪಿಸಿದ್ದಾರೆ. ಗಣಕಶೋಧಗಳ ಸಲುವಾಗಿ ನಾನು ಬಾಸ್ಟನ್‌ ಯೂನಿವರ್ಸಿಟಿಯ ಬಿಂಗ್‌ ಲಿನ್‌ 
ರಭಾವೋರನ್ನು ಮತ್ತೆ ಮತ್ತೆ ಸಾಕಷ್ಟು ಪೀಡಿಸಿದ್ದೇನೆ. ಅವರು ತಮ್ಮ ಕಾರ್ಯವನ್ನು ಬದಿಗಿಟ್ಟು ಸದಾ ಹಸನ್ಮುಖಿಗಳಾಗಿ 
ನನಗೆ ವಿಶೇಷ ಸಹಕಾರವಿತ್ತಿದ್ದಾರೆ. ಇದರಿಂದ ನನಗೆ ಹಲವಾರು ತಾಸುಗಳು ಉಳಿಕೆಯಾಗಿವೆ. ಈವ್ಲಿನ್‌ 
ಐನ್‌ಸ್‌ಟೈನರು ಐನ್‌ಸ್‌ಟೈನ್‌-ವಂಶವೃಕ್ಷವನ್ನು ಆಧುನೀಕರಿಸಲು ನೆರವಾಗಿದ್ದಾರೆ. ಇದರ ಆಲೇಖ್ಯವನ್ನು ಅತ್ಯಂತ 
ಜತನದಿಂದ ಪೂರೈಸಿದವರು ಮಾರ್ಕ್‌ ಹರಭಾರಾಬೆಡಿಯನ್‌. ವಿವಿಧ ಭಾಷೆಗಳಲ್ಲಿ ಪ್ರಕಟವಾಗಿದ್ದ ಐನ್‌ಸ್‌ಟೈನ್‌- 


ವಸ್ತುವನ್ನು ವೃತ್ತ ಪತ್ರಿಕೆಗಳಿಂದ ಹೆಕ್ಕುವಲ್ಲಿ ನನ್ನ ತಾಯಿ ರೂಸನ್‌ ಅಬೇಫಿಯನ್‌ ಸಹಕರಿಸಿದ್ದಾರೆ. 


(8 0& 


ತಮ್ಮ . ನಿರಂತರ ಕಾರ್ಯಕ್ರಮದ ನಡುವೆ. ಬಿಡುವು 
ಮಾಡಿಕೊಂಡು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿರುವ ಪ್ರೀಮನ್‌ 
ಡೈಸನ್ನರಿಗೂ ನನ್ನ ಕೃತಜ್ಞತೆ ಸಲ್ಲುತ್ತದೆ. ಪ್ರಸಕ್ತ ಸಂಪುಟ 
ಕುರಿತಂತೆ ಕೂಡ ಜರ್ಮನ್‌ ಮೂಲವನ್ನು ಪರಿಶೀಲಿಸುವ ಅಪೇಕ್ಷೆ 
ಅವರಿಗಿದ್ದಿರಬಹುದು. ನನ್ನ ಹಳೆಯ ಸೂಚೀಪತ್ರ ಕಡತದ ಮೇಲೆ 
ದೃಷ್ಟಿ ಹಾಯಿಸುತ್ತಿದ್ದಾಗ ಮುಖ್ಯವಾಗಿ ಒಂದು ಪತ್ರ ನನ್ನ ಲಕ್ಷ್ಯ 
ಸೆಳೆಯಿತು: ಡೈಸನ್‌ ಬಗ್ಗೆ ಹೆಲನ್‌ ಡೂಕಾಸ್‌ ೧೯೭೮ರಲ್ಲಿ 
ಉದ್ಗರಿಸಿದ ಕೆಲವು ನುಡಿಗಳನ್ನು ಇದರ ಮೇಲೆ ಗೀಚಿದ್ದೆ. ನಾನು 
ಅರ್ಧ ಅರ್ಮೇನಿಯನ್‌ ಮೂಲದವಳೆಂದು ಹೆಲಸ್ತರಿಗೆ ತಿಳಿದಿತ್ತು. 
ಪ್ರೀಮನ್‌ ಹಲವು ವರ್ಷಗಳ ಹಿಂದೆ 1 1016 ಪತ್ರಿಕೆಗೆ ತಮ್ಮ 
ಕ ಆರ್ಮೇನಿಯಾ-ಸಂದರ್ಶನ ಕುರಿತು. ಒಂದು ಲೇಖನ 
ಬರ್ನ್‌ನಲ್ಲಿ, ಸುಮಾರು ೧೯೦೫ ಬರೆದಿದ್ದರೆಂದು ಹೆಲನ್‌ ನನಗೆ ಹೇಳಿದರು. ಆಗ ನನಗಿನ್ನೂ 
(45 ಕೊಟ್ಟಿ: ಜೋ ಹತ್ತಾಗಾರ ಯೂಂರ್ಪಟು ಪ್ರೀಮನ್ನರ. ಭೇಟಿ. ಆಗಿರಲಿಲ್ಲ... ನಮ್ಮ ಮಾತುಕತೆ 
ಮುಂದುವರಿದಂತೆ ಫ್ರೀಮನ್‌ ಡೈಸನ್ನರ ಬಗ್ಗೆ ಹೆಲನ್‌ ಇನ್ನೂ 
ಹೆಚ್ಚಿನ ಸಂಗತಿ ತಿಳಿಸಿದರು. ಈ ಪುಸ್ತಕದಂಥ ಒಂದು ದಾಖಲೆಯಲ್ಲಿ ಅದು ಉಲ್ಲೇಖನಾರ್ಹವಾಗಿದೆ: “ಅವರೊಬ್ಬ 
ಮಹಾಪುರುಷ. ಪ್ರೊಫೆಸರ್‌ ಐನ್‌ಸ್‌ಟೈನರನ್ನು ಅವರು ಭೇಟಿ ಮಾಡಲಿಲ್ಲವೆಂಬುದು ನನ್ನ ಒಂದು ವ್ಯಥೆ. ೧೯೫೦ರ 
ದಶಕದಲ್ಲಿ ಒಮ್ಮೆ ಪ್ರೊಫೆಸರರು ತಾವು ಈ ಕುತೂಹಲಕಾರಿ ಯುವಕನ ಬಗ್ಗೆ ಒಳ್ಳೆಯ ಮಾತು ಕೇಳಿರುವುದಾಗಿ 
ತಿಳಿಸಿದರು. ಅವರೊಡನೆ ಭೇಟಿ ಏರ್ಪಡಿಸಬಲ್ಲೆ ಎಂದು ಪ್ರೊಫೆಸರರಿಗೆ ಹೇಳಿದೆ. ಆದರೆ ಇವರು ನುಡಿದರು “ಓ ಬೇಡ! 
ಅಂಥ ಪ್ರಮುಖ ವ್ಯಕ್ತಿಗೆ ತೊಂದರೆ ಕೊಡುವುದು ನನಗಿಷ್ಟವಿಲ್ಲ!” 











14 


ವಿನಯಮೂರ್ತಿ ಪ್ರೊಫೆಸರ್‌ ಐನ್‌ಸ್‌ಟೈನ್‌ ವರ್ತಿಸಿದುದಕ್ಕೆ ವ್ಯತಿರಿಕ್ತವಾಗಿ ನಾನು ಡೈಸನ್ನರಿಗೆ ತೊಂದರೆ ಕೊಡಲು 
ಹಿಂಜರಿಯುತ್ತಿಲ್ಲ - ಈ ಪುಸ್ತಕ್ಕೆ ಮುನ್ನುಡಿ ಬರೆಯಬೇಕೆಂದು ದಿಟ್ಟತನದಿಂದ ಕೇಳಿಯೇ ಬಿಟ್ಟೆ, ಅವರು ಎರಡು 
ಮಾತಿಲ್ಲದೆ ಒಪ್ಪಿಕೊಂಡುದಕ್ಕಾಗಿ ಅವರಿಗೆ ಪರಮ ಕೃತಜ್ಞನಾಗಿದ್ದೇನೆ. 


ಕೊನೆಯದಾಗಿ ಆದರೆ ಕನಿಷ್ಠವಾಗಿ ಖಂಡಿತ ಅಲ್ಲ, ಬಾಸ್ಟನ್‌ ಯೂನಿವರ್ಸಿಟಿಯಲ್ಲಿಯ ಐನ್‌ಸ್‌ಟೈನ್‌-ಪೇಪರ್‌- 
ಪ್ರೋಜೆಕ್ಟ್‌ ನಿರ್ದೇಶಕ ರಾಬರ್ಟ್‌ ಶೂಲ್ಮನ್ನರಿಗೆ ಖುಣಿಯಾಗಿದ್ದೆನೆ. ಇವರ ಸಹನೆಯನ್ನು ಪರೀಕ್ಷಿಸುತ್ತಿರುವೆನೋ ಎಂದು 
ನನಗೆ ಅನ್ನಿಸಿದಾಗಲೂ ಇವರು ಮಾತ್ರ ಎಂದಿನಂತೆ ನನಗೆ ಸದಾ ಒಬ್ಬ ಅಮೂಲ್ಯ ಸ್ನೇಹಿತ ಮತ್ತು ಉತ್ಸಾಹದಾಯಕ 
ಆಕರವಾಗಿಯೇ ಇದ್ದರು. ಈ ಪುಟ್ಟ ಪುಸ್ತಕ ಪ್ರತಿಯೊಬ್ಬನ ನಿರೀಕ್ಷಣೆಗಳನ್ನೂ ಪೂರೈಸುತ್ತದೆ ಎಂದು ಆಶಿಸುತ್ತೇನೆ. 
ಪ್ರಿನ್ಸ್ಟನ್‌, ಜನವರಿ ೧೯೯೬ 


[ಆಲೀಸ್‌ ಕ್ಯಾಲಪ್ರೈಸ್‌ ; ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಪ್ರೆಸ್ಸಿನ 7೧6 ೦೦॥60166 78065 0! 5161617 ಕೃತಿಗಳ ನಿಲಯ 
ಸಂಪಾದಕಿ, ಮತ್ತು ಇದರ ಅನುವಾದ ಯೋಜನೆಯ ನಿರ್ವಾಹಕಿ. ಹಿರಿಯ ಸಂಪಾದಕಿಯಾಗಿರುವ ಇವರಿಗೆ ವಿಜ್ಞಾನ 
ಹಸ್ತಪ್ರತಿಗಳಲ್ಲಿ ವಿಶೇಷ ಪರಿಣತಿ; ೧೯೯೫ರ (೧ 13/೮ 10 1701/1608| 5611018 ೦೧19061760 17. 500181)/ 


೧0151170 ಲಭಿಸಿದೆ. ] 


ಕಾಲಸೂಚಿ 


ಮುಖ್ಯವಾಗಿ ಕಲೆಕ್ಟೆಡ್‌ ಪೇಪರ್ಸ್‌ ಆಫ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌ ಸಂಪುಟಗಳು ೧ರಿಂದ ೫ ಮತ್ತು ಅಬ್ರಾಹಾಂ ಪೇಯ್ಸ್‌ 
ಬರೆದಿರುವ `ಸಟ್ಸ್‌ ಈಸ್‌ ದ ಲಾರ್ಡ್‌' ಇವುಗಳಲ್ಲಿಯ ಕಾಲಸೂಚಿಗಳು ಒಳಗೊಂಡಿರುವ ಮಾಹಿತಿಯಿಂದಲೂ ೧೯೭೮- 
೮೦ ಅವಧಿಯಲ್ಲಿ ನಾನು ಹೆಲನ್‌ ಡೂಕಾಸ್‌ ಜೊತೆ ನಡೆಸಿದ ಸಂಭಾಷಣೆಗಳ ಟಿಪ್ಪಣಿಯಿಂದಲೂ ಪ್ರಸ್ತುತ 
ಕಾಲಸೂಚಿಯನ್ನು ಸಿದ್ಧಪಡಿಸಿದೆ. ಬೇರೆ ಕೃತಿಗಳ ವಾಚನದಿಂದ ಸಂಗ್ರಹಿಸಲಾದ ಮಾಹಿತಿಗಳನ್ನು ಪೂರಕವಾಗಿ 
ಉಪಯೋಗಿಸಿದೆ. 


೧೮೭೯ ಮಾರ್ಚ್‌ ೧೪: ಜರ್ಮನಿಯ ಉಲ್ಮ್‌ ಪಟ್ಟಣದಲ್ಲಿ ತಂದೆ ಹರ್ಮನ್‌ (೧೮೪೭-೧೯೦೨) ಮತ್ತು 
ತಾಯಿ ಪಾಲೀನ್‌ ಕೋಚ್‌ (೧೮೫೮-೧೯೨೦) ಐನ್‌ಸ್‌ಟೈನ್‌ ಇವರ ಮನೆಯಲ್ಲಿ ಆಲ್ಬರ್ಟ್‌ ಐನ್‌ಸ್‌ಟೈನ್‌ ಜನಿಸಿದರು. 
೧೮೮೦ ಕುಟುಂಬ ಮ್ಯೂನಿಚ್‌ ನಗರಕ್ಕೆ ವಲಸೆ ಹೋಗುತ್ತದೆ. 

೧೮೮೧ ನವೆಂಬರ್‌ ೧೮: ಐನ್‌ಸ್‌ಟೈನರ ತಂಗಿ ಮಾಜಾ ಹುಟ್ಟಿದರು. 

೧೮೮೪ ತಂದೆಯಿಂದ ದಿಕ್ಸೂಚಿಯ ಕೊಡುಗೆ. ಎಳೆ ಅಣುಗನ ಮನದಲ್ಲಿ ಇದು ಗಾಢ ಪ್ರಭಾವ ಅಚ್ಚೊತ್ತುತ್ತದೆ. 
೧೮೮೫ ಕ್ಯಾತೊಲಿಕ್‌ ಪ್ರಾಥಮಿಕ ಶಾಲೆ. ೧616160೬0ಗೆ. ಮಾಗಿಯಲ್ಲಿ ಪ್ರವೇಶ. ಇಡೀ ತರಗತಿಯಲ್ಲಿ 


ಈತನೊಬ್ಬನೇ ಯೆಹೂದ್ಯ. ಯೆಹೂದ್ಯ ಧಾರ್ಮಿಕ ಬೋಧನೆ ಮನೆಯಲ್ಲಿ ದೊರೆಯುತ್ತದೆ. ಮತಧರ್ಮದ ಬಗ್ಗೆ 
ಕುತೂಹಲ ಮೊಳೆಯುತ್ತದೆ. ಪ್ರಾಯ ಹನ್ನೆರಡು ತುಂಬುವ ವೇಳೆಗೆ ಇವರ ಮತಧಾರ್ಮಿಕತೆ ಕೊನೆಗಂಡಿರುತ್ತದೆ. 
ಪಿಟೀಲು ಪಾಠಗಳ ಆರಂಭ. 


೧೮೮೮ ಮ್ಯೂನಿಕ್ಕಿನಲ್ಲಿ ೬॥0016-)717851/17 [ಶಾಲೆ]ಗೆ ಪ್ರವೇಶ. 
೧೮೮೯-೧೮೯೫ ಭೌತವಿಜ್ಞಾನ, ಗಣಿತ ಮತ್ತು ತತ್ತ್ವ ಶಾಸ್ತ್ರಗಳಲ್ಲಿ ಆಸಕ್ತಿ ಅಭಿವರ್ಧಿಸುತ್ತದೆ. 
೧೮೯೪ ಕುಟುಂಬ ಇಟಲಿ ದೇಶಕ್ಕೆ ವಲಸೆ ಹೋಗುತ್ತದೆ. ಆದರೆ ಶಾಲಾಧ್ಯಯನ ಮುಗಿಸುವ ಸಲುವಾಗಿ 


ಆಲ್ಬರ್ಟ್‌ ಮ್ಯೂನಿಕ್ಕಿನಲ್ಲಿಯೇ ತಂಗಿರುತ್ತಾರೆ. ವರ್ಷಾಂತ್ಯದಲ್ಲಿ ಅವರು ೧/7/೧85ನ್ನು ತೊರೆದು ಇಟಲಿಯಲ್ಲಿ ತಮ್ಮ 
ಕುಟುಂಬವನ್ನು ಸೇರಿಕೊಳ್ಳುತ್ತಾರೆ. 

೧೮೯೬ ರಾಾರಿಕ್ಕಿನ ಫೆಡರಲ್‌ ಪಾಲಿಟೆಕ್ಷೆ ಕಲ್‌ ಇನ್‌ಸ್‌ಟಿಟ್ಯೂಟನ್ನು (ಈಗ 5871 - 816067055615076 
7600015006 11007500016) ಮಾಗಿಯಲ್ಲಿ, ನಿಗದಿತ ಪ್ರವೇಶ ಪ್ರಾಯಕ್ಕಿಂತ ಎರಡು ವರ್ಷ ಮುಂಚಿತವಾಗಿಯೇ ಸೇರಲು 
ಪ್ರಯತ್ನಿಸುತ್ತಾರೆ. ಆದರೆ ಪ್ರವೇಶಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಿಲ್ಲ. ಬದಲಾಗಿ ಆರೌನಲ್ಲಿಯ ಆಗ್‌ ಕ್ಯಾಂಟೊನಲ್‌ 
ಶಾಲೆಗೆ ಸೇರಿಕೊಳ್ಳುತ್ತಾರೆ. ಇವರ ಅಧ್ಯಾಪಕರುಗಳ ಪೈಕಿ ಒಬ್ಬರಾಗಿದ್ದ ಜಾಸ್ಟ್‌ ವಿಂಟೆಲರ್‌ ಮತ್ತು ಕುಟುಂಬದವರ 
ಜೊತೆ ವಾಸ. 

೧೮೯೬ ಜರ್ಮನಿಯ ಸೇನಾಮನೋಭಾವ ಒಪ್ಪದ ಇವರು ಜರ್ಮನ್‌ ಪೌರತ್ವವನ್ನು ವರ್ಜಿಸುತ್ತಾರೆ. 
ಮುಂದಿನ ಐದು ವರ್ಷ ಪರ್ಯಂತ ರಾಷ್ಟ್ರರಹಿತರಾಗಿದ್ದರು. ಮಾಗಿಯಲ್ಲಿ ಆರ್ಗೌ ಶಾಲೆಯಿಂದ ಪದವೀಧರರಾಗುತ್ತಾರೆ. 


10 


ಎಂದೇ ಫೆಡರಲ್‌ ಪಾಲಿಟೆಕ್ನಿಕಲ್‌ ಇನ್‌ಸ್‌ಟಿಟ್ಯೂಟಿಗೆ ಪ್ರವೇಶ ಪಡೆಯಲು ಅರ್ಹರಾಗುತ್ತಾರೆ. ಅಕ್ಟೋಬರ್‌ ಕೊನೆಯಲ್ಲಿ 
ರಭಾರಿಕ್ಕಿಗೆ ತೆರಳುತ್ತಾರೆ. 


೧೮೯೯ ವಯಸ್ಸು ಇಪ್ಪತ್ತು. ಸ್ವಿಸ್‌ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುತ್ತಾರೆ. 
೧೯೦೦ ಪಾಲಿಟೆಕ್ನಿಕಲ್‌ ಇನ್‌ಸ್‌ಟಿಟ್ಯೂಟಿನಿಂದ ಪದವಿ ಗಳಿಸುತ್ತಾರೆ. ಆದರೆ ಅದೇ ಮಾಗಿ ಸೆಮೆಸ್ಟರ್‌ 


ಅವಧಿಯಲ್ಲಿ ಒಬ್ಬ ಸಹಾಯಕನಾಗಿ ಸೇವೆ ಸಲ್ಲಿಸಲು ೧೦//ಗೆ ಕಳಿಸಿದ ಅರ್ಜಿ ಮಾತ್ರ ತಿರಸ್ಕೃತವಾಗುತ್ತದೆ. ತಾವು 
ಮಿಲೇವಾ ಮಾರಿಕ್‌ರನ್ನು ಮದುವೆ ಆಗಬೇಕೆಂದಿರುವ ತಮ್ಮ ಯೋಜನೆಯನ್ನು ಬೇಸಗೆಯಲ್ಲಿ ತಾಯಿಗೆ ತಿಳಿಸುತ್ತಾರೆ - 
ತಾಯಿ ಸಮ್ಮತಿಸುವುದಿಲ್ಲ. ವರ್ಷಾಂತ್ಯದಲ್ಲಿ ತಮ್ಮ ಪ್ರಥಮ ವಿಜ್ಞಾನ ಪ್ರಬಂಧವನ್ನು 77810೧ 667 ೧0/6॥ಗೆ 
ರವಾನಿಸುತ್ತಾರೆ. 

೧೯೦೧ ಸ್ವಿಸ್‌ ಪೌರರಾಗುತ್ತಾರೆ. ಹುದ್ದೆ ಅರಸುತ್ತಾರೆ. ಇವರ ಪ್ರಥಮ ವಿಜ್ಞಾನ ಪ್ರಬಂಧ “೦೦೧೦॥51075 
180/೧. 1077. 176 7೧67011678 ೦". ೦801810” ಮಾರ್ಚಿನಲ್ಲಿ ಪ್ರಕಾಶಿತವಾಗುತ್ತದೆ. ಆ ಬೇಸಗೆ ವೇಳೆ 
ವಿಂಟರ್ಥರ್ನಲ್ಲಿಯ ತಾಂತ್ರಿಕ ಶಾಲೆಯಲ್ಲಿ ಬದಲಿ ಅಧ್ಯಾಪಕನಾಗಿಯೂ ಮಾಗಿ ವೇಳೆ 5078178456ಗನಲ್ಲಿಯ ಖಾಸಗಿ 
ವಸತಿ ಶಾಲೆಯಲ್ಲಿ ಟ್ಯೂಟರ್‌ ಆಗಿಯೂ ಕೆಲಸ ಮಾಡುತ್ತಾರೆ. ಮಿಲೇವಾರ ಜೊತೆ ಸಂಪರ್ಕವಿಟ್ಟುಕೊಂಡಿದ್ದು ಅವರನ್ನು 
ಕ್ಲುಪ್ತವಾಗಿ ಸಂದರ್ಶಿಸುತ್ತಾರೆ. ಅನಿಲಗಳಲ್ಲಿ ಆಣವಿಕ ಬಲಗಳ ಬಗ್ಗೆ ತಮ್ಮ ಡಾಕ್ಟೊರಲ್‌ ನಿಬಂಧದ ಕಾರ್ಯ 
ಆರಂಭಿಸುತ್ತಾರೆ. ಅದೇ ಸವಂಬರಿನಲ್ಲಿ ಈ ನಿಬಂಧವನ್ನು ರಭಾರಿಕ್‌ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸುತ್ತಾರೆ. ಡಿಸೆಂಬರ್‌: 
ಬರ್ನಿನಲ್ಲಿಯ ಸ್ವಿಸ್‌ ಪೇಟೆಂಟ್‌ ಆಫೀಸಿನಲ್ಲಿ ಹುದ್ದೆ ಕೋರಿ ಅರ್ಜಿ ಸಲ್ಲಿಸುತ್ತಾರೆ. 

೧೯೦೨ ವಿವಾಹಬಾಹಿರವಾಗಿ ಮಿಲೇವಾ, ಪ್ರಾಯಶಃ ಜನವರಿಯಲ್ಲಿ, ಐನ್‌ಸ್‌ಟೈನರ ಮಗಳು ಲಿಸರ್ಲಳಿಗೆ 
ಜನ್ಮವೀಯುತ್ತಾರೆ. ರಭಾರಿಕ್‌ ವಿಶ್ವವಿದ್ಯಾಲಯದಿಂದ ತಮ್ಮ ಡಾಕ್ಟೋರಲ್‌ ನಿಬಂಧವನ್ನು ಹಿಂತೆಗೆದುಕೊಳ್ಳುತ್ತಾರೆ. 
ಜೂನ್‌: ಬರ್ನಿನಲ್ಲಿಯ ಪೇಟೆಂಟ್‌ ಆಫೀಸಿನಲ್ಲಿ 60/1081 ಔ06ಗ, 7016 ೦1865 (ತಾಂತ್ರಿಕ ಪರಿಣತ, ಮೂರನೆಯ 
ದರ್ಜೆ) ಆಗಿ ಹಂಗಾಮಿ ಹುದ್ದೆ ಆರಂಭಿಸುತ್ತಾರೆ. ಅಕ್ಟೋಬರ್‌ ತಂದೆಯ ಮರಣ, ಮಿಲಾನಿನಲ್ಲಿ. 

೧೯೦೩ ಜನವರಿ ೬, ಬರ್ನಿನಲ್ಲಿ ಮಿಲೇವಾರೊಂದಿಗೆ ವಿವಾಹ. ಅಲ್ಲಿ ಈ ದಂಪತಿಗಳು ಮನೆ ಹೂಡುತ್ತಾರೆ. 
ಸೆಪ್ಟೆಂಬರ್‌: ಮಗಳು ಲಿಸರ್ಲಳ ಹೆಸರು ನೋಂದಾಯಿಸಲ್ಪಟ್ಟಿತು. ಪ್ರಾಯಶಃ ಅನೌರಸತೆಯ ಸುಳುಹು 
ಐನ್‌ಸ್‌ಟೈನರಿಗೆ ಸರ್ಕಾರೀ ನೌಕರಿ ಪಡೆಯಲು ಪ್ರತಿಕೂಲವಾಗದಿರಲಿ ಎಂಬ ಭಾವನೆಯಿಂದ ಈ ನೋಂದಾವಣೆ 
ಮಾಡಿ ಆಕೆಯನ್ನು ದತ್ತು ಸ್ವೀಕರಿಸುವ ಉದ್ದೇಶ ಇದ್ದಿರಬಹುದು. ಮಿಲೇವಾ ಸೆಪ್ಟೆಂಬರಿನಲ್ಲಿ ಬುದಾಪೆಸ್ಟಿಗೆ ಹೋಗಿದ್ದಾಗ 
ಲಿಸರ್ಲ್‌ ಕೆಂಜ್ವರದಿಂದ ನರಳುತ್ತಿದ್ದಳು ಎಂಬುದರಿಂದ ಮುಂದಕ್ಕೆ ಎಲ್ಲಿಯೂ ಮಗಳ ಬಗ್ಗೆ ಪ್ರಸ್ತಾವನೆ ಇಲ್ಲ. (ಲಿಸರ್ಲ್‌ 
ಎಂದೂ ತನ್ನ ತಂತೆತಾಯಂದಿರ ಜೊತೆ ಇದ್ದಂತಿಲ್ಲ. ಇವಳ ಬಗೆಗಿನ ಎಲ್ಲ ಛಾಯೆಯೂ ಕಳೆದು ಹೋಗಿದೆ) ಇದೇ 
ವೇಳೆ ಮಿಲೇವಾ ಮತ್ತೆ ಗರ್ಭಿಣಿ. 


೧೯೦೪ ಮೇ. ೧೪: ಮಗ ಹ್ಯಾನ್ಸ್‌ ಆಲ್ಬರ್ಟ್‌ ಜನನ, ಬರ್ನಿನಲ್ಲಿ (ಮರಣ ೧೯೭೩, ಬರ್ಕ್ಸೀ, 
ಕ್ಯಾಲಿಫೋರ್ನಿಯಾ). ಸೆಪ್ಟೆಂಬರ್‌: ಪೇಟೆಂಟ್‌ ಆಫೀಸಿನಲ್ಲಿ ಐನ್‌ಸ್ಟೈನರ ಹಂಗಾಮಿ ಹುದ್ದೆ ಖಾಯಂ ಆಗುತ್ತದೆ. 
೧೯೦೫ ಐನ್‌ಸ್‌ಟೈನರ ವೈಜ್ಞಾನಿಕ ಪ್ರಕಾಶನಗಳನ್ನು ಕುರಿತಂತೆ “ಪವಾಡಗಳ ವರ್ಷ.” ಏಪ್ರಿಲ್‌ ೩೦: ತಮ್ಮ 


ಡಾಕ್ಟೊರಲ್‌ ನಿಬಂಧ “4 1೦% 016171೧8007 ೦1 1101600187 0171675106'ನ್ನು ಪ್ರಕಾಶನದ ಸಲುವಾಗಿ ಒಪ್ಪಿಸುತ್ತಾರೆ. 


17 


ಜೊತೆಗೆ, ತಮ್ಮ ಮೂರು ಅತ್ಯಂತ ಪ್ರಮುಖ ವೈಜ್ಞಾನಿಕ ಪ್ರಬಂಧಗಳನ್ನು ಪ್ರಕಾಶಿಸುತ್ತಾರೆ: ೦೧ ೩ 1901600 ೧೦/1! 0! 
/19%/ ೦೦೧೦611170 176 ೧೦೮೬೦0೦೧ 876 78510111800ಗ 01 100” (ಪ್ರಕಾಶಿತ ಜೂನ್‌ ೯) - ಇದು ಶಕಲ ವಾದಕ್ಕೆ 
ಸಂಬಂಧಿಸಿದ್ದು, ವಿಕಿರಣಕ್ಕೆ ಕಣಸಂರಚನೆ ಇದೆಯೋ ಎಂಬ ತೆರದಲ್ಲಿ ಅದು ದ್ರವ್ಯದ ಜೊತೆ ಅಂತರವರ್ತಿಸುತ್ತದೆ 
ಎಂಬುದನ್ನು ಸಾಧಿಸುವ ಪ್ರಬಂಧ (ದ್ಯುತಿವೈದ್ಯುತ ಪರಿಣಾಮ): “೦/೧ ॥7ಆ 106/77! ೦ 5/78 7810166 50500೧0606 
17. 5181078// [100165 00/1766 0)/ 176 10100187 (17610 77600/ 01 ೯198!" (ಪ್ರಕಾಶಿತ ಜುಲೈ ೧೮) - ಬ್ರೌನಿಯನ್‌ 
ಚಲನೆ. ಮೇಲೆ ಇದು ಅವರ ಮೊದಲ ಪ್ರಬಂಧ. ಉಷ್ಣದ ಚಲ-ಆಣವಿಕ ಸಿದ್ಧಾಂತವನ್ನು ಸಿಂಧುಗೊಳಿಸುವ 
ಪ್ರಯೋಗಗಳಿಗೆ ಇದು ನಡೆ ಹಾಸಿತು; ಮತ್ತು “೦೧ 176 8160006)7811105 01 1101170 806165” (ಪ್ರಕಾಶಿತ ಸೆಪ್ಟೆಂಬರ್‌ 
೨೬) - ವಿಶೇಷ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಇವರ ಮೊದಲ ಪ್ರಬಂಧ ಮತ್ತು ಆಧುನಿಕ ಭೌತವಿಜ್ಞಾನದ 
ಅಭಿವರ್ಧನೆಯಲ್ಲೊಂದು ಗುರುತುಗಲ್ಲು. ವಿಶೇಷ ಸಾಪೇಕ್ಷತಾಸಿದ್ಧಾಂತ ಕುರಿತಂತೆ ಎರಡನೆಯ ಮತ್ತು ಸಂಕ್ಷೇಪವಾದ 
ಒಂದು ಪ್ರಬಂಧವನ್ನು ನವೆಂಬರ್‌ ೨೧ರಂದು ಪ್ರಕಾಶಿಸಲಾಯಿತು. ಇದರಲ್ಲಿ ೯೫/30 2 ಇದರ ಮೂಲರೂಪದಲ್ಲಿದೆ 
(“ವಿಜ್ಞಾನ ಮತ್ತು ವಿಜ್ಞಾನಿಗಳು, ಗಣಿತ, ಮತ್ತು ತಂತ್ರವಿದ್ಯೆ' ವಿಭಾಗದಲ್ಲಿ ೯70 2 ದ ಅಡಿಯಲ್ಲಿರುವ ಉಲ್ಲೇಖನ 
ನೋಡಿ.) 

೧೯೦೬ ಜನವರಿ ೧೫: ಯೂನಿವರ್ಸಿಟಿ ಆಫ್‌ ರೂರಿಕ್ಷೆಂದ ಔಪಚಾರಿಕವಾಗಿ ಡಾಕ್ಟೋರೇಟ್‌ ಪಡೆಯುತ್ತಾರೆ. 
ಮಾರ್ಚ್‌ ೧೦: ಪೇಟೆಂಟ್‌ ಆಫೀಸಿನಲ್ಲಿ 6077108 506ಗ, 560076 ೦1855 (ತಾಂತ್ರಿಕ ಪರಿಣತ, ಎರಡನೆಯ ದರ್ಜೆ) 
ಆಗಿ ಬಡ್ತಿ. 

೧೯೦೭ ಪೇಟೆಂಟ್‌ ಆಫೀಸಿನಲ್ಲಿದ್ದುಕೊಂಡೇ ಇತರ ಹುದ್ದೆಗಳನ್ನು - ರೂರಿಕ್ಕಿನಲ್ಲಿಯ ಕ್ಯಾಂಟೋನಲ್‌ 
ಸ್ಕೂಲ್‌ ಮತ್ತು ಯೂನಿವರ್ಸಿಟಿ ಆಫ್‌ ಬರ್ನ್‌ ಕೂಡ ಸೇರಿದಂತೆ - ಬೇರೆ ಕಡೆಗಳಲ್ಲಿ ಅರಸುತ್ತಾರೆ. 

೧೯೦೮ ಫೆಬ್ರುವರಿ: : ಯೂನಿವರ್ಸಿಟಿ ಬರ್ನಿನಲ್ಲಿ 8181602971 (ಉಪನ್ಯಾಸಕ) ಆಗುತ್ತಾರೆ. ಅದೇ 
ಯೂನಿವರ್ಸಿಟಿಯಿಂದ ತಂಗಿ ಮಾಜಾ ತಮ್ಮ ಡಾಕ್ಟೊರೇಟ್‌ (ರಂಜನೀಯ ಭಾಷೆಗಳನ್ನು ಕುರಿತು) ಪಡೆಯುತ್ತಾರೆ. 
೧೯೦೯ ಮೇ: . ಅಕ್ಟೋಬರ್‌ ೧೫ರಿಂದ ಸಿಂಧುವಾಗುವಂತೆ. ಯೂನಿವರ್ಸಿಟಿ ಆಫ್‌ ರೂರಿಕ್ಕಿನಲ್ಲಿ 
580161೧8// 7[0೦19556/ 0! 776016108| ೧೧/6105 ಆಗಿ ನೇಮನ. ಸ್ವಿಸ್‌ ಪೇಟೆಂಟ್‌ ಆಫೀಸ್‌ ಮತ್ತು ಯೂನಿವರ್ಸಿಟಿ 
ಆಫ್‌ ಬರ್ನಿನಲ್ಲಿಯ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ. ತಮ್ಮ ಪ್ರಥಮ ಗೌರವ ಡಾಕ್ಟೊ ರೇಟನ್ನು 
ಯೂನಿವರ್ಸಿಟಿ ಆಫ್‌ ಜಿನೀವಾದಿಂದ ಪಡೆಯುತ್ತಾರೆ. 

೧೯೧೦ ಮಾರ್ಚ್‌: ಪಾಲ್‌ ವಿಂಟೆಲರ್‌ ಜೊತೆ. ಮಾಜಾ ವಿವಾಹ. ಈತ ಆರ್ಗೌನಲ್ಲಿ ಐನ್‌ಸ್‌ಟೈನರ 
ಉಪಾಧ್ಯಾಯರಾಗಿದ್ದ ಹಿರಿಯ ವಿಂಟೆಲರರ ಮಗ. ಜುಲೈ ೧೮: ಎರಡನೆಯ ಮಗ ಎಡುವರ್ಡ್‌ ಜನನ (ಮುಂದೆ 
8/0702॥ಯಲ್ಲಿಯ ಒಂದು ಮನೋರೋಗ ಚಿಕಿತ್ಸಾಲಯದಲ್ಲಿ ಮಡಿದರು, ೧೯೬೫). ಅಕ್ಟೋಬರ್‌: ಸಂಧಿಸ್ಥ 
ಪಾರದೀಪಕತೆ ಮತ್ತು ಆಕಾಶದ ನೀಲವರ್ಣ ಕುರಿತು ಪ್ರಬಂಧ ಬರೆದು ಮುಗಿಸುತ್ತಾರೆ - ಅಭಿಜಾತ ಸಂಖ್ಯಾಕಲನೀಯ 
ಭೌತವಿಜ್ಞಾನದಲ್ಲಿ ಇದು ಇವರ ಕೊನೆಯ ಘನ ಕೃತಿ. 

೧೯೧೧ ಜರ್ಮನ್‌ ಯೂನಿವರ್ಸಿಟಿ ಆಫ್‌ ಪ್ರಾಹಾದಲ್ಲಿ. ಏಪ್ರಿಲ್‌ ೧ರಿಂದ ಸಿಂಧುವಾಗುವಂತೆ, ಇನ್ಸ್ಟಿಟ್ಯೂಟ್‌ 
ಆಫ್‌ ತಿಯೊರೆಟಿಕಲ್‌ ಫಿಸಿಕ್ಸಿನ ನಿರ್ದೇಶಕ ಹುದ್ದೆಯನ್ನು ಒಪ್ಪಿಕೊಳ್ಳುತ್ತಾರೆ. ಮತ್ತು ಯೂನಿವರ್ಸಿಟಿ ಆಫ್‌ 


18 


ರೂರಿಕ್ಕಿನಲ್ಲಿಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಾರೆ. ಕುಟುಂಬವನ್ನು ಪ್ರಾಹಾಕ್ಕೆ ಕರೆದೊಯ್ಯುತ್ತಾರೆ. 
ಅಕ್ಟೋಬರ್‌ ೨೯: ಬ್ರುಸ್ಸೆಲ್ಸಿನಲ್ಲಿ ನಡೆದ ಮೊದಲ ಸಾಲ್ವೇ ಕಾಂಗ್ರೆಸ್ಸಿನಲ್ಲಿ ಉಪಸ್ಥಿತರಿರುತ್ತಾರೆ. 

೧೯೧೨ ಸ್ವಂತ ವಿವಾಹ ಬಂಧ ವಿಘಟಿಸತೊಡಗಿದಂತೆ ವಿವಾಹವಿಚ್ಛೇದಿತ ಜ್ಞಾತಿ ಸಂಬಂಧಿ ಎಲ್ಸಾ 
ಲೊವೆಂತಾಲರ ಪರಿಚಯವಾಗಿ ಈಕೆಯ ಜೊತೆ ಪ್ರೇಮಪತ್ರ ವ್ಯವಹಾರ ಆರಂಭಿಸುತ್ತಾರೆ. ಅಕ್ಟೋಬರಿನಲ್ಲಿ 
ಆರಂಭವಾಗುವಂತೆ ೯7೧ ರೂರಿಕ್ಕಿನಲ್ಲಿ ಪ್ರೊಫೆಸರ್‌ ಆಫ್‌ ಫಿಸಿಕ್ಸ್‌ ಹುದ್ದೆ ಸ್ವೀಕರಿಸುತ್ತಾರೆ ಮತ್ತು ಪ್ರಾಹಾದಲ್ಲಿಯ 
ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. 

೧೯೧೩ ಸೆಪ್ಟೆಂಬರ್‌: ಪುತ್ರರು ಹ್ಯಾನ್ಸ್‌ ಆಲ್ಬರ್ಟ್‌ ಮತ್ತು ಎಡುವರ್ಡ್‌ ತಮ್ಮ ತಾಯಿಯ ಪಟ್ಟಣದ ಹತ್ತಿರ 
ನೋವಿ ಸ್ಯಾಡ್‌ ಎಂಬಲ್ಲಿ ೦1೧೦6೦ ೦೧161806 ಆಗಿ ಪವಿತ್ರ ಮಜ್ಜನ ಭಾಜನರಾಗುತ್ತಾರೆ. ನವೆಂಬರ್‌: ಪ್ರಶ್ಯನ್‌ 
ಅಕಾಡೆಮಿ ಆಫ್‌ ಸೈನ್ಸಸ್ಸಿಗೆ ಚುನಾಯಿತರಾಗುತ್ತಾರೆ. ಮತ್ತು ಬರ್ಲಿನ್ನಿನಲ್ಲಿಯ ಸ್ಥಾನಕ್ಕೆ ಆಹ್ವಾನಿತರಾಗುತ್ತಾರೆ. ಎಲ್ಸಾ 
ಲೊವೆಂತಾಲರ ನೆಲೆಯೂ ಬರ್ಲಿನ್‌. ಈ ಆಹ್ವಾನ ಯೂನಿವರ್ಸಿಟಿ ಆಫ್‌ ಬರ್ಲಿನ್ನಿ ನಲ್ಲಿ. ಪಾಠ ಪ್ರವಚನ ನೀಡಬೇಕೆಂಬ 
ನಿರ್ಬಂಧಗಳಿಂದ ಸಂಶೋಧನ ಪ್ರಾಧ್ಯಾಪಕತ್ವವನ್ನೂ, ಶೀಘ್ರವಾಗಿ ಸ್ಥಾಪಿಸಲು ಉದ್ದೇಶಿಸಿರುವ ಕೈಸರ್‌ ವಿಲ್ಠೆಲ್ಮ್‌ 
ಇನ್ಸಿ _ಟ್ಯೂಟ್‌ ಆಫ್‌ ಫಿಸಿಕ್ಸ್‌ ನಿರ್ದೇಶಕತ್ವವನ್ನೂ ಒಳಗೊಂಡಿರುವುದು. ೯1೯ಗೆ ರಾಜೀನಾಮೆ ಸಲ್ಲಿಸುತ್ತಾರೆ. 

೧೯೧೪ ಏಪ್ರಿಲ್‌: ಹೊಸ ಹುದ್ದೆ ವಹಿಸಿಕೊಳ್ಳಲು ಬರ್ಲಿನ್ನಿಗೆ ಬರುತ್ತಾರೆ. ಮಿಲೇವಾ ಮತ್ತು ಮಕ್ಕಳು ಇವರನ್ನು 
ಸೇರಿಕೊಳ್ಳುತ್ತಾರೆ. ಆದರೆ ಮಿಲೇವಾರಿಗೆ. ಬರ್ಲಿನ್‌ ಹಿಡಿಸದ್ದರಿಂದ ಮಕ್ಕಳ ಸಹಿತ ಇವರು ರೂರಿಕ್ಕಿಗೆ 
ಹಿಂತಿರುಗುತ್ತಾರೆ. ಆಗಸ್ಟ್‌: ಪ್ರಥಮ ಪ್ರಪಂಚ ಸಮರ ಆರಂಭವಾಗುತ್ತದೆ. 

೧೯೧೫ ಯೂರೋಪಿಯನ್‌ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ “ಯೂರೋಪಿಯನ್ನರಿಗೆ ಪ್ರಣಾಳಿಕೆ'ಗೆ ಇವರು 
ಇತರರ ಜೊತೆ ಸಹಿ ಹಾಕುತ್ತಾರೆ. ಪ್ರಾಯಶಃ ಇದೇ ಇವರ ಮೊದಲ ಸಾರ್ವಜನಿಕ ರಾಜಕೀಯ ಹೇಳಿಕೆ. ನವಂಬರ್‌ 
ಸಾರ್ವತ್ರಿಕ ಸಾಪೇಕ್ಷತೆಯ ತಾರ್ಕಿಕ ಸಂರಚನೆ ಕುರಿತ ತಮ್ಮ ಕೃತಿಯನ್ನು ಪೂರೈಸುತ್ತಾರೆ. 

೧೯೧೬ “೧೮ ೦ಗ0175 ೦! 17೮ ೮೧6/೩ 7760ಗ/ 01 ೧6180”ಯನ್ನು (ಮುಂದೆ ಇದು ಇವರ ಪ್ರಥಮ 
ಗ್ರಂಥವಾಗುವುದು) 47816೧. 66 70%॥ನಲ್ಲಿ ಪ್ರಕಾಶಿಸುತ್ತಾರೆ. ಮೇ: ಜರ್ಮನ್‌ ಫಿಸಿಕಲ್‌ ಸೊಸೈಟಿಯ 
ಅಧ್ಯಕ್ಷರಾಗುತ್ತಾರೆ. ಶಕಲ ಸಿದ್ಧಾಂತದ ಮೇಲೆ ಮೂರು ಪ್ರಬಂಧಗಳನ್ನು ಪ್ರಕಾಶಿಸುತ್ತಾರೆ. 

೧೯೧೭ ಫೆಬ್ರುವರಿ: ಬ್ರಹ್ಮಾಂಡ ವಿಜ್ಞಾನ ಕುರಿತು ತಮ್ಮ ಪ್ರಥಮ ಪ್ರಬಂಧ ಬರೆಯುತ್ತಾರೆ. ಖಾಯಿಲೆ ಬಿದ್ದು 
ಯಕೃತ್ತಿನ ವ್ಯಾಧಿ ಮತ್ತು ವ್ರಣದಿಂದ ದುರ್ಬಲರಾಗುತ್ತಾರೆ. ಎಲ್ಸಾ ಇವರ ಆರೈಕೆ ಮಾಡುತ್ತಾರೆ. ಅಕ್ಟೋಬರ್‌ ೧: 
ಕೈಸರ್‌ ವಿಲ್ದೆಲ್ಮ್‌ ಇನ್ಸ್ಟಿಟ್ಯೂಟ್‌ ಆಫ್‌ ಫಿಸಿಕ್ಸಿನ ನಿರ್ದೇಶಕತ್ವ ಆರಂಭವಾಗುತ್ತದೆ. ಪ್ರಥಮ ಪ್ರಪಂಚ ಸಮರಾನಂತರ 
ಸ್ವಿಸ್‌ ಮತ್ತು ಜರ್ಮನ್‌ ದ್ವಿಪೌರತ್ವ ಉಳಿಸಿಕೊಂಡಿರುತ್ತಾರೆ. 

೧೯೧೯ ಫೆಬ್ರುವರಿ ೧೪: ಮಿಲೇವಾರಿಂದ ವಿವಾಹ ವಿಚ್ಛೇದನೆ ಪಡೆದದ್ದಾಯಿತು. ಭವಿಷ್ಯದಲ್ಲೇನಾದರೂ 
ಐನ್ಸ್ಟೈನರಿಗೆ ನೊಬೆಲ್‌ ಬಹುಮಾನ ಬಂದರೆ ಆ ಸಂಪೂರ್ಣ ಮೊಬಲಗು ಮಿಲೇವಾರಿಗೂ ಈಕೆಯ ಮಕ್ಕಳಿಗೂ ಜೀವನ 
ನಿರ್ವಹಣೆಗಾಗಿ ಸಲ್ಲತಕ್ಕದ್ದು ಎಂದು ವಿಚ್ಛೇದನ ತೀರ್ಪು ವಿಧಿಸುತ್ತದೆ. ಮೇ ೨೯: ಸಂಪೂರ್ಣ ಸೂರ್ಯಗ್ರಹಣದ ವೇಳೆ 
ಸರ್‌ ಅರ್ಥರ್‌ ಎಡಿಂಗ್ಬನ್‌ ಬೆಳಕಿನ ಬಾಗನ್ನು ಪ್ರಾಯೋಗಿಕವಾಗಿ ಅಳೆದು ಐನ್‌ಸ್‌ಟೈನರ ಕಣಿನುಡಿಯನ್ನು 
ಸ್ಥಿರೀಕರಿಸುತ್ತಾರೆ; ಒಬ್ಬ ಸಾರ್ವಜನಿಕ ಮಹಾಪುರುಷನಾಗಿ ಐನ್‌ಸ್‌ಟೈನರ ಕೀರ್ತಿ ಆರಂಭವಾಗುತ್ತದೆ. ಜೂನ್‌ ೨: 


10 


ಎಲ್ಲ್ಸಾರೊಂದಿಗೆ ಮದುವೆ. ಈಗೆಗೆ ಇಬ್ಬರು ಗೃಹವಾಸಿ ಅವಿವಾಹಿತ ಪುತ್ರಿಯರಿದ್ದಾರೆ - ಇಲ್ಲೆ (೨೨ ವರ್ಷ ಪ್ರಾಯ) 
ಮತ್ತು ಮಾರ್ಗಟ್‌ (೨೦ ವರ್ಷ ಪ್ರಾಯ). ಕುರ್ಟ್‌ ಬ್ಲೂಮೆನ್ಳೆಲ್ದರೊಂದಿಗಿನ ಸ್ನೇಹದ ಪರಿಣಾಮವಾಗಿ ಇವರಿಗೆ ಇದೇ 
ವರ್ಷದ ಕೊನೆಯ ಭಾಗದಲ್ಲಿ ರುಯನಿಸಮ್‌ ಬಗ್ಗೆ ಆಸಕ್ತಿ ಮೊಳೆಯುತ್ತದೆ. 

೧೯೨೦ ಮಾರ್ಚ್‌: ತಾಯಿ ಪಾಲೀನ್‌ ಬರ್ಲಿನ್ನಿನಲ್ಲಿ ಮಡಿಯುತ್ತಾರೆ. ಜರ್ಮನರ ನಡುವೆ ಪ್ರತಿಯೆಹೂದ್ಯತ್ವ 
(871-56711151) ಮತ್ತು ಪ್ರತಿಸಾಪೇಕ್ಷತಾ ಸಿದ್ಧಾಂತ (8/0-19180%0/. 17900) ಭಾವಗಳು ಹೊಗೆಯಾಡುವುದು 
ಕಾಣುತ್ತದೆ. ಇಂತಿದ್ದರೂ ಐನ್‌ಸ್‌ಟೈನ್‌ ಮಾತ್ರ ಜರ್ಮನಿಗೆ ನಿಷ್ಠರಾಗಿಯೇ ಇರುತ್ತಾರೆ. ವಿಜ್ಞಾನೇತರ ವಿಚಾರಗಳಲ್ಲಿ 
ಅಧಿಕಾಧಿಕವಾಗಿ ಮಗ್ನರಾಗುತ್ತಾರೆ. 

೧೯೨೧ ಏಪ್ರಿಲ್‌ ಮತ್ತು ಮೇ: ಯುನೈಟೆಡ್‌ ಸ್ಟೇಟ್ಟಿಗೆ ಪ್ರಥಮ ಪ್ರಯಾಣ. ಪ್ರಿನ್ಸ್ಟನ್‌ ಯೂನಿವರ್ಸಿಟಿಯಲ್ಲಿ 
ಸಾಪೇಕ್ಷತಾಸಿದ್ಧಾಂತದ ಮೇಲೆ ನಾಲ್ಕು ಉಪನ್ಯಾಸಗಳನ್ನು ನೀಡುತ್ತಾರೆ, ಮತ್ತು ಆ ವಿಶ್ವವಿದ್ಯಾಲಯದ ಗೌರವ 
ಡಾಕ್ಟೊರೇಟ್‌ ಪದವಿ ಸ್ವೀಕರಿಸುತ್ತಾರೆ. ಜೆರೂಸಲೆಮ್ಮಿನ ಹೀಬ್ರೂ ಯೂನಿವರ್ಸಿಟಿಯ ಪರವಾಗಿ ಅಮೆರಿಕದಲ್ಲಿ 
ಸಹಾಯಧನ ಸಂಗ್ರಹಿಸಲು ಚೈಮ್‌ ವೈಟ್ಸೆಮನ್‌ ಜೊತೆ ಅಲ್ಲಿಗೆ ತೆರಳುತ್ತಾರೆ. 

೧೯೨೨ ಏಕೀಕೃತ ಕ್ಷೇತ್ರ ಸಿದ್ದಾಂತ ಕುರಿತ ತಮ್ಮ ಪ್ರಥಮ ಪ್ರಬಂಧವನ್ನು ಪೂರೈಸುತ್ತಾರೆ. ಅಕ್ಟೋಬರಿನಿಂದ 
ಡಿಸೆಂಬರ್‌ ತನಕ ಜಪಾನ್‌ ಪ್ರಯಾಣ - ಈ ದೂರ ಪ್ರಾಚ್ಯ ಪ್ರಯಾಣದ ವೇಳೆ ಹಾದಿಯಲ್ಲಿ ಇತರ ಕಡೆಗಳಲ್ಲಿಯೂ 
ತಂಗುತ್ತಾರೆ. ನವೆಂಬರ್‌: ಇವರು “ಸೈದ್ಧಾಂತಿಕ ಭೌತವಿಜ್ಞಾನಕ್ಕೆ ಸಲ್ಲಿಸಿದ ಸೇವೆಗಾಗಿ, ತತ್ರಾಪಿ ದ್ಯುತಿವೈದ್ಯುತ 
ಪರಿಣಾಮದ ಆವಿಷ್ಕಾರಕ್ಕಾಗಿ” ಇವರಿಗೆ ೧೯೨೧ರ ಭೌತವಿಜ್ಞಾನ ವಿಭಾಗದ ನೊಬೆಲ್‌ ಪಾರಿತೋಷಿಕ ಪ್ರದಾನದ 
ಘೋಷಣೆ; ತೀವ್ರತರವಾಗಿ ವಿವಾದಗ್ರಸ್ತವಾಗಿದ್ದ ಸಾಪೇಕ್ಷತಾ ಸಿದ್ಧಾಂತಕ್ಕೆ ನಿರ್ದಿಷ್ಟವಾಗಿ ಈ ಪ್ರಶಸ್ತಿಯನ್ನು 
ಘೋಷಿಸದಿದ್ದುದು. ಇದು. ಐನ್‌ಸ್‌ಟೈನರಿಗೆ. ಸಂದ ಸಮಾಧಾನಕರ ಬಹುಮಾನ ಎಂದು ಬಹುಮಂದಿ 
ಭಾವಿಸುವಂತಾಯಿತು. ಪ್ರಿನ್ಸ್ಟನ್‌ ಯೂನಿವರ್ಸಿಟಿಯ ೧೯೨೧ ಸ್ವ್ಯಾಫರ್ಡ್‌ ಲಿಟಲ್‌ ಉಪನ್ಯಾಸಗಳನ್ನು ಆಧರಿಸಿದ 7೧6 
1168170 ೦! ೧೮೫” ಗ್ರಂಥವನ್ನು ಯುನೈಟೆಡ್‌ ಸ್ಟೇಟ್ಸಿನಲ್ಲಿ ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಪ್ರೆಸ್ಸೂ ಗ್ರೇಟ್‌ ಬ್ರಿಟನ್ನಿನಲ್ಲಿ 
ಮೆಥ್ಯುವನ್‌ ಅಂಡ್‌ ಕಂಪೆನಿಯೂ ಪ್ರಕಾಶಿಸಿದುವು. 


೧೯೨೩ ಪ್ಯಾಲೆಸ್ಟೈನ್‌ ಮತ್ತು ಸ್ಟೇನ್‌ ದೇಶಗಳಿಗೆ ಭೇಟಿ. 
೧೯೨೪ ಬಲಮಗಳು ಇಲ್ಲೆಯ ಮದುವೆ ರೂಡಾಲ್ಫ್‌ ಕೇಯ್ಸರ್‌ ಜೊತೆ. 
೧೯೨೫ ದಕ್ಷಿಣ ಅಮೆರಿಕಕ್ಕೆ ಪ್ರಯಾಣ. ಗಾಂಧಿ ಜೊತೆ ಏಕಮತರಾಗಿ, ಕಡ್ಡಾಯ ಸಾರ್ವತ್ರಿಕ ಸೇನಾ 


ಶಿಕ್ಷಣವನ್ನು ವಿರೋಧಿಸುವ ಪ್ರಣಾಳಿಕೆಗೆ ರುಜುವಿಕ್ಕುವರು. ನಿಷ್ಠಾವಂತ ಶಾಂತಿವಾದಿ ಆಗುತ್ತಾರೆ. ಕಾಪ್ಲೇ ಪದಕ 
ಪಡೆಯುತ್ತಾರೆ. ೧೯೨೮ರ ತನಕ ಹೀಬ್ರೂ ಯೂನಿವರ್ಸಿಟಿಯ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸುತ್ತಾರೆ. 

೧೯೨೬ ಇಂಗ್ಲೆಂಡಿನ ರಾಯಲ್‌ ಆಸ್ಪನಾಮಿಕಲ್‌ ಸೊಸೈಟಿ. ಇವರಿಗೆ ತನ್ನ ಸುವರ್ಣಪದಕವನ್ನು 
ಪ್ರದಾನಿಸುತ್ತದೆ. 


೧೯೨೭ ಪುತ್ರ ಹ್ಯಾನ್ಸ್‌ ಆಲ್ಬರ್ಟರ ಮದುವೆ, ಪ್ರೀಡಾ ನೆಕ್ಟ್‌ ಜೊತೆ. 


20 


೧೯೨೮ ಮತ್ತೆ ಖಾಯಿಲೆ ಬೀಳುತ್ತಾರೆ. ಈ ಸಲ ಹೃದಯ ಸಮಸ್ಯೆ. ಅನೇಕ ತಿಂಗಳ ಪರ್ಯಂತ ಶಯ್ಯಾ 
ವಿಶ್ರಾಂತಿ. ಬಲಹೀನರಾಗುತ್ತಾರೆ. ಏಪ್ರಿಲ್‌: ಕಾರ್ಯದರ್ಶಿಯಾಗಿ ನೇಮನಗೊಂಡ ಹೆಲನ್‌ ಡೂಕಾಸ್‌ ಕೊನೆತನಕ 
ಇವರೊಂದಿಗಿರುತ್ತಾರೆ. 


೧೯೨೯ ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ ಜೊತೆ ಆಜೀವಾಂತ ಸ್ನೇಹದ ಆರಂಭ. ಜೂನ್‌: ಪ್ಲಾಂಕ್‌ ಪದಕ 
ಪಡೆಯುವರು 
೧೯೩೦ ಇವರ ಮೊದಲ ಮೊಮ್ಮಗ ಬರ್ನಾರ್ಡನ ಜನನ - ಹ್ಯಾನ್ಸ್‌ ಆಲ್ಬರ್ಟ್‌ ಮತ್ತು ಪ್ರೀಡಾರ ಮಗ. 


ಬಲಮಗಳು ಮಾರ್ಗಟ್ಟಳ ಮದುವೆ ಡ್ಮಿಟ್ರಿ ಮೇರಿಯನಾಫ್‌ ಜೊತೆ (ಈ ಮದುವೆ ಮುಂದೆ ವಿವಾಹ ವಿಚ್ಛೇದನದಲ್ಲಿ 
ಪರ್ಯವಸಾನಗೊಳ್ಳುತ್ತದೆ.) ಪ್ರಪಂಚ ನಿಶ್ಶಸ್ತ್ರೀಕರಣ ಪ್ರಣಾಳಿಕೆಗೆ ರುಜು ಹಾಕುತ್ತಾರೆ. ಡಿಸೆಂಬರ್‌: ನ್ಯೂಯಾರ್ಕ್‌ 
ಮತ್ತು ಕ್ಯೂಬಾ ಭೇಟಿ; ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್‌ ಆಫ್‌ ಟೆಕ್ನಾ ಲಜಿ (ಕಾಲ್ಚೆಕ್‌), ಪ್ಯಾಸಡೀನಾದಲ್ಲಿ ತಂಗುತ್ತಾರೆ 
(ಮಾರ್ಚ್‌ ೧೯೩೧ರ ತನಕ). 


೧೯೩೧ ಮೇಯಲ್ಲಿ ಆಕ್ಸರ್ಡಿಗೆ ಭೇಟಿ. ಬಳಿಕ, ಬರ್ಲಿನ್ನಿನ ನೈಖುತ್ಯಕ್ಕಿರುವ ತಮ್ಮ ಬೇಸಗೆ ಕುಟೀರ 
ಕಾಪುತ್ತಿನಲ್ಲಿ ಹಲವಾರು ತಿಂಗಳು ಕಳೆಯುತ್ತಾರೆ. ಡಿಸೆಂಬರ್‌ ಮತ್ತೆ ಪ್ಯಾಸಡೀನಾ ಹಾದಿಯಲ್ಲಿ. 
೧೯೩೨ ಜನವರಿ - ಮಾರ್ಚ್‌: ಕಾಲ್ಚೆಕ್ಕಿಗೆ ಮರುಭೇಟಿ. ಬರ್ಲಿನ್ನಿಗೆ ಮಠಳುತ್ತಾರೆ. ಮುಂದೆ, ಇನ್ಸ್ಟಿಟ್ಯೂಟ್‌ 


ಫಾರ್‌ ಅಡ್ವಾನ್ಸ್ಸ್‌ ಸ್ಪಡಿ, ಪ್ರಿನ್ಸ್ಟನ್‌ ಆವರಣ ಪೂರ್ತಿಗೊಂಡು ಆರಂಭವಾಗುವಾಗ ಅದರಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ 
ಸಲ್ಲಿಸಲು ಒಪ್ಪುತ್ತಾರೆ. ಡಿಸೆಂಬರ್‌ ಯುನೈಟೆಡ್‌ ಸ್ಟೇಟ್ಸಿಗೆ ಇನ್ನೊ ೦ದು ಭೇಟಿ. 

೧೯೩೩ ಜನವರಿ: ನಾಟ್ಟಿಗಳು ಅಧಿಕಾರಾರೂಢರಾಗುತ್ತಾರೆ. ಪ್ರಶ್ಯನ್‌ ಅಕಾಡೆಮಿ. ಆಫ್‌ ಸೈನ್ಸಸ್ಸಿನ 
ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತಾರೆ. ಜರ್ಮನ್‌ ಪೌರತ್ವವನ್ನು ತ್ಯಜಿಸುತ್ತಾರೆ. (ಸ್ವಿಸ್‌. ಪೌರರಾಗಿ 
ಮುಂದುವರಿಯುತ್ತಾರೆ), ಜರ್ಮನಿಗೆ ಮರಳುವುದಿಲ್ಲ. ಬದಲು, ಯು.ಎಸ್ನಿ ೦ದ ಬೆಲ್ಜಿಯಂಗೆ ಎಲ್ಸಾ ಜೊತೆ ಹೋಗಿ ೦೦0- 
5-!10ನಲ್ಲಿ ಹಂಗಾಮಿ ಬೀಡು ಹೂಡುತ್ತಾರೆ. ಇಲ್ಲೆ, ಮಾರ್ಗಟ್‌, ಹೆಲನ್‌ ಡೂಕಾಸ್‌ ಮತ್ತು ಒಬ್ಬ ಸಹಾಯಕ ವಾಲ್ಪರ್‌ 
ಮೇಯರ್‌ ಅಲ್ಲಿ ಇವರ ಜೊತೆ ಸೇರುತ್ತಾರೆ. ಇವರ ರಕ್ಷಣಾರ್ಥ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು. 
ಆಕ್ಸಫರ್ಡ್‌ ಸ್ವಿಟ್ಸರ್ಲೆಂಡುಗಳಿಗೆ ಭೇಟಿ ನೀಡುತ್ತಾರೆ. ಸ್ವಿಟ್ಸರ್ಲೆಂಡಿನಲ್ಲಿ ಮಗ ಎಡುವರ್ಡನನ್ನು ನೋಡುತ್ತಾರೆ - ಇದು 
ಇವರ ಕೊನೆ ಭೇಟಿ ಆಗಲಿತ್ತು. ಇಲ್ಲೆಯವರ ಪತಿ ರೂಡಾಲ್ಫ್‌ ಕೇಯ್ಸರ್‌ ಬರ್ಲಿನ್ನಿನಿಂದ ಐನ್‌ಸ್‌ಟೈನ್‌ ಪತ್ರಗಳನ್ನು 
ಹೇಗೋ ಫ್ರಾನ್ಸಿಗೆ ಸಾಗಹಾಕುವುದರಲ್ಲಿ ಯಶಸ್ವಿ ಆಗುತ್ತಾರೆ. ಅಂತಿಮವಾಗಿ ಇವನ್ನು ಯುನೈಟೆಡ್‌ ಸ್ಟೇಟ್ಸಿಗೆ 
ತರಲಾಗುವುದು. ಸೆಪ್ಟೆಂಬರ್‌: ಎಲ್ಸಾ, ಹೆಲನ್‌ ಡೂಕಾಸ್‌ ಮತ್ತು ವಾಲ್ಪರ್‌ ಮೇಯರ್‌ ಜೊತೆ ಯೂರೋಪಿನಿಂದ 
ನಿರ್ಗಮಿಸುತ್ತಾರೆ. ಮತ್ತು `ವೆಸ್ಟ್‌ ಮೋರ್ಲೆಂಡ್‌' ಹೆಸರಿನ ಹಡಗಿನಲ್ಲಿ ಯಾನಿಸಿ ನ್ಯೂಯಾರ್ಕಿಗೆ ಅಕ್ಟೋಬರ್‌ ೧೭ರಂದು 
ಆಗಮಿಸುತ್ತಾರೆ. ಇಲ್ಲೆ ಮತ್ತು ಮಾರ್ಗಟ್‌ ತಮ್ಮ ಪತಿಯರ ಜೊತೆ ಯುರೋಪಿನಲ್ಲಿ ಉಳಿದಿರುತ್ತಾರೆ. ಸಿಗ್ಮಂಡ್‌ 
ಫ್ರಾಯ್ಡ್‌ ಜೊತೆ ೪/1/ 1? (ಯುದ್ಧ ಏಕೆ?) ಲೇಖನವನ್ನು ಪ್ರಕಾಶಿಸುತ್ತಾರೆ. ಇನ್ಸ್ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್ಸ್‌ 
ಸ್ಪಡಿಯಲ್ಲಿ ಪ್ರಾಧ್ಯಾಪಕತ್ವ ತೊಡಗುತ್ತಾರೆ. ಇದರ ಆಗಿನ ಹಂಗಾಮಿ ನೆಲೆ ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಆವರಣದೊಳಗಿನ 
ಓಲ್ಫ್‌ ಫೈನ್‌ ಹಾಲು (ಈಗಿನ ಜೋನ್ಸ್‌ ಹಾಲ್‌). 


21 


೧೯೩೪ ಜುಲೈ ೧೦: ಇಲ್ಲೆ ಸುದೀರ್ಥ ಮತ್ತು ವೇದನಾಪೂರ್ಣ ವ್ಯಾಧಿಯಿಂದ ಪ್ಯಾರಿಸಿನಲ್ಲಿ ಮಡಿಯುತ್ತಾರೆ. 
ಮಾರ್ಗಟ್‌ ಮತ್ತು ಡ್ಮಿಟ್ರಿ ದಂಪತಿಗಳು ಪ್ರಿನ್ಸನ್ನಿಗೆ ಬರುತ್ತಾರೆ. 

೧೯೩೫ ಮಾಗಿ: ೧೧೨ ಮರ್ಸರ್‌ ಸ್ಟ್ರೀಟ್‌, ಪ್ರಿನ್ಸ್ಟನ್ನಿಗೆ ಶಾಶ್ವತವಾಗಿ ವರ್ಗಾವಣೆ. ಇಲ್ಲಿ ಐನ್ಸ್ಟೈನ್‌, ಎಲ್ಸಾ, 
ಮಾರ್ಗಟ್‌ ಮತ್ತು ಹೆಲನ್‌ ಡೂಕಾಸ್‌ ತಮ್ಮ ಶೇಷಾಯಷ್ಯಗಳನ್ನು ಸವೆಯುತ್ತಾರೆ, ಫ್ರಾಂಕ್ಲಿನ್‌ ಪದಕ ಪಡೆಯುತ್ತಾರೆ. 
೧೯೩೬ ಹ್ಯಾನ್ಸ್‌ ಆಲ್ಬರ್ಟರಿಗೆ ೯7 ರುೂರಿಕ್ಕಿನಿಂದ ತಾಂತ್ರಿಕ ವಿಜ್ಞಾನಗಳಲ್ಲಿ ಡಾಕ್ಟೊರೇಟ್‌ ಪದವಿ 


ದೊರೆಯುವುದು. (೧೯೪೭ರಲ್ಲಿ ಇವರು ಬರ್ಕ್ಸೀಯಲ್ಲಿಯ ಯೂನಿವರ್ಸಿಟಿ ಆಫ್‌ ಕ್ಯಾಲಿಫೋರ್ನಿಯಾದಲ್ಲಿ ಹೈಡ್ರಾಲಿಕ್‌ 
ಎಂಜಿನಿಯರಿಂಗ್‌ ಪ್ರಾಧ್ಯಾಪಕರಾಗುತ್ತಾರೆ.) ಡಿಸೆಂಬರ್‌ ೨೦: ಎಲ್ಸಾ ಹೃದಯ ಮತ್ತು ಯಕೃತ್ತು ವ್ಯಾಧಿಯೊಡನೆ 
ದೀರ್ಫ್ಥಕಾಲ ಹೋರಾಡಿ ಮಡಿಯುತ್ತಾರೆ. 

೧೯೩೯ ತಂಗಿ ಮಾಜಾ ಐನ್‌ಸ್‌ಟೈನ್‌-ವಿಂಟೆಲರ್‌ ಮರ್ಸರ್‌ ಸ್ಟ್ರೀಟಿನಲ್ಲಿ ನೆಲಸಲು ಬರುತ್ತಾರೆ. ಆಗಸ್ಟ್‌ ೨: 
ಪರಮಾಣು ಶಕ್ತಿಯ ಸೇನಾ ನಿಬಂಧಿತಗಳ ಬಗೆಗಿನ ಸುಪ್ರಸಿದ್ಧ ಪತ್ರಕ್ಕೆ ಸಹಿ ಹಾಕುತ್ತಾರೆ. ಎರಡನೆಯ ಪ್ರಪಂಚ 
ಸಮರ ಯೂರೋಪಿನಲ್ಲಿ ಆರಂಭವಾಗುತ್ತದೆ. 

೧೯೪೦ ಯು.ಎಸ್‌. ಪೌರತ್ವ ಪಡೆಯುತ್ತಾರೆ. ಸಾಯುವತನಕವೂ ತಮ್ಮ ಯು. ಎಸ್‌ ಮತ್ತು ಸ್ವಿಸ್‌ ದ್ವಿಪೌರತ್ವ 


ಉಳಿಸಿಕೊಂಡಿರುತ್ತಾರೆ. ಆ ಮೊದಲೇ ಕಾಂಗ್ರೆಸ್ಸಿನ ಒಂದು ಕಾಯ್ದೆಯಲ್ಲಿ ಇವರಿಗೆ ಪೌರತ್ವ ಪ್ರದಾನಿಸುವ ನಿರ್ಧಾರ 
ತಳೆಯಲಾಗಿತ್ತು. ಆದರೆ ಅದು ಯಥಾ ಕಾಲ ಸಹಜವಾಗಿ ಬರಲೆಂದು ಕಾಯುವುದನ್ನು ಇವರು ಅಪೇಕ್ಷಿಸಿದ್ದರು. 

೧೯೪೧ ಯುನೈಟೆಡ್‌ ಸ್ಟೇಟ್ಸ್‌ ಎರಡನೆಯ ಪ್ರಪಂಚ ಸಮರಕ್ಕೆ ದುಮುಕುತ್ತದೆ. 

೧೯೪೩ ಟ.5.!000/  ಔಟರಆ೩ಟ. ೦1. 06೧8706, . 56000೧. ೦. ಔ01051/065 806... ಸಿ/7170೧/॥100ಗೆ 
ಸಮಾಲೋಚಕರಾಗುತ್ತಾರೆ. 

೧೯೪೪ ವಿಶೇಷ ಸಾಪೇಕ್ಷತಾ ಸಿದ್ಧಾಂತದ ಮೇಲೆ ೧೯೦೫ರಲ್ಲಿ ಬರೆದ ಮೂಲ ಪ್ರಬಂಧದ ಹೊಸ ಕೈಬರೆಹ 


ಪ್ರತಿಯನ್ನು ಯುದ್ಧ ಪ್ರಯತ್ನಕ್ಕೆ ಧನ ಸಂಗ್ರಹಿಸುವ ಸಲುವಾಗಿ ಏಲಂ ಮಾಡಲಾಯಿತು. ಡಾ. ೬ ಮಿಲಿಯನ್‌ 
ಸಂಗ್ರಹವಾಯಿತು. 

೧೯೪೫ ಎರಡನೆಯ ಪ್ರಪಂಚದ ಯುದ್ಧ ಕೊನೆಗಾಣುತ್ತದೆ. ಇನ್ಸ್ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್‌ ಸ್ವಡೀಸಿನ 
ಅಧ್ಯಾಪನ ವಿಭಾಗದಿಂದ ಅಧಿಕೃತವಾಗಿ ನಿವೃತ್ತರಾಗುತ್ತಾರೆ. ಆದರೆ ಮರಣಿಸುವ ತನಕವೂ ಅಲ್ಲೊಂದು ಕಚೇರಿಯನ್ನು 
ಇಟ್ಟುಕೊಂಡಿರುತ್ತಾರೆ. 

೧೯೪೬ ಮಾಜಾರಿಗೆ ಹೃದಯಾಘಾತವಾಗಿ ಹಾಸಿಗೆ ಹಿಡಿಯುತ್ತಾರೆ. ಐನ್‌ಸ್‌ಟೈನ್‌ 57610670/ ೦೦777111166 
0. ಓ1017೦ 50670605 ಅಧ್ಯಕ್ಷರಾಗುತ್ತಾರೆ. ಪ್ರಪಂಚ ಸರ್ಕಾರವನ್ನು ರಚಿಸಬೇಕೆಂದು ವಿಶ್ವಸಂಸ್ಥೆಗೆ ಮನವಿ 
ಮಾಡಿಕೊಳ್ಳುತ್ತಾರೆ - ಶಾಶ್ವತ ಶಾಂತಿ ಕಾಪಾಡಲು ಇದೊಂದೇ ಹಾದಿ ಎಂದು ಒತ್ತಿ ಹೇಳುತ್ತಾರೆ. 


೧೯೪೮ ಆಗಸ್ಟ್‌. ೪: ಮಿಲೇವಾ ರೂರರಿಕ್ಕಿನಲ್ಲಿ ಮಡಿಯತ್ತಾರೆ. ಡಿಸೆಂಬರ್‌: ವಕ್ಷಭಾಗದಲ್ಲಿಯ 
ಮಹಾಪಧಮನಿಯಲ್ಲಿ ಊತವಿದೆಯೆಂದು ಐನ್‌ಸ್‌ಟೈನರ ವೈದ್ಯರು ಇವರಿಗೆ ಹೇಳುತ್ತಾರೆ. 
೧೯೫೦ ಮಾರ್ಚ್‌ ೧೮: ತಮ್ಮ ಕೊನೆಯ ಮರಣಪತ್ರ (ಉಯಿಲು) ಬರೆಯುತ್ತಾರೆ; ತಮ್ಮ ಸಮಸ್ತ ಆಸ್ತಿಯ 


ನಿರ್ವಹಣಕಾರರಾಗಿ ಆಟ್ಟೋ ನಾಥನ್ನರನ್ನೂ ನ್ಯಾಸಧಾರಿಗಳಾಗಿ ಆಟ್ಟೋನಾಥನ್‌ ಮತ್ತು ಹೆಲನ್‌ ಡೂಕಾಸರನ್ನೂ 


2೨ 


ನಾಮಕರಿಸುತ್ತಾರೆ. ತಮ್ಮ ಸಾಹಿತ್ಯಕ ಆಸ್ತಿ (ಪತ್ರಾಗಾರ), ನಾಥನ್‌ ಮತ್ತು ಡೂಕಾಸ್‌ ನಿಧನಾನಂತರ ಜೆರೂಸಲೇಮ್‌ 
ಹೀಬ್ರೂ ಯೂನಿವರ್ಸಿಟಿಗೆ ವರ್ಗಾಯಿಸಲ್ಪಡತಕ್ಕದ್ದೆಂದು ವಿಧಿಸುತ್ತಾರೆ. (ಆ ಮೊದಲೇ ಈ ವರ್ಗಾವಣೆ ಮಾಡಲು 
ಏರ್ಪಾಡುಗಳನ್ನು ಮುಂದೆ ಮಾಡಲಾಯಿತು.) 


೧೯೫೧ 


೧೯೫೨ 


೧೯೫೪ 


೧೯೫೫ 


ಜೂನ್‌: ಮಾಜಾ ಪ್ರಿನ್‌ಸ್‌ಟನ್ನಿನಲ್ಲಿ ಮಡಿಯುತ್ತಾರೆ. 

ಇಸ್ರೇಲಿನ ಅಧ್ಯಕ್ಷತೆಗೆ ಆಹ್ವಾನ ಬರುತ್ತದೆ. ಇದನ್ನು ಇವರು ನಿರಾಕರಿಸುತ್ತಾರೆ. 

ಹೀಮೋಲಿಟಿಕ್‌ ಅನೀಮಿಯಾ ತಲೆದೋರುತ್ತದೆ. 

ಏಪ್ರಿಲ್‌ ೧೧: ತಮ್ಮ ಅಂತಿಮ ಪತ್ರವನ್ನು ಬರ್ಟ್ರಂಡ್‌ ರಸ್ಸಲ್ಲರಿಗೆ ಬರೆಯುತ್ತಾರೆ; ಸಮಸ್ತ 


ರಾಷ್ಟ್ರಗಳೂ ಬೈಜಿಕ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಬೇಕೆಂಬ ಪ್ರಣಾಳಿಕೆಗೆ ರುಜುವಿಕ್ಕಲು ಸಮ್ಮತಿಸುತ್ತಾರೆ. ಏಪ್ರಿಲ್‌ ೧೩: 
ಮಹಾಪಧಮನಿಯ ಊತ ಬಿರಿಯುತ್ತದೆ. ಏಪ್ರಿಲ್‌ ೧೫: ಪ್ರಿನ್ಸ್ಟನ್‌ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆಲ್ಬರ್ಟ್‌ 
ಐನ್‌ಸ್‌ಟೈನ್‌ ಪೂರ್ವಾಹ್ನ ೧ ಗ೦. ೧೫ ಮಿ. ಹೊತ್ತಿಗೆ ೬01೬796 81670501010 87660/5177 ೦1 176 8060771178| 8೦ಗ೩ 
ದಿಂದ ಮಡಿಯುತ್ತಾರೆ. 





ಹರ್ಮನ್‌ 
೧೮೪೭-೧೯೦೨ 
ಏ. ಪಾಲೀನ್‌ ಕೋಚ್‌ 
೧೮೫೮-೧೯೨೦ 


ಮಾಜ ಆಲ್ಬರ್ಟ್‌ 1 (ಮಿಣ ಮ್ಯಾಕ್ಸ್‌ ಲೊವೆಂತಾಲ್‌) 
೧೮೮೧-೧೯೫೧ ಸ ಹಿಸುಕ ಮಾರಿಕ್‌ : ದೆ ಎಲ್ಲಾ ಐನ್‌ಸ್ಟೈನ್‌ ಲೊವೆ೦ತಾಲ್‌ 
ವಿ. ಪಾಲ್‌ ವಿ೦ಟೆಲರ್‌ ಸೃ ಶ್ತ ೧೮೭೬-೧೯೩೬ 
೧೮೭೫-೧೯೪೮: 













ಆಲ್ಬರ್ಟ್‌ ಇಲ್ಲೆ ಮಾರ್ಗಟ್‌ 
ಕಾನ್ಸ್‌ ಚ್‌ ಏ.೨ ಎಲಿರುಬೆತ್‌ ಡೆ 
ಎಡುವರ್ಡ್‌ ೧೯೦೪-೭೩ ರೊಬೋರು್‌ ೧೮೯೭-೧೯೩೪ ೧೮೯೯-೧೯೮೬ 
೧೯೧೦-೬೫ ಏ.೧ ಫ್ರೀಡಾ ನೆಕ್ಟ್‌ ವಿ. ರೂಡಾಲ್ಫ್‌ | |ಎಿ./ಎಚ್ಛೇ ಡ್ಮಿಟ್ರೀ 





` ೧೯೦೨-೯೫ 
೧೮೯೫-೧೯೫೮ ಕೇಯ್ಸರ್‌ ಮಾರಿಯನಾಫ್‌ 


ಬರ್ನಾರ್ಡ್‌ ಸೀಸರ್‌ 
೧೯೩೦- 

ವಿ. ಡಾರಿಸ್‌ ಆಶ್ಚರ್‌ 

೧೯೩೦- 






ಕ್ಲೌಸ್‌ 
೧೯೩೨-೩೮ 








ಪಾಲ್‌ | 
೧೯೫೮- ೧೯೬೦ (9?)- 
ವಿ. ಕ್ಯಾತರೀನ್‌ ಚಾ೦ಗ್‌ ವಿ. ಕ್ಯಾಸ್ಸ೦ಡ್ರ ವ 
ಮ್ಯಾಕ್ಸ್‌, ವಿ. ಇ ಎವಾಹ, ವಿಚ್ಛೇ * ವಿವಾಹ ವಿಚ್ಛೇದನ 
ಸ್ಯಾಮ್ಯುಯೆಲ್‌ ಮತ್ತು ಸೈಮನ್‌ ` ವಿಚ್ಛೆ ಚ್ಚ 
(ಅವಳಿಗಳು) 


ಎಡುವರ್ಡ್‌, ಮೈಕೇಲ್‌, 
ಲಿಲಿ 


3 


ಅನುವಾದಕನ ಅರಿಕೆ 


ನಾಳೆ ಎಂಬುದು ನಿನ್ನಿನ ಮನಸು 
ಮುಂದೆ ಎಂಬುವದು ಇಂದಿನ ಕಣಸು 


ರ್ಗ ರ್ಗ ರ್ಗ 


ಜೋಲುವುದೇತಕೆ ನೇಣಿಗೆ ಗೆಳೆಯಾ? 
ಏಣಿಗೆ ಇದೆ, ಹಿಡಿ ಅದರೆಳೆಯಾ. 
ಹಂತಿಗೆ ಹಂತಿಗೆ ಬೇರೆ ಲೋಕವಿದೆ 
ಅಲ್ಲಲ್ಲಿಗೆ ನವಪಾಕವಿದೆ 

ನೂರಿಗೆ ಊರದೆ, ಸಾವಿರಕೇರದೆ 
ಅಲಕ್ಷವಿರುವುದು ಯಾವ ಎದೆ? 


ಅಂಬಿಕಾತನಯದತ್ತರ ಈ ಭಾವೋನ್ವೇಷಗಳು ಜೀವನ ಸತ್ಯಗಳೂ ಹೌದೆಂಬ ಸಂಗತಿ ಮತ್ತೆ ಮತ್ತೆ ನನ್ನ ಅನುಭವಕ್ಕೆ 
ಬಂದಿದೆ. ತೀರ ಈಚೆಗಿನದೆಂದರೆ ಪ್ರಸಕ್ತ ಪುಸ್ತಕದ ಪ್ರಕಟಣೆ. 


ಅಮೆರಿಕದಲ್ಲಿರುವ ನಮ್ಮ ಮಗ ಚಿ. ಆನಂದವರ್ಧನ ಹಿಂದಿನ ಸಲ ಭಾರತಕ್ಕೆ ಮರಳಿದ್ದಾಗ ನನಗೊಂದು `ಉಡುಗೊರೆ' 
ತಂದಿದ್ದ: ದ ಕೋಟಬಲ್‌ ಐನ್ಸ್‌ ಟೈನ್‌, ಕಲೆಕ್ಟೆಡ್‌ ಅಂಡ್‌ ಎಡಿಟೆಡ್‌ ಬೈ ಅಲೀಸ್‌ ಕ್ಯಾಲಪ್ರೈಸ್‌. ಇದು ಪ್ರಿನ್ಸ್ಟನ್‌ 
ಯೂನಿವರ್ಸಿಟಿ ಪ್ರೆಸ್ಸಿನ ಒಂದು ಪ್ರತಿಷ್ಠಿತ ಪ್ರಕಟಣೆ. ೧೯೯೬, ಬೆಲೆ ಡಾ. ೧೮.೯೫. ಅಂದೇ ಇದನ್ನು ಓದಿ 
ರಕ್ಷಾಪುಟದಲ್ಲಿ ಬರೆದೆ : “ದೊರೆಯಿತೆನಗೆ ಎರಡು ವರ್ಷ ಅಧಿಕ ಹರ್ಷ, ಮಿಗೆ ಆಯುಷ್ಯ!” (ಲ ಜೂನ್‌ ೧೯೯೭) ಅಂದರೆ 


ದಿನಾಂಕ ೮ ಜೂನ್‌ ೧೯೯೯ರ ಮೊದಲು ಇದರ ಕನ್ನಡಾನುವಾದ ಪ್ರಕಟವಾಗಬೇಕೆಂಬ ಸಂಕಲ್ಪ. 


ಒಡನೆ ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಪ್ರೆಸ್ಸಿಗೆ ಅನುಮತಿ ಪ್ರಾರ್ಥನೆ ಸಲ್ಲಿಸಿದ್ದಾಯಿತು. ಐನ್‌ಸ್‌ಟೈನ್‌ ವಿಚಾರಧಾರೆಯನ್ನು 
ಕನ್ನಡ ಓದುಗರಿಗೆ ಸುಲಭ ಬೆಲೆಯಲ್ಲಿ ಒಪ್ಪಿಸುವುದು ಮಾತ್ರ ನನ್ನ ಪಾತ್ರ. ಈ ಪ್ರಕ್ರಿಯೆ ವೇಳೆ ಒದಗುವ 
ರಸಸುಖವೊಂದೇ ನಿಜ ಸಂಭಾವನೆ. ಎಂದೆ ನನಗೆ ಮುಘಫತ್ತು ಪರವಾನಿಗೆ ಮಂಜೂರಿಸಿ ಅವರು ಕೂಡ ಈ 
ರಸಸುಖಭಾಜನರಾಗಬೇಕೆಂಬುದು ಸಾರಾಂಶ. ಹಿಂದೆ ಐನ್‌ಸ್‌ಟೈನ್‌ ಶತಾಬ್ದಿ ಇಸವಿಯಲ್ಲಿ, ೧೯೭೯, ಅವರು 
ಆಲ್ಬರ್ಟ್‌ ಐನ್‌ಸ್‌ಟೈನ್‌: ದ ಹ್ಯೂಮನ್‌ ಸೈಡ್‌, ಆಯ್ಕೆ ಮತ್ತು ಸಂಪಾದನೆ - ಹೆಲೆನ್‌ ಡೂಕಾಸ್‌ ಮತ್ತು ಬಾನೆಶ್‌ 
ಹಾಘ್ಮನ್ಸ್‌ ಪುಸ್ತಕವನ್ನು ಪ್ರಕಟಿಸಿದ್ದರು. ಇದನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಲು ನನಗೆ ಮುಕ್ತ ಅನುಮತಿ 
ನೀಡಿದ್ದರು. ಈ ಸಂಗತಿಯನ್ನು ನನ್ನ ಯಾಚನಾ ಪತ್ರದಲ್ಲಿ ಕೃತಜ್ಞತೆಯಿದ ಸ್ಮರಿಸಿದ್ದೆ. (ಆಲ್ಬರ್ಟ್‌ ಐನ್‌ಸ್‌ಟೈನ್‌ 
ಮಾನವೀಯ ಮುಖ - ೧೯೯೮ ವರೆಗೆ ಮೂರು ಆವೃತ್ತಿ ಕಂಡು, ಸದ್ಯ ಅಲಭ್ಯ.) 


24 


ಕ್ಷಿಪ್ರ ಪ್ರತ್ರವ್ಯವಹಾರ, ಶೀಘ್ರ ತಪಾಸಣೆ ಮತ್ತು ಖಚಿತ ವಿವರಣೆ ಮುಗಿದು ಅವರ ಘನನಿರ್ಧಾರ ಲಿಖಿತರೂಪದಲ್ಲಿ 
ಪಡಿಮೂಡಿತು (೧೮ ಸೆಪ್ಟೆಂಬರ್‌ ೧೯೯೭): ೧/೦೬ 178)/ ೦೦೧51667 1715 1000/ 8 0/80 ೦1 ೧611155100 10 17851819 176 
(8೧7868 961107 0! 176 ೦೬೦1೩016 51751617: 01905.” ಆಗಿನ ನನ್ನ ಮನಃಸ್ಥಿತಿ ಹೇಗಿತ್ತು? ಜಿ.ಎಸ್‌. ಶಿವರುದ್ರಪ್ಪನವರ 
ಪಿಕವಾಣಿ ಉಲಿದಿರುವಂತೆ 


ಎದೆ ತುಂಬಿ ಹಾಡಿದೆನು ಅಂದು ನಾನು 
ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು 

ಇಂದು ನಾ ಹಾಡಿದರು ಅಂದಿನಂತೆಯೆ ಕುಳಿತು 
ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ 
ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ? 


ಭಾಷಾಂತರ ಕಾರ್ಯದಲ್ಲಿ ಮಗ್ನನಾಗಿದ್ದಾಗ ಎದುರಾದ ಸಂದೇಹಗಳನ್ನು ಪಟ್ಟಿಮಾಡಿ ಕ್ಯಾಲಪ್ರೈಸರಿಗೆ ಕಳಿಸಿದೆ. ಅವರು 
ದಿನಾಂಕ ೭ ಮೇ ೧೯೯೮ರಂದು ಬರೆದರು. ವಿವರಣೆ ನೀಡಿದರು ಮತ್ತು ಹರಕೆ ನುಡಿ ಪೋಣಿಸಿದರು: 787 ]/0೦೬ 107 


»೦೮/ /ಆ/ ೦೩/611೬! 1686170. "೦೮೯ (87808 1/ಆ15100 ೫/॥| 0೮ 0ಆ0/ 178/೧ 17೮ 70115 '/೦[5100!” ಇನ್ನೊಮ್ಮೆ ೨೭ ಮೇ 


೧೯೯೮, ಉದ್ಗರಿಸಿದರು “['17 10/70/66 1078! )/೦ಟ 13/ಆ ೧೮೮1೩೮೧ 1715 ೫/೦, 8೧6 | 1780 1/೦೬ ೮690//.” 


ಐನ್‌ಸ್‌ಟೈನ್‌ ನುಡಿಮುತ್ತುಗಳೆಂದರೆ “ಖುಷಿವಾಕ್ಯ - ವಿಜ್ಞಾನಕಲೆ” ಸಂಲಗ್ನತೆಯಿಂದ ಉದ್ಭವಿಸುವ ಜೀವನ ದರ್ಶನ, 
ದ ಕೋಟಬಲ್‌ ಐನ್‌ಸ್‌ಟೈನನ್ನು ಅನುವಾದಿಸುತ್ತಿದ್ದಂದು "ಅವಳ ತೊಡಿಗೆ ಇವಳಿಗಿಟ್ಟು ಹಾಡಬಯಸಿದೆ” - ಶ್ರೀ) ಆ 
ಮಹಾಮತಿಯ ಸ್ಫುಟ ಮತ್ತು ಪಾರದರ್ಶಕ ಚಿಂತನೆಗಳಿಂದ ವಶೀಕೃತನಾಗಿ ಒಂದು ಬಗೆಯ ವಾಯುಲಫಿಮಾ 
(ಲೆವಿಟೇಶನ್‌) ಅಥವಾ ಸಮಾಧಿಸ್ಥಿತಿಯಲ್ಲಿದ್ದೆ. ಈ ಆನಂದ ಒದಗಿಸಿದ ಚಿ. ಆನಂದನಿಗೆ ಆಶೀರ್ವಾದಗಳು. 
ಪ್ರಿನ್‌ಸ್‌ಟನ್‌ ಯೂನಿವರ್ಸಿಟಿ ಪ್ರೆಸ್ಸಿನ ಚೇತನಗಳಿಗೆ ನಮನಗಳು. 


ನನ್ನ ಈಚೆಗಿನ ಎಲ್ಲ ಪುಸ್ತಕಗಳಂತೆ ಈ ಪುಸ್ತಕವನ್ನೂ ಮುದ್ರಿಸಿರುವವರು ಶ್ರೀ ಶಕ್ತಿ ಎಲೆಕ್ಟ್ರಿಕ್‌ ಪ್ರೆಸ್ಟಿನ ಶ್ರೀ ರಾ.ವೆಂ. 
ಶ್ರೀನಿವಾಸ ಮೂರ್ತಿ ಮತ್ತು ಇವರ ಸುಪುತ್ರ ಶ್ರೀ ರಾ.ಶ್ರೀ ಮೋಹನಮೂರ್ತಿ. ಮಗ ಮೋಹನ್‌ ಪ್ರವೃತ್ತಿಯಿಂದ 
ಕಲಾವಿದ ಕೂಡ. “ಕನ್ನಡ ಕೃತಿ ಮೂಲಕೃತಿಯ ಕನ್ನಡಿ ಬಿಂಬವಾಗುವಂತೆ ಮಾಡಲು ಪ್ರಯತ್ನಿಸುತ್ತೇನೆ.” ಪುಸ್ತಕದ 
ಹೊದಿಕೆ ಪುಟ ಮಾತ್ರ ಇವರ ಪ್ರಯತ್ನಕ್ಕೆ ಮಣಿಯಲಿಲ್ಲ - ತಾಂತ್ರಿಕ ಕಾರಣಗಳಿಂದ. “ಅದೇ ಚಿತ್ರ ಆಧರಿಸಿ ವರ್ಣಚಿತ್ರ 
ತಯಾರಿಸಿ ಕೊಡಿ” ಎಂದರು. 


ಚಾಮರಾಜೇಂದ್ರ ದೃಶ್ಯ ಕಲಾ ಅಕಾಡೆಮಿಯ (ಕಾವಾ) ವಿದ್ಯಾರ್ಥಿ ಚಿ. ಎನ್‌. ಎಸ್‌. ರಾಮ್‌ ಗೌತಮ್‌ ಈ ಪ್ರೀತಿಯ 
ಕಲಾಕೈಂಕರ್ಯವನ್ನು ನಿಷ್ಠೆಯಿಂದ ಸಲ್ಲಿಸಿದ್ದಾನೆ. ಪ್ರಸಕ್ತ ಪುಸ್ತಕದ ೨ನೆಯ ಪುಟದಲ್ಲಿರುವ ಕಪ್ಪು-ಬಿಳುಪು ಚಿತ್ರವನ್ನು 


೦ 


25 


ಹೊದಿಕೆ ಪುಟದ ವರ್ಣಕುಂಚನದೊಂದಿಗೆ ಹೋಲಿಸಿ ನೋಡಿದರೆ ಈ ನಿಷ್ಠೆ ಯಾವ ಮಟ್ಟದ್ದು ಎಂದು ತಿಳಿಯುತ್ತದೆ. 
ಯಾವ ಐನ್‌ಸ್‌ಟೈನ್‌ ಚೇತನ ಈ ಪುಸ್ತಕದ ಹೂರಣವನ್ನು ನನ್ನಿಂದ ಪಾಕಗೊಳಿಸಿತೋ ಅದು ದಿವ್ಯ ಪ್ರೇರಣೆ ಇದರ 
ತೋರಣವನ್ನು ರಾಮ್‌ ಗೌತಮನಿಂದ ಓರಣಗೊಳಿಸಿದೆ. 


ಕರಡು ಪ್ರತಿ ತಿದ್ದಲು ಮತ್ತು ವಿಷಯ-ಪುಟಸೂಚಿ ತಯಾರಿಸಲು ಎಂದಿನಂತೆ ದಕ್ಷ ನೆರವು ನೀಡಿದ್ದಾಳೆ ಸೊಸೆ ಸ್‌. 
ಜಿ.ಎ. ರುಕ್ಮಿಣಿಮಾಲಾ. ಕುಮಾರಿ ಸಿ.ಕೆ. ದೇವಿಕಾ ಹಸ್ತಪ್ರತಿಯನ್ನು ಸುಂದರವಾಗಿ ಗಣಕ-ಬೆರಳಚ್ಚು ಮಾಡಿದ್ದಾರೆ. 
ಪ್ರೆಸ್ಸಿನ ಕಾರ್ಮಿಕ ಬಂಧುಗಳು ದಕ್ಷತೆಯಿಂದ ಪುಸ್ತಕವನ್ನು ಮುದ್ರಿಸಿ ಈ ರಸಪಾಕವನ್ನು ರಸಿಕರಿಗೆ ಉಣಬಡಿಸಲು 
ಅಳವಡಿಸಿದ್ದಾರೆ. ಇವರೆಲ್ಲರಿಗೂ “ಎದೆ ತುಂಬಿ ಹಾಡಿ” ವಂದನೆ ಸಲ್ಲಿಸುತ್ತೇನೆ. 


ಅತ್ರಿ ಬುಕ್‌ ಸೆಂಟರಿನ ಇತರ ಎಲ್ಲ ಪ್ರಕಟಣೆಗಳಂತೆ ಈ ಪುಸ್ತಕ ಕೂಡ ತೀರ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿದೆ 
ಎಂಬುದನ್ನು ಗ್ರಾಹಕರು ಮತ್ತು ವಾಚಕರು ಗಮನಿಸಬೇಕು: “ಹಾಡು ಹಕ್ಕಿಗೆ ಅದುವೆ ಸನ್ಮಾನ!” 


೩ 


ಸಂಪಕುಮಾರ ವ್ಯಾಸರ 
ಪೆಂಪಿನ ನುಡಿಗಳ ನಿವಾಸ ಕನ್ನಡ ದೇಶಂ 
ಕಂಪಿಂ ಕತ್ತುರಿಯಾಗಿಹು- 
ದಿಂಪಿಂ ಪಿಕದುಲಿಯಿದು ಸಿರಿಗನ್ನಡ ಗೆಲ್ಗ್ಲೇ 
-. ಜಿ.ಟಿ. ನಾರಾಯಣ ರಾವ್‌, ಮೈಸೂರು ೫೭೦೦೦೯ 
ಮಹಾತ್ಮ ಗಾಂಧಿ ಜನನ ದಿನ೧೯೯೯ 


[ಜಿ.ಟಿ. ನಾರಾಯಣ ರಾವ್‌: ಮೈಸೂರು ವಿಶ್ವವಿದ್ಯಾನಿಲಯದ `ಕನ್ನಡ ವಿಶ್ವಕೋಶ' ಯೋಜನೆಯ ವಿಜ್ಞಾನ ಸಂಪಾದಕ, 
೧೯೬೯-೮೬. ೧ಗ೧೮01೨5 ೦! 1/60೧8010ನ (5/06 8೧6 ಆಗ) ಕನ್ನಡ ಅನುವಾದ `ಬಲವಿಜ್ಞಾನದ ತತ್ತ್ವಗಳು' 
ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಸ॥001 51751617: 776 (101787 569ನೆ (50. 0/85 806 
(108118೧೧) ಕನ್ನಡ ಅನುವಾದ `ಆಲ್ಬರ್ಟ್‌ ಐನ್ಸ್ಟೈನ್‌ - ಮಾನವೀಯ ಮುಖ' ಇವರ ಇನ್ನೊಂದು ಅನುವಾದ ಕೃತಿ 
(ಮೂರನೆಯ ಆವೃತ್ತಿ ೧೯೯೮).] 


26 


ಅಧ್ಯಾಯ ಒಂದು 
ಸ್ವತಃ ತಮ್ಮ ಬಗ್ಗೆ ಐನ್ಸ್‌ ಟೈನ್‌ 


೧. 
ಸುಖಿಯಾದ ಒಬ್ಬ ವ್ಯಕ್ತಿ ವರ್ತಮಾನದಲ್ಲಿ, ಎಷ್ಟು 
ಸಂತುಷ್ಟನಾಗಿರುವನೆಂದರೆ ಭವಿಷ್ಯದ ಬಗ್ಗೆ ಅವನೆಂದೂ 
ಹೆಚ್ಚಿನ ಚಿಂತೆ. ಹಚ್ಚಿಕೊಳ್ಳುವುದಿಲ್ಲ. [ಸುಖೀ ವ್ಯಕ್ತಿ 
ವರ್ತಮಾನದಲ್ಲಿ ಸಂತೃಪ್ತ,ಭವಿಷ್ಯದ ಬಗ್ಗೆ ನಿರ್ಲಿಪ್ತ.] 

ಸಂದರ್ಭ: “ಭವಿಷ್ಯದ ಬಗ್ಗೆ ನನ್ನ ಯೋಜನೆಗಳು” ಎಂಬ 
ವಿಷಯ ಕುರಿತು. ಫ್ರೆಂಚ್‌ ಭಾಷೆಯಲ್ಲಿ ಏರ್ಪಡಿಸಿದ್ದ 
ಪರೀಕ್ಷೆಗೆ ೧೭ರ ಹರೆಯದಲ್ಲಿ ಬರೆದ ಉತ್ತರ (೧೮, 
ಸೆಪ್ಟೆಂಬರ್‌ ೧೮೯೬); ಸಿಪಿಎಇ ಸಂಪುಟ ೧. ದಾಖಲೆ 


೨೨ 





೨. 
ಭವಿಷ್ಯ ಕುರಿತಂತೆ ಹೀಗೆ ನಿರ್ಧರಿಸಿದ್ದೇನೆ - ಒಡನೆ ಒಂದು 
_ ಹುದ್ದೆ ಹಿಡಿಯುತೇನೆ. ಅದು ಎಷ್ಟು ದೀನವಾಗಿದ್ದರೂ ಚಿಂತೆ 

ಲೊಟ್ಟೆ ಜೆಕೊಬಿ ಪತ್ರಾಗಾರ, ಯೂನಿವರ್ಸಿಟಿ ಶಿ ದ ಲ ಬಿ 
ಅಫ್‌ ಪ್ರೂಹ್ಮಾಂಪ್‌ತ್ನ್‌ ಇಲ್ಲ. ತೀರ ಅಪ್ರಧಾನ ಪಾತ್ರ ಒಪ್ಪುವುದರಲ್ಲಿ ನನ್ನ 
ವೈಜ್ಞಾನಿಕ ಧ್ಯೇಯಗಳಾಗಲೀ ವೈಯಕ್ತಿಕ ಪ್ರತಿಷ್ಠೆಯಾಗಲೀ ಅಡ್ಡ ಬಾರವು. ಸಂದರ್ಭ: ಮೊದಲ ಹುದ್ದೆ 
ದೊರಕಿಸುವುದರಲ್ಲಿ ಕಷ್ಟ ಎದುರಿಸಬೇಕಾದಾಗ ಭಾವೀ ಪತ್ನಿ ಮಿಲೇವಾ ಮಾರಿಕ್ರಿಗೆ ಬರೆದ ಕಾಗದ. ೭ ಜುಲೈ 


೧೯೦೧. ಸಿಪಿಎಇ ಸಂ. ೧. ದಾಖಲೆ ೧೧೪ 


ಪ್ರಿನ್‌ಸ್ಪನ್ನಿನಲ್ಲಿ, ೧೯೩೮ 


೩ 
ಸಮಸ್ತ ಮಾನವೀಯ ಸಂಬಂಧಗಳೂ ಕ್ರಮೇಣ ಹದಗೆಡುವುದು ನನಗೆ ಅರ್ಥವಾಗಿದೆ. ಎಂದೇ ತಾಪಸಂತುಲನೆಯನ್ನು 
ಸಮರ್ಪಕವಾಗಿ ಕಾಪಾಡಿಕೊಳ್ಳಲೋಸ್ಕರ ಶಾಖ- ಮತ್ತು ಶೈತ್ಯ-ವಿದೂರನಾಗಿರಲು ಕಲಿತಿದ್ದೇನೆ. ಸಂದರ್ಭ: ಹೈನ್ರಿಕ್‌ 
ರಭ್ಯಾಂಗರ್‌ರಿಗೆ ಪತ್ರ ೧೦ ಮಾರ್ಚ್‌ ೧೯೧೭. ಐನ್‌ಸ್ಟೈನ್‌ ಪತ್ರಾಗಾರ ೩೯-೬೮೦ 

೪ 

ಸಾಪೇಕ್ಷತಾ ತತ್ತ್ವದ ಇನ್ನೂ ಒಂದು ಅನ್ವಯ ಇಲ್ಲಿದೆ: ಇಂದು ಜರ್ಮನಿಯಲ್ಲಿ ನನ್ನನ್ನು ಒಬ್ಬ 'ಜರ್ಮನ್‌ ಪಂಡಿತ 
ಎಂದೂ ಇಂಗ್ಲೆಂಡಿನಲ್ಲಿ ಒಬ್ಬ 'ಸ್ವಿಸ್‌ ಯೆಹೂದ್ಯ ಎಂದೂ ವರ್ಣಿಸಲಾಗುತ್ತಿದೆ. ಎಂದಾದರೂ ನಾನೊಬ್ಬ ಅನಿಷ್ಟ 
ಪೀಡೆಯೆಂದು ಪರಿಭಾವಿಸಲ್ಪಡುವುದು ನನ್ನ ವಿಧಿಯಾದರೆ ಆಗ, ತದ್ವತಿರಿಕ್ತವಾಗಿ, ಜರ್ಮನರಿಗೆ ನಾನು ಸ್ವಿಸ್‌ 
ಯೆಹೂದ್ಯನೂ ಇಂಗ್ಲಿಷರಿಗೆ ಜರ್ಮನ್‌ ಪಂಡಿತನೂ ಆಗಿರುತ್ತೇನೆ. ಸಂದರ್ಭ: ದ ಟೈಮ್ಸ್‌ (ಲಂಡನ್‌) ಪತ್ರಿಕೆಗೆ ಬರೆದ 


27 


ಕಾಗದ. ೧೯೧೯. ಹಾಫ್‌ ಮನ್‌ - ಆಲ್ಬರ್ಟ್‌ ಐನ್‌ಸ್ಟೈನ್‌ ಕ್ರಿಯೇಟರ್‌ ಅಂಡ್‌ ರೆಬೆಲ್‌, ಪುಟ ೧೩೯ರಲ್ಲಿ ಉಲ್ಲೇಖಿತ; 
ಫ್ರ್ಯಾಂಕ್‌ - ಐನ್‌ಸ್ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ ಪುಟ ೧೪೪ರಲ್ಲಿ ಕೂಡ ಉಲ್ಲೇಖಿತ 

8೫ 

ಖ್ಯಾತಿಯೊಂದಿಗೆ ನಾನು ಹೆಚ್ಚು ಹೆಚ್ಚು ಮುಡ್ಕಾಳನಾಗುತ್ತಿದ್ದೇನೆ. ಕಂಡಂತೆಯೇ ಇದೊಂದು ಸಾಮಾನ್ಯ ವಿದ್ಯಮಾನ. 
ಸಂದರ್ಭ: ಹೆನ್ರಿಕ್‌ ರಭ್ಯಾಂಗರ್‌ರಿಗೆ ಪತ್ರ, ಡಿಸೆಂಬರ್‌ ೧೯೧೯: ಐನ್‌ಸ್ಟೈನ್‌ ಪತ್ರಾಗಾರ ೩೯ - ೭೨೬; ಡೂಕಾಸ್‌ 
ಮತ್ತು ಹಾಫ್‌ಮನ್‌ ಆಲ್‌ಬರ್ಟ್‌ ಐನ್‌ಸ್ಟೈನ್‌, ದ ಹ್ಯೂಮನ್‌ ಸೈಡ್‌ (ಇದು ಆಲ್ಬರ್ಟ್‌ ಐನ್‌ಸ್ಟೈನ್‌ ಮಾನವೀಯ ಮುಖ 
ಎಂದು ಜಿಟಿನಾ ಅನುವಾದದಲ್ಲೂ ಲಭ್ಯ) ಪುಟ ಆರರಲ್ಲಿ ಕೂಡ ಉಲ್ಲೇಖಿತ. 

7೮ 

ನಾನು ಹೇಗೆ ಕಾಣುತ್ತೇನೆ ಎಂಬುದನ್ನು ನಿನಗೆ ತಿಳಿಸಬಯಸುತ್ತೇನೆ: ಬಿಳಿಚು ಮುಖ, ನೀಳ ಕೇಶ ಮತ್ತು ಪುಟ್ಟ 
ಡೊಳ್ಳಿನ ಆರಂಭ, ಜೊತೆಗೆ ಡೊಂಕು ಭಂಗಿ, ಬಾಯಿಯಲ್ಲಿ ಚುರುಟು. . . ಮತ್ತು ಕಿಸೆಯಲ್ಲಿ ಇಲ್ಲವೇ ಕರದಲ್ಲಿ ಲೆಕ್ಕಣಿಕೆ. 
ಆದರೆ ವಕ್ರ ಪಾದಗಳಾಗಲೀ ವಿಕಾರ ನರಹುಲಿಗಳಾಗಲೀ ಅವನಿಗಿಲ್ಲ. ಆದ್ದರಿಂದ ಅವನು ತಕ್ಕ ಮಟ್ಟಿಗೆ ಚೆಲುವನೇ - 
ಕುರೂಪಿ ಮಂದಿಯ ಕರಗಳಲ್ಲಿ ಕರಡಿರೋಮಗಳಿರುವುದಿಲ್ಲವೇ. ಇಂಥವೇನೂ ಅವನ ಹಸ್ತಗಳಲ್ಲಿಲ್ಲ. ನಿನಗೆ ನನ್ನನ್ನು 
ನೋಡಲಾಗಲಿಲ್ಲವಲ್ಲ, ನಿಜಕ್ಕೂ ಇದು ನಷ್ಟದ ಬಾಬು. ಸಂದರ್ಭ: ಎಂಟು ವರ್ಷದ ಜ್ಞಾತಿ ಸಂಬಂಧಿ ಎಲಿರುಬೆತ್‌ ನೀ 
ಎಂಬಾಕೆಗೆ ಬರೆದ ಪೋಸ್ಟ್‌ ಕಾರ್ಡ್‌. ಸೆಪ್ಟೆಂಬರ್‌ ೧೯೨೦; ಐನ್‌ಸ್ಟೈನ್‌ ಪತ್ರಾಗಾರ ೩೬-೫೨೫; ಡೂಕಾಸ್‌ ಮತ್ತು 
ಹಾಫ್‌ ಮನ್‌ - ಆಲ್ಬರ್ಟ್‌ ಐನ್‌ಸ್ಟೈನ್‌, ದ ಹ್ಯೂಮನ್‌ ಸೈಡ್‌ (ಇದು ಆಲ್ಬರ್ಟ್‌ ಐನ್‌ಸ್ಟೈನ್‌ ಮಾನವೀಯ ಮುಖ 
ಎಂದು ಜಿಟಿನಾ ಅನುವಾದದಲ್ಲೂ ಲಭ್ಯ) ಪುಟ ೪೪ರಲ್ಲಿ ಕೂಡ ಉಲ್ಲೇಖಿತ. 

೭ 

ಯಕ್ಷಿಣಿ ಕತೆಯಲ್ಲಿ ಆ ವ್ಯಕ್ತಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತಿದ್ದಂತೆ ನನ್ನ ಬಗೆಗಿನ ಪ್ರತಿಯೊಂದೂ ವೃತ್ತಪತ್ರಿಕಾ ಗಲಭೆ 
ಆಗುತ್ತಿದೆ. ಸಂದರ್ಭ: ಮ್ಯಾಕ್‌ಸ್‌ಬಾರ್ನ್‌ರಿಗೆ ಕಾಗದ, ೯ ಸೆಪ್ಟೆಂಬರ್‌ ೧೯೨೦. ಐನ್‌ಸ್ಟೈನ್‌ ಪತ್ರಾಗಾರ ೮-೧೫೧. 

೮ 

ಕಲೆಗೆ ಸಂಬಂಧಿಸಿದ ಕೃತಿಗಳೊಂದಿಗಿನ ಸಂಸರ್ಗ, ವೈಯಕ್ತಿಕವಾಗಿ ನನಗೆ ಅತ್ಯಧಿಕ ಮುದವೀಯುತ್ತದೆ. ಅವು 
ಊಡುವ ಮಧುರ ಭಾವಗಳ ತೀವ್ರತೆಯನ್ನು ಇತರ ವಲಯಗಳಲ್ಲಿ ಅನುಭವಿಸಲಾರದವನಾಗಿದ್ದೇನೆ. ಸಂದರ್ಭ: 
೧೯೨೦ ಮೊರ್ಕೋಲ್ಸ್ಮೀ - ಕನ್ವರ್ಸೇಶನ್ಸ್‌ ವಿತ್‌ ಐನ್‌ಸ್ಟೈನ್‌ ಪುಟ ೧೮೪ರಲ್ಲಿ ಉಲ್ಲೇಖಿತ. 

೯ 

ಕೆಲವೇ ವ್ಯಕ್ತಿಗಳನ್ನು ಆಯ್ದು ಅವರಲ್ಲಿ ಅತಿಮಾನುಷ ಮಾನಸಿಕ ಸಾಮರ್ಥ್ಯ ಮತ್ತು ಚಾರಿತ್ರ್ಯ ನಿಹಿತವಾಗಿವೆಯೆಂದು 
ಭಾವಿಸುವುದು ಮತ್ತು ಅವರ ಮೇಲೆ ಅಸೀಮಿತ ಗೌರವ ಹರಿಸುವುದು ಸರಿಯಲ್ಲ. ಅದು ಕೀಳು ಅಭಿರುಚಿ ಕೂಡ ಎಂದು 
ನನಗೆ ಸ್ಪಷ್ಟವಾಗಿ ಕಾಣುತ್ತದೆ. ಖುದ್ದು ನನ್ನ ಅವಸ್ಥೆಯೇ ಇದು. ನನ್ನ ಸಾಮರ್ಥ್ಯ ಮತ್ತು ಸಾಧನೆಗಳ ಬಗೆ ಜನ 
ಮಾಡಿರುವ ಅಂದಾಜಿಗೂ ವಾಸ್ತವತೆಗೂ ನಡುವಿನ ವೈದೃಶ್ಯ ನಿಜಕ್ಕೂ ವಿಕರಾಳವಾಗಿದೆ. ಸಂದರ್ಭ: 'ನ್ಯೂವೇ 
ರಾಟ್ಬೆರ್‌ಡೇಮ್ಮೇ ಕೌರನ್ಹೆ ನೀಡಿದ ಸಂದರ್ಶನದಿಂದ, ೧೯೨೧; ಐಡಿಯಾಸ್‌ ಅಂಡ್‌ ಒಪೀನಿಯನ್‌ಸ್‌ನಲ್ಲಿ 
ಪುನರ್ಮುದ್ರಿತ, ಪುಟಗಳು ೩-೭. 


28 


೧೦ 
ನನ್ನ ಸಾಪೇಕ್ಷತಾ ಸಿದ್ಧಾಂತ ನಿಜವೆಂದು ಸಾಧಿಸಲ್ಪಟ್ಟರೆ ಜರ್ಮನಿ ನನ್ನ ಮೇಲೆ ಜರ್ಮನ್‌ ರಾಷ್ಟ್ರ ಕ ಎಂದು ಹಕ್ಕು 
ಸ್ಥಾಪಿಸುತ್ತದೆ. ಫ್ರಾನ್ಸ್‌ ಆದರೋ ನನ್ನನ್ನು ಪ್ರಪಂಚ ಪ್ರಜೆ ಎಂದು ಘೋಷಿಸುತ್ತದೆ. ಹೀಗಲ್ಲದೇ ಅದು ನಿಜವಲ್ಲವೆಂದು 
ರುಜುವಾತಾದರೆ ಪ್ರಾನ್ಸ್‌ ನನ್ನನ್ನು ಒಬ್ಬ ಜರ್ಮನ್‌ ರಾಷ್ಟ್ರಕ ಎಂದು ಹೇಳುತ್ತದೆ. ಇತ್ತ ಜರ್ಮನಿ ಯೆಹೂದ್ಯ ಎಂದು 
ಘೋಷಿಸುತ್ತದೆ. ಸಂದರ್ಭ: ಸೊರ್ಬೋನಿನಲ್ಲಿ ಫ್ರೆಂಚ್‌ ಫಿಲಸಾಫಿಕಲ್‌ ಸೊಸಾಯಿಟಿಗೆ ನೀಡಿದ ಉಪನ್ಯಾಸದಿಂದ. ೬ 
ಏಪ್ರಿಲ್‌ ೧೯೨೨. ಫ್ರೆಂಚ್‌ ವರದಿ ನೋಡಿ ೭ ಏಪ್ರಿಲ್‌ ೧೯೨೨. ಐನ್‌ಸ್ಟೈನ್‌ ಪತ್ರಾಗಾರ ೩೬-೩೭೮. ಮತ್ತು 
ಬರ್ಲಿನರ್‌ ಟೆಜ್‌ಬ್ಲಟ್‌ ೮ ಏಪ್ರಿಲ್‌ ೧೯೨೨. ಐನ್‌ಸ್ಟೈನ್‌ ಪತ್ರಾಗಾರ ೭ ೯-೫೩೫ 

೧೧ 

ಪ್ರಭುತ್ವ ಕುರಿತು ನನಗಿರುವ ತಿರಸ್ಕಾರಕ್ಕೆ ನನ್ನನ್ನು ಶಿಕ್ಷಿಸಲೋಸ್ಕರ ವಿಧಿ ಖುದ್ದು ನನ್ನನ್ನೇ ಒಬ್ಬ ಪ್ರಭುವಾಗಿ ಮಾಡಿದೆ. 
ಸಂದರ್ಭ: ಸ್ನೇಹಿತನೊಬ್ಬನಿಗೆ ಬರೆದ ಸೂಕ್ತಿ. ೧೮ ಸೆಪ್ಟೆಂಬರ್‌ ೧೯೩೦. ಐನ್‌ಸ್ಟೈನ್‌ ಪತ್ರಾಗಾರ ೩೬-೫೯೮. 
ಹಾಫ್‌ಮನ್‌ ಆಲ್ಬರ್ಟ್‌ ಐನ್‌ಸ್ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ನಲ್ಲಿ ಕೂಡ ಉಲ್ಲೇಖಿತ. ಪುಟ ೨೪ 

೧೨ 

ನಾನೊಬ್ಬ ಕಲಾವಿದನ ಮಾದರಿ. ವಿಸ್ತರಣೆ: ಐನ್‌ಸ್ಟೈನ್‌ ಪದೇ ಪದೇ ಶಿಲ್ಪಿಗಳಿಗೂ ವರ್ಣ ಕಲಾವಿದರಿಗೂ ಭಂಗಿ 
ಒಡ್ಡಬೇಕಾಗುತ್ತಿತ್ತೆಂಬುದು ಇಂಗಿತ. ಸಂದರ್ಭ: ಟ್ರೈನಿನಲ್ಲಿದ್ದ ಪಯಣಿಗನೊಬ್ಬ ಇವರ ವೃತ್ತಿ ಏನೆಂದು ಕೇಳಿದಾಗ. ೩೧ 
ಅಕ್ಟೋಬರ್‌ ೧೯೩೦. ವಿ.ಸೂ: ಅಲೀಸ್‌ ಕ್ಯಾಲಪ್ರೈಸ್‌ ಸಂಗ್ರಹಿಸಿದ, ಜಿಟಿ ನಾರಾಯಣ ರಾವ್‌ ಅನುವಾದಿಸಿದ 
ಉಲ್ಲೇಖನೀಯ ಐನ್‌ಸ್ಟೈನ್‌ ಪುಸ್ತಕದಿಂದ. 

೧೩ 

ಸೌಲಭ್ಯ ಮತ್ತು ಸಂತೋಷ ಸ್ವತಃ ತಾವೇ ಗಮ್ಯಗಳೆಂದು ನಾನೆಂದೂ ಪರಿಭಾವಿಸಿಲ್ಲ. ಇಂಥ ಒಂದು ತತ್ತ್ವಾಧಾರಿತ 
ನೀತಿಯನ್ನು ಹಂದಿ-ರೊಪ್ಪ-ಗುರಿ ಎಂದು ಕರೆಯುತ್ತೇನೆ. ಸಂದರ್ಭ: ಫಾರಂ ಅಂಡ್‌ ಸೆಂಚುರಿ ೮೪ರಲ್ಲಿ (೧೯೩೦) 
ವಾಟ್‌ ಐ ಬಿಲೀವ್‌ನಿಂದ [ಸಾನೇನನ್ನು ನಂಬುತ್ತೇನೆ] ಪುಟಗಳು ೧೯೩-೯೪. ಐಡಿಯಾಸ್‌ ಅಂಡ್‌ ಒಪೀನಿಯನ್‌ನಲ್ಲಿ 
ಪುನರ್ಮುದ್ರಿತ, ಪುಟಗಳು ೮-೧೧ 

೧೪ 

ನಿಜಕ್ಕೂ 'ನಾನೊಬ್ಬ ಒಂಟಿ ಪಯಣಿಗ. ನಾನೆಂದೂ ಪೂರ್ಣಹೃದಯ ಸಹಿತ ನನ್ನ ದೇಶಕ್ಕೆ, ಮನೆಗೆ, ಸ್ನೇಹಿತರಿಗೆ, 
ಕೊನೆಗೆ ನನ್ನ ತೀರ ಹತ್ತಿರದ ಕುಟುಂಬದವರಿಗೆ ಕೂಡ ಸೇರಿದವನಾಗಿರಲಿಲ್ಲ. ಇಷ್ಟೆಲ್ಲದರ ನಡುವೆಯೂ ನಾನು 
ದೂರತ್ವದ ಪ್ರಜ್ಞೆಯನ್ನಾಗಲೀ ಏಕಾಂತತ್ವದ ಆವಶ್ಯಕತೆಯನ್ನಾಗಲೀ ಕಳೆದುಕೊಳ್ಳಲಿಲ್ಲ. ಸಂದರ್ಭ: ಫಾರಂ ಅಂಡ್‌ 
ಸೆಂಚುರಿ ೮೪ರಲ್ಲಿ (೧೯೩೦) ವಾಟ್‌ ಐ ಬಿಲೀವ್‌ನಿಂದ [ಸಾನೇನನ್ನು ಸಂಬುತ್ತೇನೆ] ಪುಟಗಳು ೧೯೩-೯೪. 
ಐಡಿಯಾಸ್‌ ಅಂಡ್‌ ಒಪೀನಿಯಸ್‌ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೧೫ 

ನನ್ನ ಒಳ ಮತ್ತು ಹೊರಬದುಕುಗಳೆರಡೂ ಇತರ ಮಂದಿಯ - ಜೀವಂತ ಹಾಗೂ ಮೃತ - ಕಾಯಕವನ್ನು ಆಧರಿಸಿವೆ. 
ಅಲ್ಲದೇ ನಾನು ಪಡೆದಿರುವುದನ್ನು ಮತ್ತು ಈಗಲೂ ಪಡೆಯುತ್ತಿರುವುದನ್ನು ಅದೇ ಪ್ರಮಾಣದಲ್ಲಿ ಮರುಸಲ್ಲಿಸಲು 


20 


ಶ್ರಮಿಸುವುದು ನನ್ನ ಕರ್ತವ್ಯ ಎಂಬ ಸಂಗತಿಯನ್ನು ದಿನವಹಿ ಹಲವು ನೂರು ಸಲ ನೆನಪಿಸಿಕೊಳ್ಳುತ್ತೇನೆ. ಸಂದರ್ಭ: 
ಫಾರಂ ಅಂಡ್‌ ಸೆಂಚುರಿ ೮೪ರಲ್ಲಿ (೧೯೩೦) ವಾಟ್‌ ಐ ಬಿಲೀವ್‌ನಿಂದ [ನಾನೇನನ್ನು ನಂಬುತ್ತೇನೆ] ಪುಟಗಳು ೧೯೩- 
೯೪. ಐಡಿಯಾಸ್‌ ಅಂಡ್‌ ಒಪೀನಿಯನ್‌ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೧೬ 

ನನ್ನ ಯಾವುದೇ 'ಅಪರಾಧ ಅಥವಾ ಯೋಗ್ಯತೆ ಇಲ್ಲದೆಯೂ ಖುದ್ದು ನಾನೇ ನನ್ನ ಸಂಗಾತಿಗಳಿಂದ ಅತಿಶಯ 
ಪ್ರಶಂಸೆ ಪೂಜನೀಯತೆಗಳಿಗೆ ಭಾಜನನಾಗಿರುವುದು ವಿಧಿಯ ಅಣಕವೇ ಸರಿ. ಸಂದರ್ಭ: ಫಾರಂ ಅಂಡ್‌ ಸೆಂಚುರಿ 
೮೪ರಲ್ಲಿ (೧೯೩೦) ವಾಟ್‌ ಐ ಬಿಲೀವ್‌ನಿಂದ [ಸನಾನೇನನ್ನು ನಂಬುತ್ತೇನೆ] ಪುಟಗಳು ೧೯೩-೯೪. ಐಡಿಯಾಸ್‌ ಅಂಡ್‌ 
ಒಪೀನಿಯನ್‌ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೧೭ 

ಪ್ರಸಕ್ತ ಸಂದರ್ಭದಲ್ಲಿ ಪ್ರೊಫೆಸರ್‌ ಐನ್‌ಸ್ಟೈನ್‌ ಮಡಿದಿರುವರೆಂದು ಭಾವಿಸಿ. ನಿಮ್ಮ ಪ್ರಕಟಣೆಗಳಿಗೆ ಯುಕ್ತ 
ಸಂಸ್ಕಾರವೀಯಬೇಕೆಂದು ಅವರು ಬೇಡುತ್ತಾರೆ. ಸಂದರ್ಭ: ಮತ್ತೆ ಮತ್ತೆ ಅದೇ ಹಸ್ತ ಪ್ರತಿ ಬಂದು ಐನ್‌ಸ್ಟೈನರಿಗೆ 
ಮುತ್ತಿಗೆ ಹಾಕಿದಾಗ ಇವರ ಪರವಾಗಿ ಕಾರ್ಯದರ್ಶಿ ಹೆಲನ್‌ ಡೂಕಾಸ್‌ ಬರೆದ ಪತ್ರ ಮಾರ್ಚ್‌ ೧೯೩೧. ಐನ್‌ಸ್ಟೈನ್‌ 
ಪತ್ರಾಗಾರ ೪೬-೪೮೭ 

೧೮ 

ದೈನಂದಿನ ಜೀವನದಲ್ಲಿ ನಾನೊಬ್ಬ ವಿಚಿತ್ರ ನಮೂನೆಯ ಒಂಟಿಗನಾಗಿದ್ದರೂ ಸತ್ಯ, ಸೌಂದರ್ಯ ಮತ್ತು 
ನ್ಯಾಯಗಳಿಗಾಗಿ ಹೋರಾಡುವವರ ಅದೃಶ್ಯ ಕುಟುಂಬಕ್ಕೆ ಸೇರಿದವನು ನಾನೆಂಬ ಪ್ರಜ್ಞೆ ನನ್ನಲ್ಲಿ ಪ್ರತ್ಯೇಕಿತನೆನ್ನುವ 
ಭಾವ ಸುಳಿಯದಂತೆ ಮಾಡಿದೆ. ಸಂದರ್ಭ: ಜರ್ಮನ್‌ ಲೀಗ್‌ ಫಾರ್‌ ಹ್ಯೂಮನ್‌ ರೈಟ್‌ಸ್‌ಗೆ ಬರೆದ 'ಮೈ ಕ್ರೆಡೊ 
ಲೇಖನದಿಂದ ೧೯೩೨. ಲೀಚ್‌ - ಲಿವ್ವಿಂಗ್‌ ಫಿಲಾಸಫೀಸ್‌ ನಲ್ಲಿ ಉಲ್ಲೇಖಿತ ಪುಟ ೩ 

೧೯ 

ಚಿಂತನೆಯಲ್ಲಿ ಸಾರ್ವದೈಶಿಕವಾಗಿರಲು ಪ್ರಯತ್ನಿಸುವೆನಾದರೂ ಸ್ವಭಾವ ಮತ್ತು ಒಲವುಗಳಿಂದ ನಾನು 
ಯುರೋಪಿಯನ್‌. ಸಂದರ್ಭ: ಡೈಲಿ ಎಕ್‌ಸ್‌ಪ್ರೆಸ್‌ (ಲಂಡನ್‌) ೧೧ ಸೆಪ್ಟೆಂಬರ್‌ ೧೯೩೩. ಹಾಲ್ಟನ್‌ - ಅಡ್ವಾನ್ಸ್ಮೆಂಟ್‌ 
ಆಫ್‌ ಸೈನ್ಸಲ್ಲಿ ಉಲ್ಲೇಖಿತ, ಪುಟ ೧೨೬. 

೨೦ 

ಜನರು ನನ್ನನ್ನು ಅವರ ಹಾದಿಗೆ ಅಡ್ಡಬರದಿರುವ ತನಕ ಹೊಗಳುತ್ತಾರೆ. [ಅಲ್ಲದಿದ್ದರೆ] ಒಡನೆ ನಿಲವು ಬದಲಿಸಿ ತಮ್ಮ 
ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಜರೆತ ನಿಂದನೆಗಳಿಗೆ ಶರಣಾಗುತ್ತಾರೆ. ಸಂದರ್ಭ: ಶಾಂತಿವಾದಿ 
ಸ್ನೇಹಿತನೊಬ್ಬನಿಗೆ ಕಾಗದ. ಮೈನ್‌ ವೆಲ್‌ಟ್‌ಬಿಲ್‌ಡ್‌ನಲ್ಲಿ ಪ್ರಕಾಶಿತ ೧೯೩೪. 

೨೧ 

ನಾನಿಲ್ಲಿ ತೃಪ್ತಿಕರವಾಗಿ ಹೊಂದಾಣಿಕೆ ಮಾಡಿಕೊಂಡು ಸ್ವಂತ ಗುಹೆಯೊಳಗಿನ ಕರಡಿಯಂತೆ ಬಾಳುತ್ತಿದ್ದೇನೆ. ಈ 
ಹಿಂದಿನ ಬದುಕಿನ ಬಗೆಬಗೆಯ ಬವಣೆಗಳಿಗಿಂತ ಈಗಿನದು ನಿಜಕ್ಕೂ ತುಂಬ ನೆಮ್ಮದಿಯದು. ಈ ಭಲ್ಲೂಕಸದೃಶ ಗುಣ 
[ಒಂಟಿತನ] ನನ್ನ ಬಾಳ ಸಂಗಾತಿಯ ಸಾವಿನಿಂದಾಗಿ ಇನ್ನಷ್ಟು ತೀವ್ರವಾಗಿದೆ. ಆಕೆ ಜನರನ್ನು ನನಗಿಂತ ಹೆಚ್ಚು 


30 


ಹಚ್ಚಿಕೊಂಡಿದ್ದಳು. ಸಂದರ್ಭ: ತಮ್ಮ ಪತ್ನಿ ಎಲ್ಸಾ ಮಡಿದ ಬಳಿಕ ಐನ್‌ಸ್ಟೈನ್‌ ಮ್ಯಾಕ್‌ಸ್‌ಬಾರ್ನ್‌ರಿಗೆ ಬರೆದ ಪತ್ರ. 
ಪ್ರಾಯಶಃ ೧೯೩೭. ಐನ್‌ಸ್ಟೈನ್‌-ಬೊರ್ನ್‌ ಬ್ರಿಫ್‌ವೆಶ್‌ಸೆಲ್‌ನಲ್ಲಿ ಬಾರ್ನ್‌ರಿಂದ ಉಲ್ಲೇಖಿತ. ಪುಟ ೧೭೭. 

೨೨ 

ಸ್ವಂತ ಕಾರ್ಯ ಇರಲಿಲ್ಲವಾಗಿದ್ದರೆ ನನಗೆ ಬದುಕುವ ಆಸೆ ಉಳಿದಿರುತ್ತಿರಲಿಲ್ಲ. .. ಹೇಗೂ ಇರಲಿ ನಾನು ಈಗಾಗಲೇ 
ವೃದ್ಧನಾಗಿದ್ದು ವೈಯಕ್ತಿಕವಾಗಿ ದೀರ್ಫ ಭವಿಷ್ಯವನ್ನು ಎದುರು ನೋಡಬೇಕಾಗಿಲ್ಲವೆಂಬುದು ಸಮಾಧಾನದ ಸಂಗತಿ. 
ಸಂದರ್ಭ: ಹಿಟ್ಲರ್‌ನ ಅಧಿಕಾರಾರೋಹಣ ಕುರಿತು ಪ್ರತಿಕ್ರಿಯಿಸುತ್ತ ಮೈಕಲ್‌ ಬೆಸ್ಸೊರಿಗೆ ಬರೆದ ಕಾಗದ. ೧೦ 
ಅಕ್ಟೋಬರ್‌ ೧೯೩೮. ಐನ್‌ಸ್ಟೈನ್‌ ಪತ್ರಾಗಾರ ೭-೩೭೬ 

೨೩ 

ಏಕೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಪ್ರತಿಯೊಬ್ಬನೂ ನನ್ನನ್ನು ಪ್ರೀತಿಸುತ್ತಾನೆ? ಸಂದರ್ಭ: 
ನ್ಯೂಯಾರ್ಕ್‌ ಟೈಮ್‌ಸ್‌ಗೆ ನೀಡಿದ ಸಂದರ್ಶನದಿಂದ ೧೨ ಮಾರ್ಚ್‌ ೧೯೪೪. 

೨೪ 

ಭವಿಷ್ಯದ ಬಗ್ಗೆ ನಾನೆಂದೂ ಚಿಂತಿಸುವುದಿಲ್ಲ. ಅದು ಸಾಕಷ್ಟು ಬೇಗನೆಯೇ ಬಂದು ಬಿಡುತ್ತದೆ. ಸಂದರ್ಭ: ಸೂಕ್ತಿ 
೧೯೪೫ -೪೬. ಐನ್‌ಸ್ಟೈನ್‌ ಪತ್ರಾಗಾರ ೩೬-೫೭೦. 

೨೫ 

ನಾನಿನ್ನೂ ಜೀವಂತರ ಸಾಲಿನಲ್ಲಿ ಇರುವುದಕ್ಕೆ ನಿನ್ನ ಕ್ಷಮೆ ಕೋರಬೇಕಾಗಿದೆ. ಹೇಗೂ ಇದಕ್ಕೊಂದು ಮದ್ದು ಬಂದೇ 
ತೀರುವುದು. ಸಂದರ್ಭ: ಐನ್‌ಸ್ಟೈನ್‌ ಇನ್ನೂ ಬದುಕಿರುವರೆಂಬ ಸಂಗತಿ ಅರಿತು ಅಚ್ಚರಿಪಡಿಸಿದ ಟಿಫ್ಯಾನಿ ವಿಲಿಯಮ್ಸ್‌ 
ಎಂಬ ಮಗುವಿಗೆ ಬರೆದ ಪತ್ರ. ೨೫ ಆಗಸ್ಟ್‌ ೧೯೪೬. ಐನ್‌ಸ್ಟೈನ್‌ ಪತ್ರಾಗಾರ ೪೨-೬೧೨. 

೨೬ 

ಈಗಾಗಲೇ ನನ್ನ ಬಗ್ಗೆ ಅವೆಂಥ ಹಸಿ ಸುಳ್ಳುಗಳು ಮತ್ತು ಪೂರ್ಣ ವಿಕಲ್ಪಗಳು ರಾಶಿಗಟ್ಟಲೆ ಬಿತ್ತಲ್ಪಟ್ಟಿವೆ ಎಂದರೆ 
ಅವುಗಳಿಗೆ ನಾನೇದರೂ ಕವಡೆ ಕಿಮ್ಮತ್ತು ನೀಡಿದ್ದರೂ ಎಂದೋ ಗೋರಿಗೆ ಕೆಡೆಯಲ್ಪಟ್ಟಿರುತ್ತಿದ್ದೆ. ಸಂದರ್ಭ: ಲೇಖಕ 
ಮ್ಯಾಕ್ಸ್‌ ಬ್ರಾಡ್‌ರಿಗೆ ಬರೆದ ಕಾಗದ ೨೨ ಫೆಬ್ರುವರಿ ೧೯೪೯. ಐನ್‌ಸ್ಟೈನ್‌ ಪತ್ರಾಗಾರ ೩೪-೦೬೬. 

೨೭ 

ನನ್ನ ವೈಜ್ಞಾನಿಕ ಕಾರ್ಯ ನಿಸರ್ಗದ ರಹಸ್ಯಗಳನ್ನು ಗ್ರಹಿಸಬೇಕೆಂಬ ಅದಮ್ಯ ದಾಹದಿಂದ ಅಭಿಪ್ರೇರಿತವಾಗಿದೆಯೇ 
ವಿನಾ ಬೇರಾವ ಆಶಯಗಳಿಂದಲೂ ಅಲ್ಲ. ನ್ಯಾಯದ ಬಗೆಗಿನ ಪ್ರೇಮ ಮತ್ತು ಮಾನವನ ಸ್ಥಿತಿಗತಿಗಳ ಸುಧಾರಣೆಗೆ 
ಕೊಡುಗೆ ಸಲ್ಲಿಸಲು ನಡೆಸುವ ಹೋರಾಟ ನನ್ನ ವೈಜ್ಞಾನಿಕ ಆಸಕ್ತಿಗಳಿಗಿಂತ ಪೂರ್ತಿ ಸ್ವತಂತ್ರವಾದವು. ಸಂದರ್ಭ: 
ಐನ್‌ಸ್ಟೈನರ ವೈಜ್ಞಾನಿಕ ಅಭಿಪ್ರೇರಣೆ ಬಗ್ಗೆ ಪ್ರಶ್ನಿಸಿದ ಎಫ್‌ ಲೆಂಟ್‌ರ್‌್‌ರಿಗೆ ಉತ್ತರ, ೨೦ ಆಗಸ್ಟ್‌ ೧೯೪೯. 
ಐನ್‌ಸ್ಟೈನ್‌ ಪತ್ರಾಗಾರ ೫೮-೪೧೮ 


೨೮ 


೩1 


ಇಷ್ಟು ವ್ಯಾಪಕವಾಗಿ ಸುಪರಿಚಿತನಾಗಿದ್ದರೂ ಇಷ್ಟು ಏಕಾಕಿ ಆಗಿರುವುದೊಂದು ವಿಚಿತ್ರ ಸಂಗತಿ. ಆದರೆ ಈ ಬಗೆಯ 
ಜನಪ್ರಿಯತೆ. . . . ಇದರ ಬಲಿಪಶುವನ್ನು ಸ್ವರಕ್ಷಣೆಯತ್ತ ತಳ್ಳುವುದೆಂಬುದು ವಾಸ್ತವ ಸಂಗತಿ. ಫಲ? ಒಂಟಿತನ. 
ಸಂದರ್ಭ: ಇ. ಮರಂಗೋನಿಯವರಿಗೆ ಪತ್ರ ೧ ಅಕ್ಟೋಬರ್‌ ೧೯೫೨. ಐನ್‌ಸ್ಟೈನ್‌ ಪತ್ರಾಗಾರ ೬೦-೪೦೬ 

೨೯ 

ನನ್ನ ಲ್ಲಿ ವಿಶೇಷ ಸಾಮರ್ಥ್ಯಗಳೇನೂ ಇಲ್ಲ. ನಾನು ತೀವ್ರ ಕುತೂಹಲಿ ಮಾತ್ರ. ಸಂದರ್ಭ: ಕಾರ್ಲ್‌ ಸೀಲಿಗ್‌ರಿಗೆ ಕಾಗದ 
೧೧ ಮಾರ್ಚ್‌ ೧೯೫೨, ಐನ್‌ಸ್ಟೈನ್‌ ಪತ್ರಾಗಾರ ೩೯-೦೧೩ 

೩೦ 

ಜೀವನಪೂರ್ತಿ ನಾನು ಜ್ಞೇಯನಿಷ್ಠ ವಿಷಯಗಳ ಜೊತೆ ಮಾತ್ರ ವ್ಯವಹರಿಸಿದವನು. ಜನರ ಜೊತೆ ಸಮುಚಿತವಾಗಿ 
ವರ್ತಿಸಲು ಮತ್ತು ಅಧಿಕಾರಸಂಬಂಧೀ ಕ್ರಿಯಾ ಕಲಾಪಗಳನ್ನು ನಿಯಂತ್ರಿಸಲು ಆವಶ್ಯವಾಗುವ ಸಹಜ ಪ್ರವೃತ್ತಿ 
ಅಥವಾ ಅನುಭವ ನನಗಿರುವುದಿಲ್ಲ. ಸಂದರ್ಭ: ಚೈಮ್‌ ವೈಟ್ಸೆಮನ್‌ರ ಮರಣಾನಂತರ ಇಸ್ರೇಲಿನ ಅಧ್ಯಕ್ಷತೆಗೆ ಬಂದ 
ಆಹ್ವಾನ ನಿರಾಕರಿಸುತ್ತ ಅಬ್ಬ ಈಬನ್‌ರಿಗೆ ನೀಡಿದ ಹೇಳಿಕೆ. ಐನ್‌ಸ್‌ಟೈನ್‌ ಪತ್ರಾಗಾರ ೨೮-೯೪೩. 

೩೧ 

ನನ್ನ ಪ್ರತಿಯೊಂದು ಖಾಸಗಿ ನುಡಿಯನ್ನು ಜನ ಕಬಳಿಸಿ ದಾಖಲಿಸಿಯಾರೆಂಬ ಸಂಗತಿ ಈ ಹಿಂದೆ ಎಂದೂ ನನಗೆ 
ಹೊಳೆದಿರಲಿಲ್ಲ. ಅಲ್ಲವಾಗಿದ್ದರೆ ಇನ್ನಷ್ಟು ಚಿಪ್ಪಿನೊಳ ಹೊಕ್ಕಿರುತ್ತಿದ್ದೆ. ಸಂದರ್ಭ: ಕಾರ್ಲ್‌ ಸೀಲಿಗ್‌ರಿಗೆ ಪತ್ರ. ೨೫ 
ಅಕ್ಟೋಬರ್‌ ೧೯೫೩, ಐನ್‌ಸ್ಟೈನ್‌ ಪತ್ರಾಗಾರ ೩೯-೦೫೩ 

೩೨ 

ನನ್ನ ವ್ಯಕ್ತಿತ್ವದ ಸುತ್ತ ಎಲ್ಲ ಬಗೆಯ ಕಟ್ಟು ಕತೆಗಳನ್ನೂ ಹೆಣೆಯಲಾಗುತ್ತಿದೆ. ಅತ್ಯಂತ ಚಮತ್ಕಾರಯುಕ್ತವಾಗಿ ನೇಯ್ದ 
ಕಾಲ್ಪನಿಕಗಳಿಗಂತೂ ಕೊನೆಯೇ ಇಲ್ಲ. ಇಂತಿದ್ದರೂ ನೈಜ ಶ್ರದ್ಧಾಪೂರಿತವಾದವನ್ನು ಮೆಚ್ಚುತ್ತೇನೆ ಮತ್ತು 
ಗೌರವಿಸುತ್ತೇನೆ. ಸಂದರ್ಭ: ಬೆಲ್ಜಿಯಮ್‌ನ ರಾಣಿ ಎಲಿರುಬೆತ್‌ರಿಗೆ ಕಾಗದ, ೨೮ ಮಾರ್ಚ್‌ ೧೯೫೪. ಐನ್‌ಸ್ಟೈನ್‌ 
ಪತ್ರಾಗಾರ ೩೨-೪೧೦. 

೩೩ 

ನೀವು ನನ್ನ ನ್ನೊ ಬ್ಬ ಕುಪ್ರತಿಷ್ಠೆಕಾರ ಅಥವಾ ಪ್ರದರ್ಶನಪ್ರಿಯ ಎಂದು ಭಾವಿಸಿರುವಂತಿದೆ - ಆ ಬಳಗಕ್ಕೆ ಸೇರಿದವನಲ್ಲ 
ನಾನು. ಅಲ್ಲದೇ ನೀವು ಊಹಿಸಿರುವ ತೆರದಲ್ಲಿ (ತತ್‌ಕ್ಷಣವೇ ಉಪಯುಕ್ತವಾಗಬಲ್ಲದ್ದು ಮತ್ತು) ಮೌಲ್ಯಯುಕ್ತವಾದದ್ದು 
ನನ್ನ ಬಳಿ ಏನೂ ಇಲ್ಲ. ಸಂದರ್ಭ: ಚಿಲೀಯಲ್ಲಿಯ ನೂತನ ವಸ್ತುಪ್ರದರ್ಶನಾಲಯದಲ್ಲಿ, ಇತರರಿಗೆ ಸ್ಫೂರ್ತಿ ನೀಡುವ 
ಸಲುವಾಗಿ ಇವರ ಒಂದು ಸಂದೇಶ ಬೇಡಿ ಬಂದ ಕೋರಿಕೆಗೆ ಉತ್ತರ; ಐನ್‌ಸ್ಟೈನ್‌ ಪತ್ರಾಗಾರ ೬೦-೬೨೪ 

೩೪ 

ಈ ವಿಷಯ ಕುರಿತು ತೀರ ಮೇಲ್ಮೈ ತಿಳಿವಳಿಕೆ ಇರುವ ನೀವು ನಿಮ್ಮ ತೀರ್ಮಾನದ ಬಗ್ಗೆ ಇಷ್ಟೊಂದು ಭರವಸೆ 
ತಳೆದಿರುವುದು ನಿಜಕ್ಕೂ ವಿಚಿತ್ರ, ಅಲ್ಲದೇ ಅತಿರೇಕ ಕೂಡ. ಉಡಾಳ ಅಲೆಮಾರಿಗಳ ಜೊತೆ ವ್ಯವಹರಿಸಲು ನನಗೆ 
ಕಾಲಾವಕಾಶ ಇಲ್ಲವೆಂದು ತಿಳಿಸಲು ವಿಷಾದಿಸುತ್ತೇನೆ. ಸಂದರ್ಭ: ತನ್ನ ಬಳಿ ಇನ್ನಷ್ಟು ಶ್ರೇಷ್ಠತರ ಸಾಪೇಕ್ಷತಾ 


ಸಿದ್ಧಾಂತ ಇದೆ ಎಂಬುದು ದಂತವೈದ್ಯ ಜಿ. ಲೆಬೌ ಅವರ ದೃಢ ಭರವಸೆ. ಇವರಿಗೆ ಐನ್‌ಸ್ಟೈನ್‌ ಬರೆದ ಮಾರೋಲೆ 


“2 


ತಳದಲ್ಲಿ ಒಂದು ಟಿಪ್ಪಣಿ ಬರೆದು, ಅದನ್ನು ಹಿಂತಿರುಗಿಸಿದರು: ನನಗೀಗ ಮೂವತ್ತು ವರ್ಷ ಪ್ರಾಯ. ವಿನಯ ಕಲಿಯಲು 
ಕಾಲ ಬೇಕಾಗುತ್ತದೆ. ಐನ್‌ಸ್ಟೈನ್‌ ಪತ್ರಾಗಾರ ೬೦-೨೨೬ ಮತ್ತು ೬೦-೨೨೭ 

೩೫ 

ಮಗುದೊಮ್ಮೆ ಯುವಕನಾಗಿ ಜೀವನಯಾಪನೆ ಕುರಿತು ನಿರ್ಧರಿಸಬಲ್ಲವನಾಗಿದ್ದರೆ ವಿಜ್ಞಾನಿ, ವಿದ್ವಾಂಸ ಅಥವಾ 
ಅಧ್ಯಾಪಕ ಆಗಲು ಪ್ರಯತ್ನಿಸುತ್ತಿರಲಿಲ್ಲ; ಬದಲು, ವರ್ತಮಾನ ಪರಿಸ್ಥಿತಿಗಳಲ್ಲಿ ಇನ್ನೂ ಲಭ್ಯವಿರುವ ಆ ಅಲ್ಪ 
ಪ್ರಮಾಣದ ಸ್ವಾತಂತ್ರ್ಯ ಕಂಡೇನೆಂಬ ಆಶಯದಿಂದ ಕೊಳಾಯಿಗಾರ ಇಲ್ಲವೇ ಬೀದಿ ಮಾರಾಟಗಾರ ವೃತ್ತಿ 
ಆಯ್ದಿರುತ್ತಿದ್ದೆ. ಸಂದರ್ಭ: ದ ರಿಪೋರ್ಟರ್‌ ಪತ್ರಿಕೆಗೆ ೧೮ ನವಂಬರ್‌ ೧೯೫೪; ನಾಥನ್‌ ಮತ್ತು ನಾರ್ಡನ್‌ - 
ಐನ್‌ಸ್ಟೈನ್‌ ಆನ್‌ ಪೀಸ್‌ ಪುಟ ೬೧೩ರಲ್ಲಿ ಉಲ್ಲೇಖಿತ. 

ಓ೬ 

ಗಣಿತ ಮತ್ತು ಭೌತವಿಜ್ಞಾನಗಳಲ್ಲಿ ಮಾತ್ರ ನಾನು ಸ್ವಾಧ್ಯಾಯ ಮಾರ್ಗದ ಮೂಲಕ ಜ್ಞಾನ ಗಳಿಸಿ ಶಾಲಾ ವ್ಯಾಸಂಗ 
ವಿಧಿಗಿಂತ ಬಹಳಷ್ಟು ಮುಂದೆ ಇದ್ದೆ. ಅಂತೆಯೇ ಶಾಲಾ ವ್ಯಾಸಂಗಕ್ರಮಕ್ಕೆ ಸಂಬಂಧಿಸಿದಂತೆ ತತ್ತ್ವಶಾಸ್ತ್ರದಲ್ಲಿ ಕೂಡ. 
ಸಂದರ್ಭ: ೧೯೫೫ರ ಒಂದು ಪತ್ರದಿಂದ; ಹಾಫ್‌ಮನ್‌ - ಆಲ್ಬರ್ಟ್‌ ಐನ್‌ಸ್ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ ಪುಟ 
೨೦ರಲ್ಲಿ ಉಲ್ಲೇಖಿತ. 

೩೭ 

ನಿಗೂಢಗಳ ಬಗ್ಗೆ ವಿಸ್ಮಯ ತಳೆಯುವುದಷ್ಟೇ ಸಾಕು ನನಗೆ. ಸಂದರ್ಭ: ಎ ಅಂಡ್‌ ಇ ಟೆಲಿವಿಶನ್‌ ಐನ್‌ಸ್ಟೈನ್‌ 
ಬಯಾಗ್ರಫಿ, ವಿಪಿಐ ಇಂಟರ್ನ್ಯಾಷನಲ್‌ ೧೯೯೧ರಲ್ಲಿ ಉಲ್ಲೇಖಿತ. 

೩೮, 

ದ್ವೇಷಾಸ್ತ್ರಗಳನ್ನು ನನ್ನ ತ್ತ ಕೂಡಾ ಎಸೆಯಲಾಗಿದೆ. ಆದರೆ ಅವು ಎಂದೂ ನನಗೆ ತಗಲಲಿಲ್ಲ. ಅವು ನನಗೆ ಯಾವುದೇ 
ಸಂಬಂಧವಿರದ ಬೇರೆಯದೊಂದು ಪ್ರಪಂಚಕ್ಕೆ ಸೇರಿದವಾಗಿದ್ದುದೇ ಇದಕ್ಕೆ ಕಾರಣ. 

ಸಂದರ್ಭ: ಔಟ್‌ ಆಫ್‌ ಮೈ ಲೇಟರ್‌ ಇಯರ್ಸ್‌ ಪುಟ ೧೩ರಲ್ಲಿ ಉಲ್ಲೇಖಿತ. 


೩೯. 
ನನ್ನ ಅಂತರ್ಬೋಧೆ ಗಣಿತ ಕ್ಷೇತ್ರದಲ್ಲಿ ಮೂಲಭೂತವಾಗಿ ಪ್ರಮುಖವಾದದ್ದನ್ನು. . . ಉಳಿದ ಹೆಚ್ಚು ಕಡಿಮೆ ವರ್ಜನೀಯ 
ವೈದುಷ್ಯದಿಂದ ಸ್ಪಷ್ಟವಾಗಿ ವಿಭೇದೀಕರಿಸಬಲ್ಲಷ್ಟು ಬಲಿಷ್ಠವಾಗಿರಲಿಲ್ಲ. ಜೊತೆಗೆ, ನಿಸರ್ಗಾಧ್ಯಯನ ಕುರಿತ ನನ್ನ ಆಸಕ್ತಿ 
ನಿಜಕ್ಕೂ ಪ್ರಬಲತರವಾಗಿತ್ತು. ಈ ಕ್ಷೇತ್ರದಲ್ಲಿ ನಾನು - ಮನಸ್ಸಿನ ಸುತ್ತ ಕವಿದು ಇದನ್ನು ಸಾರಭೂತಾಂಶಗಳಿಂದ 
ದಿಕ್ಟ್ಯುತಿಗೊಳಿಸುವ ವಿಷಯ ಬಾಹುಳ್ಯ ನಿವಾರಿಸಿ. . . - ಯಾವುದು ಮೂಲಭೂತ ತತ್ತ್ವಗಳತ್ತ ಒಯ್ಯಬಲ್ಲದೆಂಬುದರ 
ಮೂರಿ ಹಿಡಿಯಲು ಬಲುಬೇಗ ಕಲಿತುಕೊಂಡೆ. 

ಸಂದರ್ಭ: ಶಿಲ್ಪ್‌ - ಆಟೋಬಯಾಗ್ರಾಫಿಕಲ್‌ ನೋಟ್ಸ್‌ ಪುಟ ೧೫ರಲ್ಲಿ ಉಲ್ಲೇಖಿತ. 


೪೦ 


33 


ಹೊಗಳಿಕೆಯ ಹೊನ್ನ ಶೂಲದಿಂದ ಪಾರಾಗಲು ಇರುವ ಏಕೈಕ ಮಾರ್ಗ [ಎಂದರೆ] ಸತತ ಕ್ರಿಯಾಶೀಲತೆ. . . ಬೇರೆ 
ಯಾವುದೂ ಇಲ್ಲ. ಸಂದರ್ಭ: ಸ್ಮಿತ್ಸೋನಿಯನ್‌ ಪೆಬ್ರುವರಿ ೧೯೭೯ ಪುಟ ೭೪ರಲ್ಲಿ, ಲಿಂಕನ್‌ ಬಾರ್ನೆಟ್‌ - ಆನ್‌ ಹಿಸ್‌ 
ಸೆಂಟಿನಿಯೆಲ್‌, ದ ಸ್ಟಿರಿಟ್‌ ಆಫ್‌ ಐನ್‌ಸ್ಟೈನ್‌ ಅಬೈಡ್ಸ್‌ ಇನ್‌ ಪ್ರಿನ್‌ಸ್‌ಟನ್‌ [ಅವರ ಶತಮಾನೋತ್ಸವ ಸಂದರ್ಭದಲ್ಲಿ 
ಪ್ರಿನ್‌ಸ್‌ಟನ್ನಿನಲ್ಲಿ ಐನ್‌ಸ್ಟೈನ್‌ ಸ್ಫೂರ್ತಿ ಲಕಲಕಿಸುತ್ತಿದೆ] ಲೇಖನದಲ್ಲಿ ಉಲ್ಲೇಖಿತ. 

೪೧ 

ದೇವರು. ನನಗೆ ಹೇಸರಗತ್ತೆಯ ಮೊಂಡುತನವನ್ನೂ ತಕ್ಕಷ್ಟು ಸೂಕ್ಷ್ಮ ವಾಸನಾಶಕ್ತಿಯನ್ನೂ ಅನುಗ್ರಹಿಸಿದ್ದಾನೆ. 
ಸಂದರ್ಭ: ವ್ಹಿಟ್ರೋ - ಐನ್‌ಸ್‌ಟೈನ್‌: ದ ಮ್ಯಾನ್‌ ಅನ್ಟ್‌ ಹಿಸ್‌ ಅಚೀವ್‌ಮೆಂಟ್ಸ್‌ ಪುಟ ೯೧ರಲ್ಲಿ ಉಲ್ಲೇಖಿತ. 

ಳಂ 

ನಾನು. ಎಳೆಯವನಾಗಿದ್ದಾಗ ಬದುಕಿನಿಂದ. ಬಯಸಿದ್ದೇನಿದ್ದರೂ ತಣ್ಣನೆ. ಕಿರುಮೂಲೆಯಲ್ಲಿ ಕುಳಿತಿದ್ದು 
ಸಾರ್ವಜನಿಕಲಕ್ಷ್ಯ ವಿದೂರನಾಗಿ ಸ್ವಂತ ಕಾರ್ಯಮಗ್ನ ನಾಗಿರುವುದು. ಈಗ ನೋಡಿ ನನ್ನ ಸ್ಥಿತಿ ಏನಾಗಿದೆ ಎಂಬುದನ್ನು ಜ್ಯ 
ಸಂದರ್ಭ: ಹಾಫ್‌ಮನ್‌ - ಆಲ್ಬರ್ಟ್‌ ಐನ್‌ಸ್‌ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ ಪುಟ ೪ರಲ್ಲಿ ಉಲ್ಲೇಖಿತ. 

ಳನಿ 

ಸ್ವತಃ ನನ್ನನ್ನು ನನ್ನ ಚಿಂತನ ಧಾಟಿಗಳನ್ನು ಪರಾಂಬರಿಸಿದಾಗ, ಪರಿಶುದ್ಧ ಜ್ಞಾನ ಸ್ವಾಂಗೀಕರಿಸಲು ನನಗಿರುವ 
ಸಾಮರ್ಥ್ಯಕ್ಕಿಂತ ಸ್ವಪ್ನಲೋಕವಿಹಾರಿಯಾಗುವ ಸಹಜ ಕೌಶಲವೇ ಅಧಿಕ ಅರ್ಥದಾಯವಾಗಿದೆಯೆಂಬ ತೀರ್ಮಾನದ 
ಸನಿಹ ತಲಪುತ್ತೇನೆ. ಸಂದರ್ಭ: ಐನ್‌ಸ್‌ಟೈನ್‌-ಜನನ ಶತಮಾನೋತ್ಸವ ಸಂದರ್ಭದಲ್ಲಿ ಆಚರಣೆ ೧೮ ಸೆಪ್ಟೆಂಬರ್‌ 
೧೯೭೯ - ಸ್ನ ೇಹಿತನೊಬ್ಬನ ಸ್ಮೃತಿಪಟಲದಿಂದ; ರೈಯನ್‌ - ಐನ್‌ಸ್‌ಟೈನ್‌ ಅಂಡ್‌ ದ ಹ್ಯುಮಾನಿಟೀಸ್‌ ಪುಟ 
೧೨೫ರಲ್ಲಿ ಉಲ್ಲೇಖಿತ [ವಾಸ್ತವ ದಿನಾಂಕ ೧೪-೩-೧೯೭೯] 

ಳಳ 

ನನ್ನ ವೈಜ್ಞಾನಿಕ ಕೃತಿಯಿಂದ ಎಂದೂ ನಾನು ಯಾವುದೇ ನೈತಿಕ ಮೌಲ್ಯ ಗಳಿಸಿರುವುದಿಲ್ಲ. ಸಂದರ್ಭ: 
ಮೈಕಲ್‌ಮೋರ್‌ ಐನ್‌ಸ್‌ಟೈನ್‌: ಪ್ರೊಫೈಲ್‌ ಆಫ್‌ ದ ಮ್ಯಾನ್‌ ಪುಟ ೨೫೧ರಲ್ಲಿ ಉಲ್ಲೇಖಿತ. 

೪೫ 

ಆ ಪುಟ್ಟ ಪದ 'ನಾವು' ನಂಬೆನಾನದನೇಕೆ? ಇನ್ನೊ ಬ್ಬ 'ನಾನೆ'೧ಂದು ಪೇಳಲಾಗದು ಜೋಕೆ! ಮರಸು ಕುಳಿತಿದೆ ಕುಹಕ 
ಒಪ್ಪಂದಗಳ ಬುಡಕೆ ತೋರ್ಶೆ ಸಮರಸದ ತಳ, ಪಾತಾಳದಾಳಕೆ! ಸಂದರ್ಭ: ಡೂಕಾಸ್‌ ಮತ್ತು ಹಾಫ್‌ಮನ್‌ 
ಆಲ್ಬರ್ಟ್‌ ಐನ್‌ಸ್‌ಟೈನ್‌, ದ ಹ್ಯೂಮನ್‌ ಸೈಡ್‌ ಪುಟ ೧೦೦ರಲ್ಲಿ ಉಲ್ಲೇಖಿತ ಕಗ್ಗ. 

೪೬, 

ಇಲ್ಲಿಯ ಕೆಲಸ ಪೂರೈಸಿದ್ದೇನೆ. ಸಂದರ್ಭ: ಕೊನೆ ಉಸಿರು ಬಿಡುತ್ತಿದ್ದಾಗ ಉಸುರಿದ ನುಡಿ: ಐನ್‌ಸ್‌ಟೈನ್‌ ಪತ್ರಾಗಾರ 


೩೯-೦೯೫ 


೨4 


ಅಧ್ಯಾಯ ಎರಡು 

ಅಮೆರಿಕ ಮತ್ತು ಅಮೆರಿಕನರ ಬಗ್ಗೆ 

ಭ್ರ 

ಬಾಸ್ಟನ್ನಿಗೆ ಬಂದಿರುವುದು ನನಗೆ ಮುದವಿತ್ತಿದೆ. ಪ್ರಪಂಚದ ಪರಮ ಪ್ರಸಿದ್ಧ ನಗರಗಳ ಸಾಲಿಗೆ ಇದು ಸೇರಿದೆಯೆಂದೂ 
ಇದೊಂದು ಶಿಕ್ಷಣ ಕೇಂದ್ರವೆಂದೂ ಕೇಳಿದ್ದೇನೆ... ಇಲ್ಲಿಯ ಅಂತೆಯೇ ಹಾರ್ವರ್ಡಿನಲ್ಲಿಯ ವಾಸ್ತವ್ಯ 
ಸಂತೋಷದಾಯಕವಾದೀತೆಂದು ಆಶಿಸಿದ್ದೇನೆ. ಸಂದರ್ಭ: ಬಾಸ್ಟನ್‌ ನಗರಕ್ಕೆ ಚೈಮ್‌ ವೈಟ್ಸೆಮನ್‌ ಜೊತೆ ನೀಡಿದ 
ಭೇಟಿ ಕುರಿತು ನ್ಯೂಯಾರ್ಕ್‌ ಟೈಮ್ಸ್‌ ೧೭ ಮೇ ೧೯೨೧; ಪ್ರಿನ್‌ಸ್‌ಟನ್ನಿನ ಬಗ್ಗೆ ಈ ಪುಸ್ತಕದಲ್ಲಿ ಬರುವ (ಅನುಸರಿಸುವ 
ನುಡಿಮುತ್ತನ್ನೂ ನೋಡಿ) ಹಲವಾರು ಉಲ್ಲೇಖಗಳಿಗೆ ಪ್ರತೀಕಾರವಾಗಿ ಬಾಸ್ಟನ್ನಿನ ಐನ್‌ಸ್‌ಟೈನ್‌ ಪೇಪರ್ಸ್‌ ಪ್ರಾಜೆಕ್ಟಿನ 
ಎ.ಜೆ. ಕಾಕ್ಸ್‌ ನೀಡಿದ ಕೊಡುಗೆ. 

೪೮. 

ವೈದುಷ್ಯದಲ್ಲಿ . ಅಮೆರಿಕನರು.. ಜರ್ಮನರಿಗಿಂತ 
ಹಿಂದಿರುವರೆನ್ನುವುದಾದರೆ ಅಮೆರಿಕನರಲ್ಲಿ ಉಲ್ಲಾಸ 
ಮತ್ತು ಸಾಮರ್ಥ್ಯ ಅಧಿಕವಾಗಿದ್ದು ಇವು. ಜನರ 
ನಡುವೆ. ನವ ಭಾವನೆಗಳ ವ್ಯಾಪಕ ಪ್ರಸಾರಕ್ಕೆ 
ಕಾರಣವಾಗುತ್ತವೆ... ಸಂದರ್ಭ: ನ್ಯೂ ಯಾರ್ಕ್‌ 
ಟೈಮ್ಸ್‌ ೧೨ ಜುಲೈ, ೧೯೨೧. 

೪೯ 

ಅಮೆರಿಕದ ಅತ್ಯುತ್ಕೃಷ್ಟ ಆಸ್ತಿಗಳ ಪೈಕಿ ಒಂದನ್ನು ... 
. ಅಲ್ಲಿಯ ಜನರ ಮುಖಗಳ ಮೇಲಿನ ಮಂದಹಾಸ 
ಪ್ರತೀಕಿಸುತ್ತದೆ. .. ಅಮೆರಿಕದವ. ಸ್ನೇಹಶೀಲ, 





ಹೆಲನ್‌ ಡೂಕಾಸ್‌ (ಎಡ) ಮತ್ತು ಮಾರ್ಗಟ್‌ ಐನ್‌ಸ್ಟೈನ್‌ ಜೊತೆ ಅಮೆರಿಕ ಸಂಯುಕ್ತ 
ಸಂಸ್ಥಾನಕ್ಕೆ ನಿಷ್ಠೆ ಸಾರುವ ಪ್ರತಿಜ್ಞಾವಿಧಿ, ಟ್ರೆ೦ಟನ್‌, ನ್ಯೂಜೆರ್ಸಿ, ೧೯೪೦. 
ಜಟಕ ರ್ಯ ್ಗ” ಆತ್ಮವಿಶ್ವಾಸಿ, ಆಶಾವಾದಿ - ಮತ್ತು ಕರುಬಿಲ್ಲದವ. 


10 5171110 50876 1715081 ೩7೦011೦5 


ಸಂದರ್ಭ: ನಿಯುವೆ. ರಾಟ್ಬರ್ದಾಮೈ ಕೌರಾಂಟ್‌ಗೆ 
ನೀಡಿದ ಸಂದರ್ಶನದಿಂದ, ೧೯೨೧. ಬರ್ಲಿಸರ್‌ ತಗೆಬ್ಲಾಟ್‌, ೩ ಜುಲೈ ೧೯೨೧ರಲ್ಲಿ ಕೂಡ ಉಲ್ಲೇಖಿತ. ಐಡಿಯಾಸ್‌ 
ಅಂಡ್‌ ಒಪಿನಿಯನ್ಸ್‌ ಪುಟಗಳು ೩-೭ರಲ್ಲಿ ಪುನರ್ಮುದ್ರಿತ. 
೫೦ 
ಯೂರೋಪಿಯನ್‌ಗಿಂತಲೂ ಹೆಚ್ಚಾಗಿ ಅಮೆರಿಕನ್‌, ಮುಖ್ಯತಃ, ತನ್ನ ಉದ್ದೇಶಗಳಿಗಾಗಿಯೂ ಭವಿಷ್ಯಕ್ಕಾಗಿಯೂ 
ಬಾಳುತ್ತಾನೆ. ಬದುಕು. ಇವನಿಗೆ ಸದಾ ಆಗುವುದು ಎಂದೂ 'ಆಗಿರುವುದು ಅಲ್ಲ. ವೈಯಕ್ತಿಕತೆ ಈತನಲ್ಲಿ 
ಯೂರೋಪಿಯನ್‌ಗಿಂತ ಕಡಿಮೆ . .. "ನಾನು ಎಂಬುದಕ್ಕಿಂತ ಹೆಚ್ಚಿನ ಅವಧಾರಣೆ "ನಾವು ಎಂಬುದರ ಮೇಲೆ. 
ಸಂದರ್ಭ: ನಿಯುವೆ ರಾಟ್ಬರ್ದಾಮೈೆ ಕೌರಾಂಟ್‌ಗೆ ನೀಡಿದ ಸಂದರ್ಶನದಿಂದ, ೧೯೨೧. ಬರ್ಲಿನರ್‌ ತಗೆಬ್ಲಾಟ್‌, ೩ 
ಜುಲೈ ೧೯೨೧ರಲ್ಲಿ ಕೂಡ ಉಲ್ಲೇಖಿತ. ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟಗಳು ೩-೭ರಲ್ಲಿ ಪುನರ್ಮುದ್ರಿತ. 


೩5 


೫೧ 
ಅಮೆರಿಕನ್‌ ವಿಜ್ಞಾನ ಸಂಶೋಧನಾಲಯಗಳ ಬಗ್ಗೆ ನನ್ನಲ್ಲಿ ಮುಕ್ತಮನದ ಮೆಚ್ಚುಗೆ ಇದೆ. ಇಲ್ಲಿಯ ಸಂಶೋಧನಾ 
ಕಾರ್ಯದ ಶ್ರೇಷ್ಠತೆ ವರ್ಥಿಸುತ್ತಿರುವುದರ ಕಾರಣವನ್ನು ಕೇವಲ ಸಂಪತ್ತಿನ ಆಧಿಕ್ಯವೊಂದರಲ್ಲೇ ಗುರುತಿಸಲು 
ಪ್ರಯತ್ನಿಸುವುದು ನ್ಯಾಯವಲ್ಲ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ನಿಷ್ಠೆ, ಸಹನೆ, ಸಮೂಹಪ್ರಜ್ಞೆ ಮತ್ತು ಸಾಹಚರ್ಯ ಕುರಿತ 
ಅಸ್ತ್ರ ಪ್ರಮುಖ ಪಾತ್ರ ವಹಿಸುತ್ತವೆ. ಸಂದರ್ಭ: ನಿಯುವೆ ರಾಟ್ಬರ್ದಾಮ್ಕೆ ಕೌರಾಂಟ್‌ಗೆ ನೀಡಿದ ಸಂದರ್ಶನದಿಂದ, 
೧೯೨೧. ಬರ್ಲಿನರ್‌ ತಗೆಬ್ಲಾಟ್‌, ೩ ಜುಲೈ ೧೯೨೧ರಲ್ಲಿ ಕೂಡ ಉಲ್ಲೇಖಿತ. ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ 
ಪುಟಗಳು ೩-೭ರಲ್ಲಿ ಪುನರ್ಮುದ್ರಿತ. 

೫೦೨ 

ಅಮೆರಿಕದಲ್ಲಿ ಪ್ರತಿಯೊಂದು ಕಡೆಯೂ ದೃಢ ಪುರೋಗಮನ ಅನಿವಾರ್ಯವಾಗಿದೆ; ಇಲ್ಲವಾದರೆ ಒಬ್ಬನಿಗೆ ದೊರೆಯುವ 
ಸಂಬಳ ಮನ್ನಾ, ಗೌರವ ಸೊನ್ನೆ. ಸಂದರ್ಭ: ಮಾರಿಸ್‌ ಸಾಲೊವಿನ್‌ರಿಗೆ ಕಾಗದ. ೧೪ ಜನವರಿ ೧೯೨೨; 
ಐನ್‌ಸ್‌ಟೈನ್‌ ಪತ್ರಾಗಾರ ೨೧-೧೫೭; ಲೆಟರ್ಸ್‌ ಟು ಸಾಲೊವಿನ್‌ನಲ್ಲಿ ಪ್ರಕಾಶಿತ ಪುಟ ೪೯ 

೫೩ 

ಕೋಮಲೆಯರಿಂದ ನನ್ನೆಲ್ಲ ಅಭಿಸರಣೆಗಳಿಗೂ (ಅಡ್ವಾನ್ಸಸ್‌) ಇಷ್ಟೊಂದು ಸಶಕ್ತ ನಿರಾಕರಣೆಯನ್ನು ಎಂದೂ ನಾನು 
ಅನುಭವಿಸಿರಲಿಲ್ಲ. ಅಥವಾ ಅನುಭವಿಸಿದ್ದರೆ, ಇಷ್ಟೊಂದು ಮಂದಿಯಿಂದ ಏಕಕಾಲದಲ್ಲಿ ಎಂದೂ ಅಲ್ಲ. ಸಂದರ್ಭ: 
ಐನ್‌ಸ್‌ಟೈನ್‌ರ ಅಮೆರಿಕಾ ಸಂದರ್ಶನವನ್ನು ಪ್ರತಿಭಟಿಸಿದ್ದ ಅಮೆರಿಕನ್‌ ಮಹಿಳಾ ಸಂಸ್ಥೆಗೆ ಉತ್ತರ. ೪ ಜನವರಿ 
೧೯೨೮. ಐನ್‌ಸ್‌ಟೈನ್‌ ಪತ್ರಾಗಾರ ೪೮-೮೧೨; ಮೈನ್‌ ವೆಲ್‌ಟ್‌ಬಿಲ್ಹಿನಲ್ಲಿ ಪ್ರಕಾಶಿತ. 

೫೪ 

ಇಂದು ಇತರ ವ್ಯಕ್ತಿಗಳ ಹಕ್ಕುಗಳನ್ನು ಗೌರವಿಸುವ ಮತ್ತು ಸ್ವಾತಂತ್ರ್ಯ ಹಾಗೂ ನ್ಯಾಯ ತತ್ತ್ವದಲ್ಲಿ ನಂಬಿಕೆ ಇರುವ 
ಸಮಸ್ತ ಸಭ್ಯ ಪುರುಷರ ಭರವಸೆ ಅಮೆರಿಕ. ಸಂದರ್ಭ: “ಜರ್ಮನಿಗೆ ಸಂದೇಶ. ಶ್ವೇತಭವನದ ಪತ್ರಕರ್ತನೊಬ್ಬನಿಗೆ ೭ 
ಡಿಸೆಂಬರ್‌ ೧೯೪೧ರಂದು ಅರುಹಿದ ಉಕ್ತಿ; ನಾಥನ್‌ ಮತ್ತು ನಾರ್ಡನ್‌ - ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೩೨೦ರಲ್ಲಿ 
ಉಲ್ಲೇಖಿತ. 

898 

ರಾಜಕೀಯ ಸಂಸ್ಥೆಗಳು ಪ್ರಸ್ತುತವಾಗುವುದು ಅವು ವ್ಯಕ್ತಿಯ ಅನಿರ್ಬಂಧಿತ ಅಭಿವರ್ಧನೆಗೆ ಪೂರಕವಾಗುವುದರಿಂದ 
ಮಾತ್ರ. . . ಎಂದೇ ಅಮೆರಿಕನ್‌ ಆಗಿರುವುದರಲ್ಲಿ ನಾನೊಬ್ಬ ವಿಶಿಷ್ಟ ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ. ಸಂದರ್ಭ: 
'ಜರ್ಮನಿಗೆ ಸಂದೇಶ. ಶ್ವೇತಭವನದ ಪತ್ರಕರ್ತನೊಬ್ಬನಿಗೆ ೭ ಡಿಸೆಂಬರ್‌ ೧೯೪೧ರಂದು ಅರುಹಿದ ಉಕ್ತಿ; ನಾಥನ್‌ 
ಮತ್ತು ನಾರ್ಡನ್‌ - ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೩೨೦ರಲ್ಲಿ ಉಲ್ಲೇಖಿತ. 

೫೬ 

ಇಂತಿದ್ದರೂ ಅಮೆರಿಕನರ ಸಾಮಾಜಿಕ ದೃಷ್ಟಿಕೋನದಲ್ಲೊಂದು ವಿಷಣ್ಣ ಸ್ವನವಿದೆ. ಸಮತೆ ಮತ್ತು ವ್ಯಕ್ತಿಘನತೆ ಕುರಿತ 
ಅವರ ಪ್ರಜ್ಞೆ ಪ್ರಧಾನವಾಗಿ ಬಿಳಿ ತೊಗಲಿಗರಿಗೆ ಮಾತ್ರ ಸೀಮಿತವಾಗಿದೆ. . . ನಾನು ಅಮೆರಿಕನ್‌ ಎಂದು ಹೆಚ್ಚು ಹೆಚ್ಚು 


30 


ಭಾವಿಸಿದಂತೆ. ಈ ಸನ್ನಿವೇಶ ನನ್ನನ್ನು ಹೆಚ್ಚು ಹೆಚ್ಚು ವ್ಯಾಕುಲಗ್ರಸ್ತನಾಗಿ ಮಾಡುತ್ತದೆ. ಸಂದರ್ಭ: ಲಿಂಕನ್‌ 
ವಿಶ್ವವಿದ್ಯಾಲಯ ಗೌರವ ಡಾಕ್ಟೊರೇಟ್‌ ಪ್ರದಾನಿಸಿದಾಗ ಮಾಡಿದ ಉಪನ್ಯಾಸದಿಂದ, ಮೇ ೧೯೪೬. ಔಟ್‌ ಆಫ್‌ ಮೈ 
ಲೇಟರ್‌ ಇಯರ್ಸ್‌ನಲ್ಲಿ ದ ನೀಗ್ರೊ ಕ್ವೆಶ್ಚನ್‌ ಅಡಿಯಲ್ಲಿ ಉಲ್ಲೇಖಿತ. ಪುಟ ೧೨೭; ಇತರ ವಿಷಯಗಳ ಬಗ್ಗೆ 
ಅಧ್ಯಾಯದಲ್ಲಿ 'ಕಪ್ಪು ಮಂದಿ/ಕುಲಾಂಧತೆ ವಿಭಾಗ ಕೂಡ ನೋಡಿ. 

೫೭ 

[ಯೆಹೂದ್ಯ-ಜೆಂಟೈಲ್‌ ನಡುವಿನ] ಈ ವಿಭೇದೀಕರಣ ಜರ್ಮನಿಯನ್ನೂ ಒಳಗೊಂಡಂತೆ ಪಶ್ಚಿಮ ಯೂರೋಪ್‌ 
ಸರ್ವತ್ರ ಪ್ರಚಲಿತವಿದ್ದುದಕ್ಕೆಂತ [ಅಮೆರಿಕದಲ್ಲಿ] ಹೆಚ್ಚು ಎದ್ದು ಕಾಣುತ್ತದೆ. ಸಂದರ್ಭ: ಹ್ಯಾನ್ಸ್‌ ಮ್ಯೂಹ್‌ಸ್‌ಮ್‌ರಿಗೆ ಪತ್ರ. 
೨೪ ಮಾರ್ಚ್‌ ೧೯೪೮; ಐನ್‌ಸ್‌ಟೈನ್‌ ಪತ್ರಾಗಾರ ೩೮-೩೭೧ 

೫೮ 

ನಾನಿಂದು ಜನರಿಂದ ಅತಿ ದೂರ ಸರಿದಿರುವೆನೆಂದನ್ನಿಸುತ್ತದೆ. ಹಿಂದೆಂದೂ ಇಂಥ ಭಾವನೆ ಬಂದಿರಲಿಲ್ಲ. .. ಒಬ್ಬಾತ 
ತನ್ನನ್ನು ಗುರುತಿಸಿಕೊಳ್ಳಬಹುದಾದ ಏನೂ ಎಲ್ಲಿಯೂ ಇಲ್ಲವೆಂಬುದು ಅತ್ಯಂತ ಶೋಚನೀಯ ಸಂಗತಿ. ಪಾಶವೀಯತೆ 
ಮತ್ತು ಸುಳ್ಳುಗಳು ಸರ್ವತ್ರ. ಸಂದರ್ಭ: ಮೆಕ್‌ ಕಾರ್ಥೀ ದಿನಗಳನ್ನು ಕುರಿತು ಗರ್ಟ್ರೂಡ್‌ ವಾರ್ಶ್ವಾವರ್‌ ಅವರಿಗೆ 
ಕಾಗದ. ೧೫ ಜುಲೈ ೧೯೫೦; ಐನ್‌ಸ್‌ಟೈನ್‌ ಪತ್ರಾಗಾರ ೩೯-೫೦೫. 

೫೯ 

ಹಲವಾರು ವರ್ಷಗಳ ಹಿಂದಿನ ಜರ್ಮನ್‌ ದುರಂತ ಮತ್ತೆ ಮರುಕೊಳಿಸುತ್ತಿದೆ. ಜನ ಪ್ರತಿರೋಧ ಇಲ್ಲದೇ ಒಪ್ಪುತ್ತಿದ್ದಾರೆ 
ಮತ್ತು ದುಷ್ಟ ಬಲಗಳೊಂದಿಗೆ ಸಹಚರಿಗಳಾಗುತ್ತಿದ್ದಾರೆ. ಸಂದರ್ಭ: ಅಮೆರಿಕದಲ್ಲಿಯ ಮೆಕ್‌ಕಾರ್ಥಿತ್ವ ಕುರಿತು 
ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ ಅವರಿಗೆ ಪತ್ರ; ಐನ್‌ಸ್‌ಟೈನ್‌ ಪತ್ರಾಗಾರ ೩೨-೪೦೦; ನಾಥನ್‌ ಮತ್ತು ನಾರ್ಡನ್‌ 
- ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೫೫೪ರಲ್ಲಿ ಕೂಡ ಉಲ್ಲೇಖಿತ. 

೬೦ 

ಮೌನವಾಗಿ ಕುಳಿತಿದ್ದು ಸುತ್ತ ಸಂಭವಿಸುವ ಸಮಸ್ತವನ್ನೂ ಕಬಳಿಸುವುದು ನನಗೆ ಅಸಾಧ್ಯವಾದ್ದರಿಂದ ನನ್ನ ಹೊಸ 
ತಾಯ್ನೆಲದಲ್ಲಿ ನಾನೊಂದು ತೆರನಾದ ಭಯಂಕರ ಶಿಶು ಆಗಿದ್ದೇನೆ. ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ 


ಅವರಿಗೆ ಕಾಗದ. ೨೮ ಮಾರ್ಚ್‌, ೧೯೫೪. ಐನ್‌ಸ್‌ಟೈನ್‌ ಪತ್ರಾಗಾರ ೩೨-೪೧ 


೩7 


ಅಧ್ಯಾಯ ಮೂರು 
ಅವರ ದತ್ತು ತವರು ನೆಲೆ ಪ್ರಿನ್‌ಸ್‌ಟನ್‌ ನ್ಯೂ ಜೆರ್ಸಿ ಕುರಿತು 
೬೧ 


ಪ್ರಿನ್‌ಸ್‌ಟನ್‌ ಪ್ರಸನ್ನವಾಗಿದೆ. ಇನ್ನೂ ಸೇದಿರದ ಹೊಗೆಕೊಳವಿ. ಎಳೆಹರಯ ಮತ್ತು ಹೊಸತನ. ಸಂದರ್ಭ: 
ನ್ಯೂಯಾರ್ಕ್‌ ಟೈಮ್ಸ್‌ ೮ ಜುಲೈ ೧೯೨೧ 


೬೦ 

ಪ್ರಿನ್‌ಸ್‌ಟನ್‌ ಒಂದು ಅದ್ಭುತ ಪುಟ್ಟ ತಾಣ. ಒತ್ತುಗಂಬಗಳ ಮೇಲೆ ನಿಂತಿರುವ ಕುಬ್ಬ ಮರಿದೇವತೆಗಳ ವಿಚಿತ್ರ ಮತ್ತು 
ವೈಭವೋಪೇತ ಹಳ್ಳಿ. ಇಂತಿದ್ದರೂ ಕೆಲವೊಂದು ಕಟ್ಟು ಕಟ್ಟಲೆಗಳನ್ನು ಅಲಕ್ಷಿಸಿ ಅಧ್ಯಯನಪೋಷಕವಾಗಬಲ್ಲ 
ಪರಿಸರವನ್ನು ಸ್ವಂತಕ್ಕೆ ರಚಿಸಿಕೊಳ್ಳುವುದು ನನಗೆ ಸಾಧ್ಯವಾಗಿದೆ. ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ 
ಅವರಿಗೆ ಪತ್ರ. ೨೦ ನವೆಂಬರ್‌ ೧೯೩೩; ಐನ್ಸ್‌ ಟೈನ್‌ ಪತ್ರಾಗಾರ೩ ೨-೩೬೯. 

೬ನ 

ನನ್ನ ಖ್ಯಾತಿ ಆರಂಭವಾಗುವುದು ಪ್ರಿನ್‌ಸ್‌ಟನ್‌ ಹೊರಗೆ. ಫೈನ್‌ ಹಾಲಿನಲ್ಲಿ ನನ್ನ ಮಾತಿಗೆ ಕವಡೆ ಕಿಮ್ಮತ್ತೂ ನಾಸ್ತಿ. 
ಸಂದರ್ಭ: ಪ್ರಿನ್ಸ್‌ ಟನ್‌ ವಲಯದಲ್ಲಿ ತಳೆಯುವ ನಿರ್ಧಾರಗಳ ಬಗ್ಗೆ ತಮ್ಮ ಪ್ರಭಾವ ಏನೂ ಇಲ್ಲ ಎನ್ನುವುದನ್ನು 
ಕುರಿತು. ೧೯೩೪-೪೦? (ಹಳೆಯ ಫೈನ್‌ ಹಾಲ್‌ ಈಗ 
ಜೋನ್ಸ್‌ ಹಾಲ್‌ ಆಗಿದೆ. ಇದರಲ್ಲೀಗ ಪೂರ್ವ ಏಶ್ಯ 
ಅಧ್ಯಯನ ಇಲಾಖೆ ಇದೆ.) ಇನ್ಫೆಲ್ಟ್‌ ಅವರ ಕ್ವೆಸ್ಟ್‌ ನಲ್ಲಿ 
ಉಲ್ಲೇಖಿತ, ಪುಟ ೩೦೨. 

೬೪ 

ಈ ಸ್ನೇಹಶೀಲ ದೇಶದಲ್ಲಿಯ ನನ್ನ ಹೊಸ ನೆಲೆಯಲ್ಲಿ 
ಮತ್ತು ಪ್ರಿನ್‌ಸ್‌ಟನ್ನಿನ | ಉದಾತ್ತ ಪರಿಸರದಲ್ಲಿ 
ಸುಖವಾಗಿದ್ದೇನೆ. ಸಂದರ್ಭ: ಸರ್ವೆ ಗ್ರಾಫಿಕ್ಕಿಗೆ ನೀಡಿದ 
ಸಂದರ್ಶನ: ಪೀಸ್‌ ಮಸ್ಸ್‌ ಬಿ ವೇಜ್ದ್‌, ಅಗಸ್ಟ್‌ ೧೯೩೪; 


ನಾಥನ್‌ ಅಂಡ್‌ ನಾರ್ಡನ್‌ ಬರೆದಿರುವ ಐನ್ಸ್‌ ಟೈನ್‌ 























ಸ್‌ ಪ 

ತಮ್ಮ ಪ್ರಿನ್‌ಸ್ಟನ್‌ ಮನೆಯ ಅಧ್ಯಯನ ಕೊಠಡಿಯಲ್ಲಿ ಐನ್‌ಸ್ಟೈನ್‌, ಯೂನಿರ್ಸಿಟಿ. ಆನ್‌ ಪೀಸ್‌ ನಲ್ಲಿ ಉಲ್ಲೇಖಿತ, ಪುಟ ೨೬೨. 
ಗ್ರಾಜುಯೇಟ್‌ ಟವರ್‌ಗೆ ಮುಖ ಮಾಡಿದ್ದಾರೆ. (ಲೊಟ್ಟೆ. ಜೆಕೊಬಿ. ಪತ್ರಾಗಾರಗಳು, 
ಯೂನಿವರ್ಸಿಟಿ ಆಫ್‌ ನ್ಯೂ ಹ್ಯಾಂಪ್‌ಶೈರ್‌) ೬೫ 


ನಾನಿಲ್ಲಿ. ಒಬ್ಬ ಹಿರಿ. ಹರೆಯದ ವ್ಯಕ್ತಿಯಾಗಿ 
ಸಮಾಜದಿಂದ ಪ್ರತ್ಯೇಕವಾಗಿ ಉಳಿದಿದ್ದೇನೆ. ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ ಅವರಿಗೆ ಕಾಗದ ೧೬ 
ಫೆಬ್ರುವರಿ ೧೯೩೫; ಐನ್‌ಸ್‌ಟೈನ್‌ ಪತ್ರಾಗಾರ ೩೨-೩೮೫ 


೬2೬ 


38 


ಇದೊಂದು ದ್ವೀಪವೋ ಎಂಬಂತಿರುವ ಈ ಪ್ರಿನ್‌ಸ್‌ಟನ್ನಿನಲ್ಲಿ ಬಾಳುವುದು ವಿಧಿ ನನಗಿತ್ತಿರುವ ವರ. . . ಲೀಕನ್‌ನಲ್ಲಿಯ 
ಮೋಹಕ ಅರಮನೆ ಹೂದೋಟವನ್ನು ಇದು ನೆನಪಿಗೆ ತರುತ್ತದೆ. ಮಾನವ ಸಂಕಷ್ಟಗಳ ಗೊಂದಲದನಿಗಳು ಈ 
ವಿಶ್ವವಿದ್ಯಾಲಯ ಪಟ್ಟಣವನ್ನು ಹೊಗುವುದು ತೀರ ವಿರಳ. ಇತರರೆಲ್ಲರೂ ಹೋರಾಡುತ್ತ ಮತ್ತು ನರಳುತ್ತ ಇರುವಾಗ 
ನಾನು ಇಷ್ಟು ನೆಮ್ಮದಿಯಲ್ಲಿರುವುದರ ಬಗ್ಗೆ ನನಗೆ ನಾಚಿಕೆ ಆಗುತ್ತದೆ. ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ 
ಅವರಿಗೆ ಬರೆದ ಪತ್ರ, ೨೦ ಮಾರ್ಚ್‌ ೧೯೩೬; ಐನ್‌ಸ್‌ಟೈನ್‌ ಪತ್ರಾಗಾರ ೩೨-೩೮೭. 

೬೭ 

ಈಚೆಗಿನ ವರ್ಷಗಳಲ್ಲಿ ನಾನು ಎದುರಿಸಿರುವ ಎಲ್ಲ ಕಠಿಣ ಕೋಟಲೆಗಳ ಎದುರು ನನ್ನ ಪಾಲಿಗೆ ಈ ಪ್ರಿನ್‌ಸ್‌ಟನ್‌ 
ವಿಶ್ವವಿದ್ಯಾಲಯ ಮತ್ತು ಇಲ್ಲಿಯ ವೈಜ್ಞಾನಿಕ ಪರಿಸರ ಕಾರ್ಯವೆಸಗಲು ಒದಗಿರುವುದಕ್ಕೆ - ಇದಕ್ಕೆಂತ ಉತ್ತಮ ಮತ್ತು 
ಮಧುರ ಸನ್ನಿವೇಶ ಇರಲಾರದು. - ಇಬ್ಬಗೆಯಲ್ಲಿ ಕೃತಜ್ಞನಾಗಿರಬೇಕೆಂದು ಭಾವಿಸುತ್ತೇನೆ... ಸಂದರ್ಭ: 
ವಿಶ್ವವಿದ್ಯಾಲಯದ ಅಧ್ಯಕ್ಷ ಹೆರಾಲ್ಡ್‌ ಡಾಡ್ಸ್‌ ಅವರಿಗೆ ಕಾಗದ, ೧೪ ಜನವರಿ ೧೯೩೭; ಐನ್‌ಸ್‌ಟೈನ್‌ ಪತ್ರಾಗಾರ 
೫೨-೮೨೩ 

೬೮ 

[ಪ್ರಿನ್‌ಸ್‌ಟನ್ನಿಗೆ ತೆರಳುವುದೆಂದರೆ] ಸ್ವರ್ಗಕ್ಕೆ ಗಡೀಪಾರು. ಸಂದರ್ಭ: ಪ್ರಿನ್‌ಸ್‌ಟನ್ನಿಗೆ ಹೋಗುವುದರ ಬಗ್ಗೆ. ಸಯೇನ್‌ 
ಐನ್‌ಸ್‌ಟೈನ್‌ ಇನ್‌ ಅಮೆರಿಕ ಪುಟ ೬೪ರಲ್ಲಿ ಉಲ್ಲೇಖಿತ. 

೬೯ 

ಪ್ರಪಂಚದಾದ್ಯಂತ ನನಗಿರುವ ಖ್ಯಾತಿಗೂ. . . ನಾನಿಲ್ಲಿ ಬಾಳುತ್ತಿರುವ ಒಂಟಿತನ ಮತ್ತು ನೆಮ್ಮದಿಗೂ ನಡುವಿನ 
ವೈದೃಶ್ಯ ನಿಮ್ಮನ್ನು ಚಕಿತಗೊಳಿಸುವುದು ಅಲ್ಲವೇ? ನನ್ನ ಜೀವನ ಪೂರ್ತಿ ಈ ಒಂಟಿತನ ಬಯಸಿದ್ದೆ. ಕೊನೆಗೂ ಈಗ 
ಇಲ್ಲಿ ಪ್ರಿನ್‌ಸ್‌ಟನ್ನಿನಲ್ಲಿ ಇದನ್ನು ಸಾಧಿಸಿದ್ದೇನೆ. ಸಂದರ್ಭ: ಫ್ರ್ಯಾಂಕ್‌ - ಐನ್‌ಸ್‌ಟೈನ್‌ ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ 
ಪುಟ ೨೯೭ರಲ್ಲಿ ಉಲ್ಲೇಖಿತ. 


ಅಧ್ಯಾಯ ನಾಲ್ಕು 

ಆಲ್ಬರ್ಟ್‌ ಐನ್‌ಸ್‌ಟೈನ್‌ ಸಾವಿನ ಬಗ್ಗೆ 

೭೦ 

ನನ್ನ ಸರದಿ ಬಂದಾಗ ಅತ್ಯಂತ ಕನಿಷ್ಠ ವೈದ್ಯಕೀಯ ಸಹಾಯ ಪಡೆದು ದೂಳು ಕಚ್ಚಬೇಕೆಂದೂ ಅಲ್ಲಿಯ ತನಕ ನನ್ನ 
ದ್ರೋಹಿ ಹೃದಯ ಸಂತೃಪ್ತಿಗೊಳ್ಳುವಷ್ಟರವರೆಗೆ ಪಾಪವೆಸಗಬೇಕೆಂದೂ ನಿರ್ಧರಿಸಿದ್ದೇನೆ. ಸಂದರ್ಭ: ಎಲ್ಸಾ 
ಐನ್‌ಸ್‌ಟೈನರಿಗೆ ಓಲೆ ೧೧ ಆಗಸ್ಟ್‌ ೧೯೧೩. ಸಿಪಿಎಇ ಸಂಪುಟ ೫ ದಾಖಲೆ ೪೬೬. 

೭೧ 

ಬದುಕಿರುವ ಪ್ರತಿಯೊಂದರ ಅಂಶವೂ ನಾನೆಂಬ ಭಾವನೆ ಎಷ್ಟರ ಮಟ್ಟಿಗೆ ಪ್ರಬಲವಾಗಿದೆಯೆಂದರೆ ಈ ನಿರಂತರ 
ಪ್ರವಹನದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯ ಮೂರ್ತ ಅಸ್ತಿತ್ವದ ಆರಂಭ ಅಥವಾ ಅಂತ್ಯ ಕುರಿತು ನನಗೆ ಕಿಂಚಿತ್ತೂ ಚಿಂತೆ 


೩೦ 


ಇಲ್ಲ. ಸಂದರ್ಭ: ಭೌತ ವಿಜ್ಞಾನಿ ಮ್ಯಾಕ್ಸ್‌ ಬಾರ್ನ್‌ರ ಪತ್ನಿ ಹೆಡ್ವಿಗ್‌ ಬಾರ್ನ್‌ರಿಗೆ ಪತ್ರ, ೧೮ ಎಪ್ರಿಲ್‌ ೧೯೨೦; 
ಐನ್‌ಸ್‌ಟೈನ್‌ ಪತ್ರಾಗಾರ ೩೧-೪೭೫; ಸೀಲಿಂಗ್‌ರ ಹೆಲ್ಲೆ ರ್ಳೈಟ್‌, ಡುಂಕ್ಗೆ ರೈಟ್‌ ಪುಟ ೩೬ರಲ್ಲಿ ಕೂಡ ಉಲ್ಲೇಖಿತ. 
೭೨ 

ಒಬ್ಬನ ತಾಯಿ ಸಾವಿನ ದವಡೆಯಲ್ಲಿ ಇರುವಾಗ ಆತ ಏನೂ ಮಾಡಲಾಗದೆ ಅಸಹಾಯಕನಾಗಿರುವುದೆಂದರೆ 
ಏನೆಂಬುದನ್ನು ತಿಳಿದಿದ್ದೇನೆ. ಇದಕ್ಕೆ ಯಾವ ಸಮಾಧಾನವೂ ಇಲ್ಲ. ಬದುಕಿನ ಒಂದು ಖಚಿತ ಅಂಶ ಸಾವು. 
ನಾವೆಲ್ಲರೂ ಇದರ ಮೂಲಕ ಹಾಯಲೇಬೇಕು. ಸಂದರ್ಭ: ಹೆಡ್ವಿಗ್‌ ಬಾರ್ನ್‌ರಿಗೆ ಬರೆದ ಕಾಗದ ೧೮ ಜೂನ್‌ ೧೯೨೦; 
ಐನ್‌ಸ್‌ಟೈನ್‌ ಪತ್ರಾಗಾರ ೮-೨೫೭. 

೭೩ 

ನಾವು ನಮ್ಮ ಮಕ್ಕಳಲ್ಲಿಯೂ ಯುವ ಪೀಳಿಗೆಯಲ್ಲಿಯೂ ಬದುಕಿರಬಲ್ಲೆವಾದರೆ ನಮಗೆ ಸಾವೆಂಬುದು ಕೊನೆ ಅಲ್ಲ. 
ಏಕೆಂದರೆ ನಾವೇ ಅವರು. ಜೀವನ ವೃಕ್ಷದಲ್ಲಿ ಬಾಡಿದ ಎಲೆಗಳು ಮಾತ್ರ ನಮ್ಮ ದೇಹಗಳು. 

ಸಂದರ್ಭ: ಡಚ್‌ ಭೌತ ವಿಜ್ಞಾನಿ ಹೈಕ್‌ ಕಮ್ಮರ್‌ಲಿಂಗ್‌-ಓನ್ಸ್‌ ಅವರ ವಿಧವೆಗೆ ಓಲೆ ೨೫ ಪೆಬ್ರುವರಿ ೧೯೨೬; ಐನ್ಸ್‌ 
ಟೈನ್‌ ಪತ್ರಾಗಾರ ೧೪-೩೮೯ 

೭೪ 

ಮೃತ್ಯು ಶಯ್ಯೆಯಲ್ಲಾಗಲಿ ಮೊದಲೇ ಆಗಲಿ ನನಗೆ ನಾನೇ ಇಂಥ ಒಂದು ಪ್ರಶ್ನೆ ಹಾಕಿಕೊಳ್ಳಲಾರೆ. ನಿಸರ್ಗ ಅಲ್ಲ 
ಒಂದು ಎಂಜಿನಿಯರ್‌ ಅಥವಾ ಗುತ್ತಿಗೆದಾರ. ಇನ್ನು ನಾನಾದರೋ ನಿಸರ್ಗದ ಒಂದು ಭಾಗ ಮಾತ್ರ. ಸಂದರ್ಭ: ಅವರ 
ಜೀವನ ಸಫಲವೋ ವಿಫಲವೋ ಎಂಬುದನ್ನು ಯಾವ ಸಂಗತಿಗಳು ನಿರ್ಧರಿಸುವುವು ಎಂಬ ಪ್ರಶ್ನೆಗೆ ೧೨ ನವಂಬರ್‌ 
೧೯೩೦, ಉತ್ತರವಾಗಿ. ಐನ್‌ಸ್‌ಟೈನ್‌ ಪತ್ರಾಗಾರ ೪೫-೭೫೧; ಡೂಕಾಸ್‌ ಮತ್ತು ಹಾಫ್‌ಮನ್‌ ಆಲ್ಬರ್ಟ್‌ 
ಐನ್‌ಸ್‌ಟೈನ್‌ ದ ಹ್ಯೂಮನ್‌ ಸೈಡ್‌ [ಕನ್ನಡಿಗರಿಗೆ ಜಿಟಿನಾ ಅನುವಾದದಲ್ಲಿ "ಆಲ್ಬರ್ಟ್‌ ಐನ್‌ಸ್‌ಟೈನ್‌ ಮಾನವೀಯ 
ಮುಖ'ವೆಂದೂ ಲಭ್ಯ] ಪುಟ ೯೨ರಲ್ಲಿ ಕೂಡ ಉಲ್ಲೇಖಿತ. 


೭೫ 
ಕೊನೆಯ ಎರಡು ಮಿನಿಟುಗಳು. ಎಂಬ ನಿಮ್ಮ ಉದ್ದೇಶಿತ 
ದೂರದರ್ಶನ ಪ್ರಸಾರದಲ್ಲಿ ಭಾಗವಹಿಸಲು ನಾನು ಅಸಮರ್ಥನೆಂದು 
ಭಾವಿಸಿದ್ದೇನೆ. . ಮನುಷ್ಯರು. ತಮ್ಮ ಅಂತಿಮ ವಿಮೋಚನೆಯ 
ಮೊದಲು, ಕೊನೆಯ ಆ ಎರಡು ಮಿನಿಟುಗಳನ್ನು ಹೇಗೆ 
ವ್ಯಯಿಸಬೇಕೆಂಬುದು.. ಅಷ್ಟೇನೂ ಪ್ರಸ್ತುತವಲ್ಲವೆಂದು. ನನಗೆ 
ಅನ್ನಿಸುತ್ತದೆ. ಸಂದರ್ಭ: ಕೆಲವು ಪ್ರಖ್ಯಾತ ವ್ಯಕ್ತಿಗಳು ತಮ್ಮ ಬಾಳಿನ 
ಕೊನೆಯ ಎರಡು ಮಿನಿಟುಗಳನ್ನು ಹೇಗೆ. ಕಳೆಯುವರೆನ್ನುವ 
ದೂರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ಕೋರಿಕೆಗೆ 





ಹಿತಪಾಲ್‌ ಏರೆನ್‌ಶೆ ಏ ಮುಂ 
ಸ್ನೇಹಿತಪಾ ಏರೆನ್‌ಫೆಸ್ಟ್‌ ಜೊತೆ. ಏರೆನ್‌ಫೆಸ್ಟ್‌ ಮುಂದೆ ಆತ್ಮಹತ್ಯೆ ಮಾಡಿ 
ಕೊ೦ಡರು. (ಜಲವರ್ಣಕಾರ ಎಮ್‌. ಕಮ್ಮರ್ಲಿಂಗ್‌-ಓನ್ಸ್‌ ಬಿಡಿಸಿದ ಚಿತ. 


17 7111110 508/6 315021 ಗ೦0105 


40 


ಉತ್ತರವಾಗಿ, ೨೬ ಆಗಸ್ಟ್‌ ೧೯೫೦; ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೬೮೪ 

೭೬ 

ಸ್ವತಃ ನಾನು ಸಹ ಈಗಾಗಲೇ ಸತ್ತಿರಬೇಕಿತ್ತು. ಆದರೆ ಇನ್ನೂ ನಾನಿಲ್ಲಿದ್ದೇನೆ. ಸಂದರ್ಭ: ಇ. ಶ್ಶೇರರ್‌-ಮೇಯರ್‌ 
ಅವರಿಗೆ, ೨೭ ಜುಲೈ ೧೯೫೧; ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೫೨೫ 

ಕ್ರ 

ನಿಸರ್ಗದ ಆಳಕ್ಕೆ ಇನ್ನೂ ಇನ್ನೂ ಚಿಕಿತ್ಸಕ ದೃಷ್ಟಿ ಹರಿಸು. ಆಗ ನಿನಗೇ ಪ್ರತಿಯೊಂದು ಕೂಡ ಚೆನ್ನಾಗಿ 
ಅರ್ಥವಾಗುತ್ತದೆ. ಸಂದರ್ಭ: ತಮ್ಮ ಸೋದರಿ ಮಾಜಾ ಅವರ ನಿಧನಾನಂತರ ಮಾರ್ಗಟ್‌ ಐನ್‌ಸ್‌ಟೈನರಿಗೆ ಬರೆದ 
ಓಲೆ, ೧೯೫೧; ಎ ಆಂಡ್‌ ಇ ಟೆಲಿವಿಜನ್‌ ಐನ್‌ಸ್‌ಟೈನ್‌ ಬಯಾಗ್ರಫಿ, ವಿಪಿಐ ಇಂಟರ್ನ್ಯಾಶನಲ್‌ ೧೯೯೧ರಲ್ಲಿ ಹನ್ನ 
ಲೋವೇಯವರಿಂದ ಉಲ್ಲೇಖಿತ. 

೭೮ 

ಸಾವಿನ ಬಗ್ಗೆ: ವಯಸ್ಸಿನಿಂದ ಬಾಗಿರುವ ವ್ಯಕ್ತಿಗೆ ಸಾವೊಂದು ಬಿಡುಗಡೆ. ಖುದ್ದು ನನಗೇ ವೃದ್ಧಾಪ್ಯ ಅಡರಿರುವುದರಿಂದ 
ಈ ಭಾವನೆ ನನ್ನಲ್ಲಿ ತೀವ್ರವಾಗಿದೆ. ಎಷ್ಟೇ ತಡವಾಗಿ ಆದರೂ ತೀರಿಸಲೇಬೇಕಾದ ಒಂದು ಹಳೆಯ ಖುಣ ಮರಣ 
ಎಂಬ ಅಂತಿಮ ನಿಲವಿಗೆ ಬಂದಿದ್ದೇನೆ. ಹೀಗಿದ್ದರೂ ಒಬ್ಬಾತ ಈ ಪರಮ ಸಿದ್ಧಿಯನ್ನು ಮೂಂದೂಡಲು ಸರ್ವ 
ಪ್ರಯತ್ನಗಳನ್ನೂ ಪ್ರಯುಕ್ತಿಸುತ್ತಾನೆ. ನಿಸರ್ಗ ನಮ್ಮೊಡನೆ ಆಡುವ ಚಕ್ಕಂದವಿದು. ಸಂದರ್ಭ: ಒಬ್ಬ ಸ್ನೇಹಿತನಿಗೆ ಪತ್ರ 
೧೯೫೪ ಅಥವಾ ೧೯೫೫; ನಾಥನ್‌ ಮತ್ತು ನಾರ್ಡನ್‌ ಐನ್‌ಸ್‌ಟೈನ್‌ ಆನ್‌ ಪೀಸ್‌ನಲ್ಲಿ ಉಲ್ಲೇಖಿತ ಪುಟ ೬೧೬ 

೭೯ 

ನಾನು ಬಯಸಿದಾಗ ನಾನು ಹೋಗಬೇಕೆಂಬುದು ನನ್ನ ಬಯಕೆ. 
ಜೀವನವನ್ನು ಕೃತಕವಾಗಿ ವಿಸ್ತರಿಸುವುದು ಅರ್ಥಶೂನ್ಯ. ನನ್ನ 
ಪಾಲನ್ನು ನಿರ್ವಹಿಸಿದ್ದೇನೆ. ಹೋಗಲು ಕಾಲ ಬಂದಿದೆ. ನಾನಿದನ್ನು 
ಸವುರಾಗಿ ಪೂರೈಸುತ್ತೇನೆ. ಸಂದರ್ಭ: ಹೆಲನ್‌ ಡೂಕಾಸ್‌ ಎ 
ಪೇಯ್ಸರಿಗೆ ಬರೆದ ಕಾಗದದಲ್ಲಿ, ೩೦ ಏಪ್ರಿಲ್‌ ೧೯೫೫ ಉಲ್ಲೇಖಿತ; 
ನೋಡಿ ಪೇಯ್ಸ್‌ ಸಟ್ಸ್‌ ಈಸ್‌ ದ ಲಾರ್ಡ್‌ ಪುಟ ೪೭೭ ಎ ಆಂಡ್‌ ಇ 
ಟೆಲಿವಿಜನ್‌ ಐನ್‌ಸ್‌ಟೈನ್‌ ಬಯಾಗ್ರಫಿ, ವಿಪಿಐ ಇಂಟರ್ನ್ಯಾಶನಲ್‌ 
೧೯೯೧ರಲ್ಲಿ ಕೂಡ ಉಲ್ಲೇಖಿತ. 





ಹ “ಜಾ. ಸಂ 


9ಎ ಹೇಸತ ಭಾ ಚ್ಯಳ ಜ್‌ ೮೦ 


ನನ್ನ ಮೂಳೆಗಳಿಗೆ ಪೂಜೆ. ಸಲ್ಲಿಸಲು ಜನ ಬರಬಾರದೆಂಬ 
ಕಕ ಒಟೋಟೊಂಂದ ಒತಣ,. ಕಾರಣಕ್ಕಾಗಿ ನನ್ನನ್ನು ದಹಿಸಬೇಕೆಂಬುದು ನನ್ನ ಅಪೇಕ್ಷೆ. 
593838538೫ ಸಂದರ್ಭ: ಮಾನ್‌ಚೆಸ್ಟರ್‌ ಗಾರ್ಡಿಯನ್‌ ೧೭ ಡಿಸೆಂಬರ್‌ ೧೯೯೪ರಲ್ಲಿ 
ಎ. ಪೇಯ್ಸ್‌ರಿಂದ ಉಲ್ಲೇಖಿತ. 


4] 


ಅಧ್ಯಾಯ ಐದು 


ಶಿಕ್ಷಣ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಕುರಿತು 

೮೧ 

ನಿರ್ದಿಷ್ಟ ವ್ಯಕ್ತಿಯತ್ತ ವಿದ್ಯಾರ್ಥಿಗೆ ಇರುವ ಒಲವನ್ನು ಅಲಕ್ಷಿಸಬಾರದು [ಏಕೆಂದರೆ] ಅಂಥ ಒಲವು ವೈಯಕ್ತಿಕ ಪ್ರತಿಭೆ, 
ಕುಟುಂಬದ ಇತರ ಸದಸ್ಯರ ನಿದರ್ಶನ ಮತ್ತು ಇತರ ಅನೇಕ ಪ್ರಭಾವಗಳಿಂದ ಸಾಧಾರಣವಾಗಿ, ಎಳವೆಯಲ್ಲೇ ತನ್ನ 
ಅಸ್ತಿತ್ವವನ್ನು ಸ್ಥಾಪಿಸಿರುತ್ತದೆ. ಸಂದರ್ಭ: ೧೯೨೦; ಮೋರ್ಕೋವ್ಸ್ಬೀ ಕನ್ವರ್ಸೇಶನ್ಸ್‌ ವಿತ್‌ ಐನ್‌ಸ್‌ಟೈನ್‌ ಪುಟ 
೬೫ರಲ್ಲಿ ಉಲ್ಲೇಖಿತ 

೮೨ 

ಹೆಚ್ಚಿನ ಉಪಾಧ್ಯಾಯರು ವಿದ್ಯಾರ್ಥಿಗೆ ಏನು ಗೊತ್ತಿಲ್ಲ ಎನ್ನುವುದನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಪ್ರಶ್ನೆ ಹಾಕುತ್ತ 
ಕಾಲಹರಣ ಮಾಡುತ್ತಾರೆ. ನಿಜಕ್ಕೂ ಪ್ರಶ್ನೆ ಕೇಳುವುದು ಒಂದು ಕಲೆ. ಇದರ ಧ್ಯೇಯ ವಿದ್ಯಾರ್ಥಿಗೆ ಏನು ತಿಳಿದಿದೆ 
ಅಥವಾ ಆತ ಏನನ್ನು ತಿಳಿಯಬಲ್ಲ ಎಂಬುದರ ಶೋಧನೆ. ಸಂದರ್ಭ: ೧೯೨೦; ಮೋರ್ಕೋವ್ಸ್ಮೀ ಕನ್ವರ್ಸೇಶನ್ಸ್‌ ವಿತ್‌ 
ಐನ್‌ಸ್‌ಟೈನ್‌ ಪುಟ ೬೫ರಲ್ಲಿ ಉಲ್ಲೇಖಿತ 

೮೩ 

ವಾಸ್ತವ ಸಂಗತಿಗಳನ್ನು ಕಲಿಯುವುದು ವ್ಯಕ್ತಿಗೆ ಬಲು ಮುಖ್ಯವೇನೂ ಅಲ್ಲ. ನಿಜಕ್ಕೂ ಇದಕ್ಕೆ ಕಾಲೇಜಿನ ಆವಶ್ಯಕತೆ 
ಇಲ್ಲ. ಅವನ್ನು ಆತ ಪುಸ್ತಕಗಳಿಂದ ತಿಳಿಯಬಹುದು. ಸಹೃದಯ ಕಲಾ ಕಾಲೇಜಿನಲ್ಲಿ ಶಿಕ್ಷಣದ ಮೌಲ್ಯವಿರುವುದು 
ಅನೇಕ ಸಂಗತಿಗಳನ್ನು ಕಲಿಯುವುದರಲ್ಲಿ ಅಲ್ಲ. ಬದಲು, ಪಾಠ ಪುಸ್ತಕಗಳಿಂದ ಕಲಿಯಲಾಗದ ಆ ಇನ್ನೊಂದನ್ನು 
ಕುರಿತು ಚಿಂತಿಸುವಂತೆ ಮನಕ್ಕೆ ಶಿಕ್ಷಣವೀಯುವುದರಲ್ಲಿ. ಸಂದರ್ಭ: ೧೯೨೧, ಕಾಲೇಜ್‌ ಶಿಕ್ಷಣ ನಿರಪಯುಕ್ತ ಎಂದು 
ತಾಮಸ್‌ ಎಡಿಸನ್‌ ವ್ಯಕ್ತಪಡಿಸಿದ ಅಭಿಪ್ರಾಯ ಕುರಿತು; ಫ್ರ್ಯಾಂಕ್‌ - ಐನ್‌ಸ್‌ಟೈನ್‌; ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌, ಪುಟ 
೧೮೫ರಲ್ಲಿ ಉಲ್ಲೇಖಿತ. 

೮೪ 

ಸ್ವತಃ ನೀನೇ ಕೊಂಚ ಏನನ್ನಾದರೂ ಕಲಿತ ಬಳಿಕ ಇತರರಿಗೆ ಕಲಿಸಲು ತೊಡಗುವುದು ಶ್ರೇಯಸ್ಕರ. ಸಂದರ್ಭ: 
ಐನ್‌ಸ್‌ಟೈನರಿಗೆ ಒಂದು ಪ್ರಬಂಧ ಒಪ್ಪಿಸಿದ ಅರ್ಥರ್‌ ಕೊಹೆನ್‌, ವಯಸ್ಸು ೧೨, ಎಂಬಾತನಿಗೆ ೨೬ ಡಿಸೆಂಬರ್‌ 
೧೯೨೮; ಐನ್‌ಸ್‌ಟೈನ್‌ ಪತ್ರಾಗಾರ ೨೫-೦೪೪ 

೮೫ 

ಅಧ್ಯಯನವನ್ನೆಂದೂ ಒಂದು ಕಾಲದ ಕರ್ತವ್ಯವೆಂದು ಭಾವಿಸಬೇಡಿ. ಬದಲು ಪ್ರಜ್ಞಾಪ್ರಪಂಚದಲ್ಲಿ ಸೌಂದರ್ಯದ 
ವಿಮೋಚನಕಾರಿ ಪ್ರಭಾವ ತಿಳಿಯಲು ಒದಗಿರುವ ಸದವಕಾಶವೆಂದು ಪರಿಗಣಿಸಿ. ಇದು ವೈಯಕ್ತಿಕವಾಗಿ ನಿಮಗೆ 
ಆನಂದದಾಯಕವೂ ಮುಂದೆ ನೀವು ಮಾಡುವ ಕಾರ್ಯ ಸೇರಬೇಕಾದ ಸಮುದಾಯಕ್ಕೆ ಲಾಭದಾಯಕವೂ ಆಗುವುದು. 


ಸಂದರ್ಭ: ಪ್ರಿನ್‌ಸ್‌ಟನ್‌ ವಿದ್ಯಾರ್ಥಿ ಪ್ರಕಟಣೆ - ದ ಡಿಂಕ್‌, ಡಿಸೆಂಬರ್‌ ೧೯೩೩; ಡಾನ್‌ ಒಬೆರ್ಡೋಫರ್‌ - 


42 


ಪ್ರಿನ್‌ಸ್‌ಟನ್‌: ದ ಫರ್ಸ್ಟ್‌ ೨೫೦ ಇಯರ್ಸ್‌ (ಪ್ರಿನ್‌ಸ್‌ಟನ್‌ ಯೂನಿವರ್ಸಿಟಿ ಪ್ರೆಸ್‌, ೧೯೯೫) ಪುಟ ೧೨೭ರಲ್ಲಿ 
ಉಲ್ಲೇಖಿತ. 

೮೬ 

ಅಜ್ಞಾನಿ ಮತ್ತು ಸ್ವಾರ್ಥಿ ಉಪಾಧ್ಯಾಯರು ಯುವ ಮತಿಯ ಮೇಲೆ ಪ್ರಹರಿಸುವ ಅಪಮಾನ ಮತ್ತು ಮಾನಸಿಕ ಕ್ರೌರ್ಯ 
ಎಂದಿಗೂ ನಿವಾರಿಸಲಾಗದ ಮಾರಕ ಪರಿಣಾಮ ಬೀರುತ್ತವೆ. ಮತ್ತು ಬಹುತೇಕ ತರುವಾಯದ ಬದುಕಿನಲ್ಲಿ ವಿಘಾತಕ 
ಪ್ರಭಾವಕ್ಕೆ ಕಾರಣವಾಗುತ್ತವೆ. ಸಂದರ್ಭ: ಅಲ್ಮನಾಕ್‌ ವಾನ್‌ ಹೆಟ್‌ ಲೈಡ್ಸ್ಪೆ ಸ್ಟುಡೆಂಟೆನ್‌ಕಾರ್ಪ್ಸ್‌ (ಡೊಸ್ಟರ್ಗ್‌- 
ವೆರ್ಲ್ಯಾಗ್‌, ಲೈಡೆನ್‌, ೧೯೩೪) ಇದರಲ್ಲಿ ಉಲ್ಲೇಖಿತ. 

೮೭ 

ಯಾವುದೇ ಶಾಲೆ ಪ್ರಧಾನವಾಗಿ ಭಯ, ಬಲಾತ್ಕಾರ ಮತ್ತು ಕೃತಕ ಅಧಿಕಾರ ವಿಧಾನಗಳಿಂದ ಕಾರ್ಯವೆಸಗುವುದು 
ಅತ್ಯಂತ ಹೇಯ ಕೃತ್ಯವೆಂದು ನನಗೆ ತೋರುತ್ತದೆ. ಇಂಥ ಶಿಕ್ಷಣ ವಿದ್ಯಾರ್ಥಿಯಲ್ಲಿಯ ಆರೋಗ್ಯಕರ ಸದ್ಭಾವನೆ, ಶ್ರದ್ಧೆ 
ಮತ್ತು ಆತ್ಮ ವಿಶ್ವಾಸಗಳನ್ನು ನಿರ್ನಾಮಗೊಳಿಸಿ ಅಲ್ಲೊಂದು ಮೂಕವಿಧೇಯ ಜಂತುವನ್ನು ಸೃಷ್ಟಿಸುತ್ತದೆ. ಸಂದರ್ಭ: 
ಆಲ್ಬನಿ, ನ್ಯೂಯಾಕ್ನ ೯ಲ್ಲಿ ನೀಡಿದ ಉಪನ್ಯಾಸದಿಂದ, ೧೫ ಅಕ್ಟೋಬರ್‌ ೧೯೩೬: ಔಟ್‌ ಆಫ್‌ ಮೈ ಲೇಟರ್‌ 
ಇಯರ್ಸಿನಲ್ಲಿ 'ಆನ್‌ ಎಜುಕೇಶನ್‌ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದೆ. 

೮೮ 

ಸ್ವತಂತ್ರವಾಗಿ ವರ್ತಿಸಬಲ್ಲ ಮತ್ತು ಯೋಚಿಸಬಲ್ಲ ವ್ಯಕ್ತಿಗಳ ತರಬೇತಿ [ಶಿಕ್ಷಣದ] ಗುರಿ ಆಗಿರತಕ್ಕದ್ದು. ಇವರು 
ಮಾನವ ಸಮುದಾಯಕ್ಕೆ ತಾವು ಸಲ್ಲಿಸುವ ಸೇವೆಯಲ್ಲಿ ನ್ಯಾಯವಾಗಿಯೇ ತಮ್ಮ ಗರಿಷ್ಠ ಸಿದ್ಧಿಯನ್ನು ಗುರುತಿಸುತ್ತಾರೆ. 
ಸಂದರ್ಭ: ಆಟ್ಬನಿ, ನ್ಯೂಯಾಕ್ನ ೯ಲ್ಲಿ ನೀಡಿದ ಉಪನ್ಯಾಸದಿಂದ, ೧೫ ಅಕ್ಟೋಬರ್‌ ೧೯೩೬: ಔಟ್‌ ಆಫ್‌ ಮೈ ಲೇಟರ್‌ 
ಇಯರ್ಸಿನಲ್ಲಿ "ಆನ್‌ ಎಜುಕೇಶನ್‌ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಗಿದೆ. 

೮೯ 

ಇದಲ್ಲವಾದರೆ ಆತ ತನ್ನ ವಿಶೇಷ ಜ್ಞಾನದ ಕಾರಣವಾಗಿ, ಒಬ್ಬ ಸಂತುಲಿತ ಸಭ್ಯ ವ್ಯಕ್ತಿಗೆ ಸಮೀಪಸ್ಥನಾಗುವುದರ 
ಬದಲು, ಚೆನ್ನಾಗಿ ತರಬೇತಿ ಪಡೆದ ಒಂದು ನಾಯಿಗೆ ಹೆಚ್ಚು ಹತ್ತಿರದವನಾಗಿರುತ್ತಾನೆ. ಸಂದರ್ಭ: ನ್ಯೂಯಾರ್ಕ್‌ 
ಟೈಮ್ಸ್‌, ೫ ಅಕ್ಟೋಬರ್‌ ೧೯೫೨ 

೯೦ 

ಪುಸ್ತಕದಲ್ಲಿ ಅಥವಾ ವೃತ್ತಪತ್ರಿಕೆಯಲ್ಲಿ ಬೋಧನ ಮತ್ತು ಅಭಿಪ್ರಾಯ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಒಂದು ಜನಾಂಗದ 
ದೃಢ ಮತ್ತು ಸಹಜ ಅಭಿವರ್ಧನೆಗೆ ಅಡಿಪಾಯ. ಸಂದರ್ಭ: ಅಭಿಪ್ರಾಯ ಸ್ವಾತಂತ್ರ್ಯಕ್ಕಾಗಿ ಸೇರಿದ್ದ ಸಭೆಯಲ್ಲಿ ೧೯೩೬; 
ಐನ್‌ಸ್‌ಟೈನ್‌ ಆನ್‌ ಹ್ಯೂಮನಿಸಮ್‌ ಪುಟ ೫೦ರಲ್ಲಿ ಉಲ್ಲೇಖಿತ. 

೯೧ 

ವ್ಯಕ್ತಿಗಳನ್ನು. ಊನಾಂಗ[ಅಂಗವಿಕಲ]ರನ್ನಾಗಿಸುವುದೇ.. ಬಂಡವಾಳಶಾಹಿಯ ಮಾರಕ ಪೀಡನೆ. ಎಂದು 
ಪರಿಗಣಿಸುತ್ತೇನೆ. ನಮ್ಮ ಸಮಸ್ತ ಶೈಕ್ಷಣಿಕ ವ್ಯವಸ್ಥೆಯೂ ಈ ಪೀಡನೆಯಿಂದ ನರಳುತ್ತಿದೆ. ಉತ್ಪ್ರೇಕ್ಷಿತ ಸ್ಪರ್ಧಾತ್ಮಕ 
ಮನೋಭಾವವನ್ನು ವಿದ್ಯಾರ್ಥಿಯೊಳಕ್ಕೆ ಗಿಡಿದು. ಕಬಳಿಕೆಯಲ್ಲಿ ಜಯಗಳಿಸುವುದರ ಆರಾಧನೆಯೇ ಭವಿಷ್ಯ 


43 


ಉದ್ಯೋಗಕ್ಕೆ ಸಿದ್ಧತೆ ಎಂದು ಆತನನ್ನು ತಯಾರು ಮಾಡಲಾಗುತ್ತಿದೆ. ಸಂದರ್ಭ: 'ವೈ ಸೋಶಿಯಲಿಸಮ್‌? ಮಂತ್ಲೀ 
ರಿವ್ಯೂ ಮೇ ೧೯೪೯ರಿಂದ. 

೯೨ 

ಪಾಠಬೋಧನೆಯಲ್ಲಿ ಹೇಳಿಕೊಡಲಾಗುವ ವಸ್ತು ಅಮೂಲ್ಯ ಉಡುಗೊರೆಯಂತಿರಬೇಕೇ ಹೊರತು ಕಠಿಣ ಕರ್ತವ್ಯದಂತೆ 
ಅಲ್ಲ. ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ ೫ ಅಕ್ಟೊಬರ್‌ ೧೯೫೨. 

೯೩ 

ಶೈಕ್ಷಣಿಕ ಸ್ವಾಯತ್ತತೆ ಎಂದರೆ ಸತ್ಯವನ್ನು ಅನ್ವೇಷಿಸುವ ಮತ್ತು ಒಬ್ಬಾತ ನಿಜವೆಂದು ಅಂಗೀಕರಿಸಿರುವುದನ್ನು 
ನಿರ್ಭಿಡೆಯಿಂದ ಪ್ರಕಟಿಸುವ ಹಾಗೂ ಬೋಧಿಸುವ ಹಕ್ಕು ಎಂದು ನನ್ನ ಅರ್ಥ. ಈ ಹಕ್ಕಿಗೆ ಒಂದು ಕರ್ತವ್ಯ ಕೂಡ 
ನಿಬಂಧಿತವಾಗಿದೆ: ತಾನು ಸತ್ಯವೆಂದು ಪರಿಗಣಿಸಿರುವುದರ ಯಾವ ಭಾಗವನ್ನೂ ಆತ ಮರೆಮಾಚತಕ್ಕದ್ದಲ್ಲ. ಶೈಕ್ಷಣಿಕ 
ಸ್ವಾಯತ್ತತೆ ಕುರಿತ ಯಾವುದೇ ನಿರ್ಬಂಧ ಜನರ ನಡುವೆ ಜ್ಞಾನ ಪ್ರಸರಣೆಯನ್ನು ಮೊಟಕುಗೊಳಿಸಿ ತನ್ಮೂಲಕ 
ರಾಷ್ಟ್ರೀಯ ವಿವೇಚನೆಯನ್ನೂ ಕ್ರಿಯೆಯನ್ನೂ ಪ್ರತಿಬಂಧಿಸುತ್ತದೆಂಬುದು ಸ್ಪಷ್ಟ. ಸಂದರ್ಭ: ಎಮರ್ಜೆನ್ಸಿ ಸಿವಿಲ್‌ 
ಲಿಬರ್ಟೀಸ್‌ ಕಮಿಟಿ ಸಮ್ಮೇಳನದ ಸಲುವಾಗಿ ನೀಡಿದ ಹೇಳಿಕೆ. ೧೩ ಮಾರ್ಚ್‌ ೧೯೫೪; ನಾತನ್‌ ಮತ್ತು ನಾರ್ಡನ್‌ 
ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೫೫೧ರಲ್ಲಿ ಉಲ್ಲೇಖಿತ. 

೯೪ 

ಇತಿಹಾಸ ಮತ್ತು ಭೂಗೋಳ ಬೋಧನೆಯಲ್ಲಿ ಪ್ರಪಂಚದ ವಿವಿಧ ಜನಾಂಗಗಳ - ಅಲ್ಲಿಯೂ ನಾವು ಅಭ್ಯಾಸ ಬಲದಿಂದ 
'ಮೂಲ [ಆದಿಮ] ಎಂದು ಹೇಳುವವರ, ಬಗೆಗಿನ ವೈಲಕ್ಷಣ್ಯಗಳನ್ನು ಕುರಿತಂತೆ ಅನುಕಂಪಯುಕ್ತ ಜ್ಞಾನ ಪ್ರವರ್ಧನೆ 
ಅತ್ಯಗತ್ಯ. ಸಂದರ್ಭ: ಪ್ರೊಗ್ಳೆಸಿವ್‌ ಎಜುಕೇಶನ್‌ ಅಸೊಸಿಯೇಶನ್‌ ಸಮ್ಮೇಳನದಲ್ಲಿ ೨೩, ನವೆಂಬರ್‌ ೧೯೩೪ ನೀಡಿದ 
ಭಾಷಣದಿಂದ: ಐನ್‌ಸ್‌ಟೈನ್‌ ಆನ್‌ ಹ್ಯೂಮನಿಸಂನಲ್ಲಿ ಮೊದಲು ಪ್ರಕಾಶಿತ, ಪುಟ ೯೪. 


44, 


ಅಧ್ಯಾಯ ಆರು 


ಕುಟುಂಬದ ಬಗ್ಗೆ 


ಮೊದಲ ಹೆಂಡತಿ ಮಿಲೇವಾ ಮಾರಿಕ್‌ ಕುರಿತು ಅಥವಾ ಆಕೆಗೆ 

೯೫ 

ಸಂಪಾದಕೀಯ ಟಿಪ್ಪಣಿ: ಐನ್‌ಸ್‌ಟೈನ್‌ ಪ್ರಕಾರ ಮಿಲೇವಾ ಜೊತೆಗಿನ ಇವರ ವಿವಾಹ ಹದಿನೇಳು ವರ್ಷ ಪರ್ಯಂತ 
ಉರ್ಜಿತವಾಗಿತ್ತು. ಈಕೆಯದು ಸರ್ಗೋ-ಗ್ರೀಕ್‌ ರೈತಾಪಿ ಹಿನ್ನೆಲೆ. ಆದರೆ ಐನ್‌ಸ್‌ಟೈನರಿಗೆ ಈ ಪತ್ನಿ ಎಂದೂ 
ಅರ್ಥವಾಗಿರಲಿಲ್ಲ. ವಿವಾಹದ ವೇಳೆ ಮಿಲೇವಾರ ತಾಯಿ ಕಡೆ ಶಿರೋಫ್ರೇನಿಯ ಎಂಬ ಮಾನಸಿಕ ವ್ಯಾಧಿ 
ತಲೆದೋರಿತ್ತು. ಐನ್‌ಸ್‌ಟೈನರಿಗೆ ಇದು ತಿಳಿದಿರಲಿಲ್ಲ. ಮಿಲೇವಾರನ್ನು ಕೂಡ ಈ ಖಿನ್ನತೆ ಆವರಿಸಿತ್ತು. ಇತರರ ಬಗ್ಗೆ 
ಸದಾ ಸಂಶಯ ಪ್ರವೃತ್ತಿ. ಚಿಕ್ಕಂದಿನಲ್ಲಿ ಬಾಧಿಸಿದ್ದ ಕ್ಷಯರೋಗದ ಕಾರಣವಾಗಿ ಈಕೆ ವಿರೂಪಿತೆಯಾಗಿದ್ದಳು. ಇದು 
ಕೂಡ ಈಕೆಯ ಮಾನಸಿಕ ಸಮಸ್ಯೆಗಳ ಉಲ್ಬಣತೆಗೆ ಕಾರಣವಾಯಿತು. ಅಂತಿಮವಾಗಿ ಇದು ಈ ದಂಪತಿಗಳ 
ವಿವಾಹವಿಚ್ಛೇದನದಲ್ಲಿ ಪರ್ಯಾವಸಾನಗೊಂಡಾಗ ಇದನ್ನು ಸ್ವೀಕರಿಸಲು ಸಿದ್ಧರಿರದಿದ್ದ ಮಿಲೇವಾ ತೀರಾ 
ಕಹಿಯಾದರು. ಫಲವಾಗಿ ಐನ್‌ಸ್‌ಟೈನರಿಗೆ ತಮ್ಮ ಮಗಂದಿರ ಜೊತೆಗಿನ ಸಂಬಂಧಗಳಲ್ಲಿ ತೊಡಕುಗಳು 
ಉಂಟಾದುವು. ಹ್ಯಾನ್ಸ್‌ ಆಲ್ಬರ್ಟ್‌ನಿಗೆ ಐನ್‌ಸ್‌ಟೈನ್‌ ಬರೆದ ಪತ್ರಗಳು ಹೇಗೆ ಮಗಂದಿರೊಂದಿಗೆ ಅನ್ಯೋನ್ಯರಾಗಿರಲು 
ಅವರು ಇಚ್ಛಿಸಿದ್ದರು ಎಂಬುದನ್ನು ಶ್ರುತಪಡಿಸುತ್ತವೆ (ಈ ಪತ್ರಗಳನ್ನೂ ಅಂತೆಯೇ ಮಿಲೇವಾರಿಗೆ ಬರೆದವನ್ನೂ 
ಮುಂಬರಲಿರುವ ಸಿ.ಪಿ.ಎ.ಇ ಸಂಪುಟ ೮ರಲ್ಲಿ ನೋಡಬಹುದು: ಇವುಗಳಲ್ಲಿ ಈ ದಂಪತಿಗಳು ವಿಚ್ಛೇದನಾನಂತರ 
ತಮ್ಮ ಆರ್ಥಿಕ ಹಾಗೂ ಮಕ್ಕಳ ಜೊತೆಗಿನ ಮಾತಾಪಿತೃಗಳ ಸಂಬಂಧ, ಸಮಸ್ಯೆಗಳನ್ನು ಕುರಿತು ಚರ್ಚಿಸಲು 
ಪ್ರಯತ್ನಿಸಿದ್ದಾರೆ.) ಈ ದುರ್ಭರ ಸನ್ನಿವೇಶಗಳು - ಐನ್‌ಸ್‌ಟೈನ್‌ ಪ್ರಕಾರ - ಇವರ ವೃದ್ಧಾಪ್ಯದ ತನಕವೂ ತಮ್ಮ ಅಚ್ಚು 
ಒತ್ತಿದ್ದು ಇವರು ಮನುಷ್ಯ ಸಂಬಂಧಿತವಲ್ಲದ ವಿಷಯಗಳಲ್ಲಿ ಅಧಿಕಾಧಿಕವಾಗಿ ಮಗ್ನರಾಗಿರಲು ಕಾರಣವಾದುವು. 
(ಕಾರ್ಲ್‌ ಸೀಲಿಗ್‌ರಿಗೆ ಬರೆದ ಕಾಗದಗಳನ್ನು ನೋಡಿ, ೨೩ ಮಾರ್ಚ್‌ ಮತ್ತು ೫ ಮೇ ೧೯೫೨; ಐನ್‌ಸ್‌ಟೈನ್‌ 
ಪತ್ರಾಗಾರ ೩೯-೦೧೬ ಮತ್ತು ೩೯-೦೨೦) 

೯೬ 

ಅಮ್ಮ ಹಾಸಿಗೆಗೆ ಕೆಡೆದು ದಿಂಬಿನೊಳಗೆ ತಲೆ ಹುಗಿದು ಮಗುವಿನಂತೆ ಅತ್ತಳು. ನೆಮ್ಮದಿ ಮೂಡಿದಾಗ ನನ್ನನ್ನು 
ಕಟುವಾಗಿ ಬಯ್ಯತೊಡಗಿದಳು. ನೀನು ನಿನ್ನ ನಾಳೆಯನ್ನು ದಿವಾಳಿ ತೆಗೆಯುತ್ತಿರುವೆ ಮತ್ತು ಅವಕಾಶಗಳನ್ನು 
ನಾಶಗೊಳಿಸುತ್ತಿರುವೆ. ಯಾವ ಮರ್ಯಾದಸ್ಥ ಕುಟುಂಬವೂ ಆಕೆಯನ್ನು ಸ್ವೀಕರಿಸದು. ಆಕೆ ಬಸುರಿಯಾದರೆ ನೀನು 
ಗೊಂದಲಕ್ಕೆ ಬೀಳುವೆ. ಈ ಆಕ್ರೋಶದೊಂದಿಗೆ, ಇದರ ಹಿಂದಿನ ಅನೇಕ ಆಕ್ರೋಶಗಳೂ ಸೇರಿದಂತೆ, ನಾನು 
ಅಂತಿಮವಾಗಿ ಸಹನೆ ಕಳೆದುಕೊಂಡೆ. ಸಂದರ್ಭ: ತಾನು ಮತ್ತು ಮಿಲೇವಾ ಮದುವೆ ಆಗಲಿದ್ದೇವೆಂದು ತಾಯಿಗೆ 
ತಿಳಿಸಿದ ಬಳಿಕ ಮಿಲೇವಾ ಮಾರಿಕ್‌ರಿಗೆ ಬರೆದ ಕಾಗದ, ೨೯ ಜುಲೈ, ೧೯೦೦; ಅವರ ವಿವಾಹ ೬ ಜನವರಿ 


೧೯೦೩ರಂದು ನಡೆಯಿತು; ಸಿಪಿಎಇ ಸಂಪುಟ ೧ ದಾಖಲೆ ೬೮ 


4೨ 


೯೭ 
ನನ್ನ... ಮುದ್ದು. ಮಾಟಗಾತಿಯಿಂದ ಕಾಗದ 
ಬಂದೀತೆಂದು ತೀವ್ರವಾಗಿ ತಹತಹಿಸುತ್ತಿದ್ದೇನೆ. ನಾವು 
ಇಷ್ಟೊಂದು ದೀರ್ಥಕಾಲ ಪ್ರತ್ಯೇಕವಾಗಿ 

ಉಳಿದಿರಬೇಕಾದೀತೆಂಬುದನ್ನು 
ಊಹಿಸಲಾರದವನಾಗಿದ್ದೇನೆ. ನಿನ್ನಲ್ಲಿಯ ಪ್ರೀತಿಯಿಂದ 
ನಾನು ಅದೆಷ್ಟು ಹುಚ್ಚನಾಗಿದ್ದೇನೆ ಎಂಬುದು ಈಗೀಗ 
ತಾನೇ ಆರ್ಥವಾಗುತ್ತಿದೆ. ಪೂರ್ತಿಯಾಗಿ 
ಸುಖಲೋಲುಪಳಾಗು ಮತ್ತು ಹೊಣೆ. ಇರದ 
ಹಳ್ಳಿಗೂಡೆಯಂತೆ ಥಳಥಳಿಸುವ ಪುಟ್ಟ ಕಣ್ಮಣಿಯಾಗು. 
ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ, ೧ ಆಗಸ್ಟ್‌ 


೧೯೦೦; ಲವ್‌ ಲೆಟರ್ಸ್‌ ಪುಟ ೨೧; ಸಿಪಿಎಇ 











ಸಂಪುಟ ೧ ದಾಖಲೆ ೬೯ 


೯೮ 


ಸೋದರಿ ಮಾಜಾ ಜೊತೆ, ೧೮೮೪ : “ಆದರೆ ಇದರ ಗಾಲಿಗಳೆಲ್ಲಿ''? 
(ಕ್ಕಪೆ : ಲೊಟ್ಟಿ ಜಿಕೊಜಿ ಪತ್ರಾಗಾರಗಳು, , .,,_ ನನ್ನ ಸರ್ವಸ್ಸವೇ।! ಈ ಮೊದಲು ನಾನೊಬ್ಬನೇ 
ದ ದ ಬ 


ಯೂನಿವರ್ಸಿಟಿ ಆಫ್‌ ನ್ಯೂ ಹ್ಯಾಂಪ್‌ಶೈರ್‌) 

ಉಳಿದಿದ್ದುದು. ಹೇಗೆ. ಸಾಧ್ಯವಾಯಿತು? ನೀನಿರದೆ 
ನನಗೊದಗವು ಆತ್ಮ ವಿಶ್ವಾಸ, ಕಾರ್ಯಛಲ ಮತ್ತು ಜೀವನೋಲ್ಲಾಸ - ಸಂಕ್ಷೇಪವಾಗಿ, ನೀನಿಲ್ಲದ ಬದುಕದು 
ಬದುಕಲ್ಲ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ ೧೪ (?) ಆಗಸ್ಟ್‌ ೧೯೦೦; ಲವ್‌ ಲೆಟರ್ಸ್‌, ಪುಟ ೨೬; ಸಿಪಿಎಇ 
ಸಂಪುಟ ೧ ದಾಖಲೆ ೭೨ 
೯೯ 
ನಿನ್ನ ಕುರಿತ ನನ್ನ ಒಲುಮೆ ಬಗ್ಗೆ ತಾಯಿ ತಂದೆಯರಿಗೆ ಕಳವಳ ಮೂಡಿದೆ. . . ಸತ್ತು ಹೋದೆನೋ ಎಂಬಂತೆ ಅವರು 
ನನಗಾಗಿ ಹಲುಬುತ್ತಿದ್ದಾರೆ. ನಿನ್ನ ಬಗೆಗಿನ ನಿಷ್ಠೆಯಿಂದ ನಾನು ನನ್ನ ಮೇಲೆ ದುರದೃಷ್ಟವನ್ನು ಎಳೆದು 
ಹಾಕಿಕೊಂಡಿರುವೆನೆಂದು ಆರೋಪಿಸುತ್ತಿದ್ದಾರೆ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಓಲೆ, ಆಗಸ್ಟ್‌-ಸೆಪ್ಟೆಂಬರ್‌ 
೧೯೦೦; ಲವ್‌ ಲೆಟರ್ಸ್‌ ಪುಟ ೨೯; ಸಿಪಿಎಇ ಸಂಪುಟ ೧ ದಾಖಲೆ ೭೪ 
೧೦೦ 
ನಿನ್ನ ಧ್ಯಾನದ ಹೊರತಾಗಿ ನಾನೆಂದೂ ಬದುಕಲು ಬಯಸೆ. ನಿನ್ನನ್ನು ಪಡೆದಿರುವುದು ನನಗೆ ಅಭಿಮಾನ. ನಿನ್ನ 
ಒಲುಮೆ ನನ್ನನ್ನು ಸುಖಿ ಆಗಿಸಿದೆ. ಪುನಃ ನಿನ್ನನ್ನು ಹೃದಯಕ್ಕೆ ಅಪ್ಪಿಕೊಂಡು ನನಗಾಗಿ ಮಾತ್ರ ಪ್ರಕಾಶಿಸುವ ಆ 
ಪ್ರೇಮಪುರಸ್ಸರ ನಯನಗಳನ್ನು ಈಕ್ಷಿಸುವಾಗ, ಮತ್ತು ನನಗಾಗಿ ಕಂಪಿಸುವ ನಿನ್ನ ಮೃದು ಮಧುರ ಅಧರಗಳನ್ನು 
ಚುಂಬಿಸುವಾಗ ನಾನು ದ್ವಿಗುಣಿತ ಸುಖಿ ಆಗುತ್ತೇನೆ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಓಲೆ, ಆಗಸ್ಟ್‌-ಸೆಪ್ಟೆಂಬರ್‌ 


೧೯೦೦; ಲವ್‌ ಲೆಟರ್ಸ್‌ ಪುಟ ೨೯; ಸಿಪಿಎಇ ಸಂಪುಟ ೧ ದಾಖಲೆ ೭೪ 


46 


೧೦೧ 
ನಮ್ಮ ನೂತನ ಅಧ್ಯನಾಸಕ್ತಿಗಳ ನಿರ್ವಹಣೆಯನ್ನು ಕೂಡ ಎದುರು ನೋಡುತ್ತಿದ್ದೇನೆ. ನಿನ್ನ ಅನ್ವೇಷಣೆಗಳನ್ನು ನೀನು 
ಮುಂದುವರಿಸಲೇಬೇಕು. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಉಳಿದಿದ್ದು ನನ್ನ ಅರಗಿಣಿಯಾಗಿ ಒಬ್ಬ ಪುಟ್ಟ 
ಪಿಎಚ್‌ಡಿಯನ್ನು ಹೊಂದಿರುವುದು ಅದೆಂಥ ಅಭಿಮಾನದ ಸಂಗತಿ! ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಓಲೆ, ೧೩ 
ಸೆಪ್ಟೆಂಬರ್‌ ೧೯೦೦; ಲವ್‌ ಲೆಟರ್ಸ್‌ ಪುಟ ೩೨; ಸಿಪಿಎಇ ಸಂಪುಟ ೧ ದಾಖಲೆ ೭೫ 

೧೦೨ 

ನಿನಗೆ ಇಲ್ಲಿ [ಯೂರಿಕ್‌] ಯಾವುದಾದರೂ ಹುದ್ದೆ ದೊರಕಿಸಲು ಪ್ರಯತ್ನಿಸಲೇ? ಪ್ರಾಯಶಃ ನಿನ್ನ ಸಲುವಾಗಿ ಕೆಲವು 
ಖಾಸಗಿ ಪಾಠಗಳನ್ನು ಪತ್ತೆ ಹಚ್ಚುವುದು ಸಾಧ್ಯವಾದೀತು. ಅಥವಾ ನಿನ್ನ ಮನದಲ್ಲಿ ಬೇರೆ ಏನಾದರೂ ಯೋಚನೆ 
ಇದೆಯೇ?, , . ಏನೇ ಸಂಭವಿಸಲಿ ಈ ಪ್ರಪಂಚದಲ್ಲಿ ನಮಗೊಂದು ಅದ್ಭುತ ಜೀವನ ಕಾದಿದೆ. ಸಂದರ್ಭ: ಮಿಲೇವಾ 
ಮಾರಿಕ್‌ರಿಗೆ ಪತ್ರ, ೧೯ ಸೆಪ್ಟೆಂಬರ್‌ ೧೯೦೦: ಲವ್‌ ಲೆಟರ್ಸ್‌ ಪುಟ ೩೩: ಸಿಪಿಎಇ ಸಂಪುಟ ೧, ದಾಖಲೆ ೭೬. 
೧೦೩ 

ನನ್ನಷ್ಟೇ ದೃಢವೂ ಸ್ವತಂತ್ರವೂ ಆಗಿದ್ದು ನನಗೆ ಸಮಭುಜಳಾಗಿರುವ ನಿನ್ನನ್ನು ಪತ್ತೆ ಮಾಡಿರುವುದು ನನ್ನ ಪರಮ 
ಭಾಗ್ಯ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ, ೩ ಅಕ್ಟೋಬರ್‌ ೧೯೦೦: ಲವ್‌ ಲೆಟರ್ಸ್‌ ಪುಟ ೩೬: ಸಿಪಿಎಇ 
ಸಂಪುಟ ೧, ದಾಖಲೆ ೭೯. 

೧೦೪ 

ಈಚೆಗೆ ನಾನೆಷ್ಟು ಜ್ವಲಂತನೂ ಉಲ್ಲಸಿತನೂ ಆಗಿದ್ದೇನೆ ಮತ್ತು ನನ್ನ ಎಲ್ಲ ಹಾರಾಟವೂ ಹೇಗೆ ಗತಕಾಲದ ಘಟನೆ 
ಎಂಬುದನ್ನು ಖುದ್ದು ನೀನೇ ನೋಡಲಿರುವೆ ಎಂದೇ ನಿನ್ನ ಬಗ್ಗೆ ನನ್ನ ಪ್ರೀತಿ ಪುನಃ ಇಷ್ಟೊಂದು ವರ್ಧಿಸಿದೆ! ನಾನು ನಿನ್ನ 
ಜೊತೆ. ಅಷ್ಟು ಅಸಭ್ಯವಾಗಿ ವರ್ತಿಸಿದುದು ಕೇವಲ ನರದೌರ್ಬಲ್ಯದಿಂದ. 1 ನಿನ್ನನ್ನು ಮತ್ತೆ. ನೋಡಲು 
ಕಾತರಿಸುತ್ತಿದ್ದೇನೆ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ, ೩೦ ಏಪ್ರಿಲ್‌ ೧೯೦೧: ಲವ್‌ ಲೆಟರ್ಸ್‌ ಪುಟ ೪೬: 
ಸಿಪಿಎಇ ಸಂಪುಟ ೧, ದಾಖಲೆ ೧೦೨. 

೧೦೫ 

ನನ್ನ ಆನಂದದ ಒಂದಂಶವನ್ನು ನಿನಗೆ. ಕೊಡುವುದು ಸಾಧ್ಯವಾಗಿದ್ದರೆ. ಮುಂದೆಂದೂ ನೀನು ಪನಃ 
ಖನ್ನಮನಸ್ಕಳಾಗಲೀ ಮ್ಲಾನವದನೆಯಾಗಲೀ ಆಗುತ್ತಿರಲಿಲ್ಲ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ, ೯ ಮೇ 
೧೯೦೧: ಲವ್‌ ಲೆಟರ್ಸ್‌ ಪುಟ ೫೧: ಸಿಪಿಎಇ ಸಂಪುಟ ೧, ದಾಖಲೆ ೧೦೬. 

೧೦೬ 

ನನ್ನ ಹೆಂಡತಿ ಮಿಶ್ರ ಭಾವನೆಗಳಿಂದ [ಬರ್ಲಿನ್‌ಗೆ] ಹೋಗುತ್ತಿದ್ದಾಳೆ. ಏಕೆಂದರೆ ಸಂಬಂಧಿಕರ - ಪ್ರಾಯಶಃ 
ಎಲ್ಲರಿಗಿಂತ ಹೆಚ್ಚು ನಿನ್ನ - ಬಗ್ಗೆ ಆಕೆಗೆ ಭಯ. ಆದರೆ ನೀನು ಮತ್ತು ನಾನು ಆಕೆಗೆ ನೋವಾಗದ ತೆರದಲ್ಲಿ ಪರಸ್ಪರ 
ಪೂರ್ತಿ ಸುಖಿಗಳಾಗಿರುವುದು ಸಾಧ್ಯ. ಆಕೆಯಲ್ಲಿ ಇಲ್ಲದ ಏನೋ ಒಂದನ್ನು ನೀನು ಆಕೆಯಿಂದ ಹೊರತೆಗೆಯಲಾರೆ. 
ಸಂದರ್ಭ: ಹೊಸ ಪ್ರೇಮಿಯಾಗಿ ಬಂದ ಜ್ಞಾತಿ ಎಲ್ಸಾ ಲೊವೆಂತಾಲ್‌ರಿಗೆ ಕಾಗದ, ಆಗಸ್ಟ್‌ ೧೯೧೩ ಸಿಪಿಎಇ, 


ಸಂಪುಟ ೫ ದಾಖಲೆ ೪೬೫. 


47 


೧೦೭ 
ಈಗ ನನ್ನ ಮನೆಯಲ್ಲಿ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಹೆಚ್ಚು ಗರಬಡಿದಂತೆ ಇದೆ: ಶೀತಳ ಮೌನ. 

ಸಂದರ್ಭ: ಎಲ್ಸಾ ಲೊವೆಂತಾಲ್‌ರಿಗೆ ಓಲೆ ೧೬ ಅಕ್ಟೋಬರ್‌ ೧೯೧೩; ಸಿಪಿಎಇ, ಸಂಪುಟ ೫, ದಾಖಲೆ ೪೭೮. 

೧೦೮ 

ಇನ್ನೊಂದು ಪಕ್ಷದ ದೋಷ ಕುರಿತು ರುಜುವಾತು ಇಲ್ಲದಿರುವಾಗ ವಿವಾಹ ವಿಚ್ಛೇದನೆ ಪಡೆಯುವುದು ಸುಲಭವೆಂದು 
ಭಾವಿಸುವೆಯಾ?. . . ನಾನು ನನ್ನ ಪತ್ನಿಯನ್ನು ಒಬ್ಬ ನೌಕರಳಂತೆ ನಡೆಸಿಕೊಳ್ಳುತ್ತಿದ್ದೇನೆ. ಇವಳನ್ನು ಶಿಕ್ಷಿಸುವುದು 
ಸಾಧ್ಯವಾಗದ ಮಾತು. ನನಗೆ ನನ್ನದೇ ಆದ ಶಯನಮಂದಿರ ಉಂಟು. ಅವಳ ಜೊತೆ ಇರದಂತೆ ಎಚ್ಚರ 
ವಹಿಸುತ್ತೇನೆ. . . ನೀನೇಕೆ ಇದರಿಂದ ಅಷ್ಟೊಂದು ದಾರುಣವಾಗಿ ವಿಹ್ವಲೆ ಆಗಿರುವೆ ಎಂಬುದು ನನಗೆ ತಿಳಿಯದು. 
ನಾನೇ ನನ್ನ . . . ಅಂತೆಯೇ ನನ್ನ ಹೆಂಡತಿಯ ಪರಿಪೂರ್ಣ ಪ್ರಭು. ಸಂದರ್ಭ: ಎಲ್ಸಾ ಲೊವೆಂತಾಲ್‌ರಿಗೆ ಪತ್ರ, ೨ 
ಡಿಸೆಂಬರ್‌ ೧೯೧೩ರ ಮೊದಲು; ಸಿಪಿಎಇ, ಸಂಪುಟ ೫, ದಾಖಲೆ ೪೮೮. 

೧೦೯ 

[ನನ್ನ ಹೆಂಡತಿ ಮಿಲೇವಾ] ಒಂದು ಅಸ್ನೇಹಶೀಲ ವಿನೋದಶೂನ್ಯ ಪ್ರಾಣಿ. ಬದುಕಿನಿಂದ ಈಕೆ ಏನೊಂದನ್ನೂ 
ಪಡೆಯಳು. ಮತ್ತು ತನ್ನ ಖುದ್ದು ಉಪಸ್ಥಿತಿಯಿಂದ ಇತರರ ಜೀವನಾನಂದವನ್ನು ನಂದಿಸಿಬಿಡಬಲ್ಲಳು. 

ಸಂದರ್ಭ: ಎಲ್ಸಾ ಲೊವೆಂತಾಲ್‌ರಿಗೆ ಪತ್ರ, ೨ ಡಿಸೆಂಬರ್‌ ೧೯೧೩ರ ತರುವಾಯ; ಸಿಪಿಎಇ, ಸಂಪುಟ ೫, ದಾಖಲೆ 
ಳಲ$೯. 

೧೧೦ 

ನನ್ನ ಹೆಂಡತಿ ಬರ್ಲಿನ್ನಿನ ಅಂತೆಯೇ ಸಂಬಂಧಿಕರ ಬಗೆಗಿನ ತನ್ನ ಭಯ ಕುರಿತು ನನಗೆ ಅನುಸ್ಯೂತವಾಗಿ 
ಗೋಗರೆಯುತ್ತಲೇ ಇರುವಳು. . . ನನ್ನ ತಾಯಿ ಒಳ್ಳೆಯ ಸ್ವಭಾವದವಳು. ಆದರೆ ಅತ್ತೆಯಾಗಿ ಶುದ್ಧ ಡಾಕಿನಿ. ತಾಯಿ 
ನಮ್ಮ ಜೊತೆ ವಾಸಿಸುತ್ತಿರುವಾಗ ವಾತಾವರಣ ಸ್ಫೋಟಕಮಯವಾಗಿರುತ್ತದೆ. .. ಈ ಶೋಚನೀಯ ಸಂಬಂಧಕ್ಕೆ 
ಉಭಯರೂ ಕಾರಣರು. ಇಂಥ ವಿಪರ್ಯಾಸಗಳ ನಡುವೆಯೂ ನನ್ನೊಳಗೆ ವಿಜ್ಞಾನಪ್ರೀತಿ ಪ್ರವರ್ಧಿಸುತ್ತಿರುವಲ್ಲಿ ಅಚ್ಚರಿ 
ಏನೂ ಇಲ್ಲ. ಇದು ನನ್ನನ್ನು ತೀರ ನಿರ್ವಿಕಾರವಾಗಿ ಕಂಬನಿಗಳ ಕಣಿವೆಯಿಂದ ಶಾಂತಿಮಯ ವಲಯಗಳತ್ತ 
ಉತ್ತಾರಿಸುತ್ತಿದೆ. ಸಂದರ್ಭ: ಎಲ್ಸಾ ಲೊವೆಂತಾಲ್‌ರಿಗೆ ಓಲೆ, ೨೧ ಡಿಸೆಂಬರ್‌ ೧೯೧೩ರ ತರುವಾಯ; ಸಿಪಿಎಇ 
ಸಂಪುಟ ೫, ದಾಖಲೆ ೪೯೭. 

೧೧೧ 

ಮಕ್ಕಳನ್ನು. ಸಾನು ಅಥವಾ ನನ್ನನ್ನು ಅವರು ಕಳೆದುಕೊಳ್ಳುವುದು. ನನಗೆ ಇಷ್ಟವಿಲ್ಲ... ಈಗ 
ಸಂಭವಿಸಿರುವುದೆಲ್ಲವನ್ನೂ ಪರಿಗಣಿಸುವಾಗ ನಿನ್ನ ಜೊತೆ ಸಾಹಚರ್ಯ ಸಂಬಂಧ ಸಾಧ್ಯವೇ ಇಲ್ಲ. ಏನಿದ್ದರೂ 
ಅದೊಂದು ಸಭ್ಯ ಮತ್ತು ವ್ಯಾವಹಾರಿಕ ಬಾಂಧವ್ಯ ಮಾತ್ರ. ವೈಯಕ್ತಿಕ ವಿಚಾರಗಳೆಲ್ಲವನ್ನೂ ಕನಿಷ್ಠ ಮಿತಿಯಲ್ಲಿ 
ಇಡತಕ್ಕದ್ದು. . . ವಿವಾಹವಿಚ್ಛೇದನ ಕೊಡೆಂದು ನಿನ್ನನ್ನು ಕೇಳುವ ನಿರೀಕ್ಷೆ ನನಗಿಲ್ಲ. ಆದರೆ ನೀನು ಮಕ್ಕಳ ಜೊತೆ 
ಸ್ವಿಟ್ಸರ್ಲೆಂಡಿನಲ್ಲಿ ನೆಲಸಿದ್ದು. . . ಪ್ರತಿ ಎರಡು ವಾರಗಳಿಗೊಮ್ಮೆ ನನ್ನ ಒಲವಿನ ಪುತ್ರರ ಬಗೆಗಿನ ಮಾಹಿತಿಗಳನ್ನು 
ನನಗೆ ಕಳಿಸುತ್ತಿರಬೇಕೆಂಬುದು ನನ್ನ ಅಪೇಕ್ಷೆ. . . ಇದಕ್ಕೆ ಪ್ರತಿಯಾಗಿ ನನ್ನ ಕಡೆಯಿಂದ, ಉಚಿತ ಶಿಷ್ಟವರ್ತನೆಯನ್ನು - 


48 


ಅಪರಿಚಿತ ಮಹಿಳೆ ಬಗ್ಗೆ ನಾನು ಪ್ರದರ್ಶಿಸುವಂಥ ನಡವಳಿಕೆಯನ್ನು - ಆಶ್ವಾಸಿಸುತ್ತೇನೆ. ಸಂದರ್ಭ: ಬರ್ಲಿನ್ನಿಗೆ 
ಸ್ಥಳಾಂತರಿಸಿದ ಬಳಿಕವೂ ವಿವಾಹವನ್ನು ಊರ್ಜಿತಲ್ಲಿಡುವುದರ ಬಗ್ಗೆ ಐನ್‌ಸ್‌ಟೈನ್‌ ತಮ್ಮ ಪತ್ನಿ ಮಿಲೇವಾ- 
ಐನ್‌ಸ್‌ಟೈನ್‌- ಮಾರಿಕ್‌ರಿಗೆ ಬರೆದ ಪತ್ರ. [ಇದನ್ನು ಆಕೆ ಒಪ್ಪಲಿಲ್ಲ] ಐನ್‌ಸ್‌ಟೈನ್‌ ಪತ್ರಾಗಾರ ೭೫-೮೫೪; ಸಿಪಿಎಇ 
ಸಂಪುಟ ೮, ದಾಖಲೆ ೨೨; ಹೈಫೀಲ್ಡ್‌ ಮತ್ತು ಕಾರ್ಟರ್‌ ದಿ ಪ್ರೈವೇಟ್‌ ಲೈವ್‌ಸ್‌ನಲ್ಲಿಯೂ ಉಲ್ಲೇಖಿತ, ಪುಟ ೧೭೦. 
೧೧೨ 

ಬೇರ್ಪಡುವುದಕ್ಕಾಗಲೀ ವಿಚ್ಛೇದನಕ್ಕಾಗಲೀ ಆಕೆ. ಎಂದೂ ಒಡಂಬಡಲಿಲ್ಲ. ಫಲವಾಗಿ ಆಕೆಯ ಮನೋಭಾವ 
ಪೌರಾಣಿಕ ಮೀಡಿಯಾಳನ್ನು [ಶೂರ್ಪನಖಿ] ನೆನಪಿಗೆ ತರುವಂತೆ ದುರಂತದತ್ತ ಹೊರಳಿತು. ಪರಿಣಾಮ: ನಾನು 
ಪ್ರೀತಿಯಿಂದ ಪೂರ್ತಿ ಹಚ್ಚಿಕೊಂಡಿದ್ದ ಇಬ್ಬರು ಪುತ್ರರ ಜೊತೆಗಿನ ಸಂಬಂಧಗಳು ಕಪ್ಪುಗಟ್ಟಿದುವು. ನನ್ನ ಜೀವನದ ಈ 
ದುರಂತಮುಖ ವೃದ್ಧಾಪ್ಯದ ತನಕವೂ ಒಂದಿನಿತು ಕೂಡ ಮಸುಳದೇ ಮುಂದುವರಿಯಿತು. ಸಂದರ್ಭ: ಪತ್ನಿ ಮಿಲೇವಾ 
ಕುರಿತು ಕಾರ್ಲ್‌ ಸೀಲಿಗ್‌ರಿಗೆ ಕಾಗದ - ೫ ಮೇ ೧೯೫೨; ಐನ್‌ಸ್‌ಟೈನ್‌ ಪತ್ರಾಗಾರ ೩೯-೦೨೦. 


ಎರಡನೆಯ ಹೆಂಡತಿ ಎಲ್ಸಾ ಲೊವೆಂತಾಲ್‌ ಕುರಿತು, ಅಥವಾ ಆಕೆಗೆ: 

೧೧೩ 

[ಸಂಕ್ಷಿಪ್ತ ಹಿನ್ನೆಲೆ] ಐನ್‌ಸ್‌ಟೈನ್‌-ಮಿಲೇವಾ ವಿವಾಹ ಇನ್ನೂ ಊರ್ಜಿತವಾಗಿದ್ದು ಈ ದಂಪತಿಗಳು ರೂರಿಕ್‌ನಲ್ಲಿದ್ದಾಗ, 
೧೯೧೨, ಐನ್‌ಸ್‌ಟೈನ್‌ ಬರ್ಲಿನ್ನಿನಲ್ಲಿದ್ದ ತಮ್ಮ ಜ್ಞಾತಿ ಎಲ್ಲಾರ ಜೊತೆ. ದೀರ್ಫಾಂತರ ಪ್ರೇಮ ಪ್ರಕರಣ 
ಪ್ರಾರಂಭಿಸಿದರು. ಈ ಕುಟುಂಬ ಬರ್ಲಿನ್ನಿಗೆ ತೆರಳಿದ ತರುವಾಯವೂ, ೧೯೧೪, ಪ್ರಕರಣ ಮುಂದುವರಿದೇ ಇತ್ತು. 
ಫೆಬ್ರುವರಿ ೧೯೧೯ರ ತನಕವೂ ಐನ್‌ಸ್‌ಟೈನ್‌ ಮಿಲೇವಾರಿಂದ ವಿಚ್ಛೇದನ ತೆಗೆದುಕೊಂಡಿರಲಿಲ್ಲ. ಶೀಘ್ರದಲ್ಲೇ 
ಮಿಲೇವಾ ರೂರಿಕ್‌ಗೆ ಮರಳಿದರು. ಐನ್‌ಸ್‌ಟೈನ್‌ ತಮ್ಮ ಸ್ನ ಹಿತರಿಗೆ ತಾವು ಎಲ್ಸಾ ರನ್ನು ಮದುವೆ ಆಗುವ ಉದ್ದೇಶ 
ಹೊಂದಿಲ್ಲವೆಂದು ಹಲವು ವರ್ಷ ಪರ್ಯಂತ ಹೇಳುತ್ತಿದ್ದರೂ ಅದೇ ಜೂನಿನಲ್ಲಿ ಈ ವಿವಾಹ ನೆರವೇರಿತು. (ನೋಡಿ 
ಸಿಪಿಎಇ ಸಂಪುಟ ೮) ನಿನ್ನ ಅಪೇಕ್ಷೆಯಂತೆ ನಾನು ಸದಾ ನಿನ್ನ ಸಮಸ್ತ ಪತ್ರಗಳನ್ನೂ ನಾಶಗೊಳಿಸುವೆನು. 
ಮೊದಲನೆಯ ಕಾಗದವನ್ನು ಈಗಾಗಲೇ ನಾಶಮಾಡಿದ್ದೇನೆ. ಸಂದರ್ಭ: ತಮ್ಮ ಪ್ರೇಮಪ್ರಕರಣದ ಬಗ್ಗೆ ಎಲ್ಸಾ 
ಲೊವೆಂತಾಲ್‌ ವ್ಯಕ್ತಪಡಿಸಿದ ಆತಂಕಗಳಿಗೆ ಉತ್ತರವಾಗಿ ಬರೆದ ಓಲೆ, ೩೦ ಏಪ್ರಿಲ್‌ ೧೯೧೨; ಸಿಪಿಎಇ, ಸಂಪುಟ ೫ 
ದಾಖಲೆ ೩೮೯. 

೧೧೪ 

ನಾನು ನಿನಗಿಂತಲೂ ಹೆಚ್ಚು ಸರಳುತ್ತಿದ್ದೇನೆ. ಏಕೆಂದರೆ ನೀನು ನರಳುತ್ತಿರುವುದು ಯಾವುದು ನಿನಗೆ ಇಲ್ಲವೋ 
ಅದಕ್ಕಾಗಿ ಮಾತ್ರ. 

ಸಂದರ್ಭ: ತಮ್ಮ ತೊಡಕಿನ ಹೆಂಡತಿ ಮಿಲೇವಾರತ್ತ ಲಕ್ಷ್ಯ ಸೆಳೆಯುತ್ತ ಎಲ್ಸಾ ಲೊವೆಂತಾಲರಿಗೆ ಬರೆದ ಕಾಗದ, ೭ 
ಮೇ ೧೯೧೨; ಸಿಪಿಎಇ ಸಂಪುಟ ೫ ದಾಖಲೆ ೩೯೧. 


೧೧೫ 


40 


ನಮ್ಮ ಪ್ರೇಮ ಪ್ರಕರಣದ ಬಗ್ಗೆ ನನಗೆ ಆತಂಕಗಳಿರುವುದರಿಂದ ಇಷ್ಟು ತಡವಾಗಿ ಬರೆಯುತ್ತಿದ್ದೇನೆ. ನಾವು ಇನ್ನಷ್ಟು 
ನಿಕಟ ಸಹವರ್ತಿಗಳಾದರೆ ಅದರಿಂದ ನಮಗಾಗಲೀ ಇತರರಿಗಾಗಲೀ ಒಳಿತಾಗದೆಂಬ ಭಾವ ನನಗಿದೆ. ಸಂದರ್ಭ: 
ಎಲ್ಸಾ ಲೊವೆಂತಾಲರಿಗೆ ಪತ್ರ, ೨೧ ಮೇ ೧೯೧೨; ಸಿಪಿಎಇ, ಸಂಪುಟ, ದಾಖಲೆ ೩೯೯. 

೧೧೬ 

ಯಾರನ್ನು ಕುರಿತು ನಾನು ಅನಿರ್ಬಂಧಿತ ಸಂತೋಷದಿಂದ ಯೋಚನೆ ಮಾಡಬಹುದೋ ಮತ್ತು ಯಾರಿಗಾಗಿ ನಾನು 
ಬಾಳಬಹುದೋ ಅಂಥ ಒಬ್ಬಳು ನನಗೀಗ ಲಭಿಸಿದ್ದಾಳೆ. .. ನಾವು ಒಬ್ಬರು ಇನ್ನೊಬ್ಬರನ್ನು ಹೊಂದೋಣ. ಈ ಸುಖ 
ಅದೆಷ್ಟು ದಾರುಣವಾಗಿ ತಪ್ಪಿಹೋಗಿತ್ತು! ಒಬ್ಬರಿನ್ನೊಬ್ಬರಿಗೆ ಸಮತೋಲನೆಯ ವರವನ್ನೂ ಪ್ರಪಂಚದ ಸುಖೀ 
ದೃಶ್ಯವನ್ನೂ ಬಳುವಳಿ ನೀಡೋಣ. ಸಂದರ್ಭ: ಎಲ್ಸಾ ಲೊವೆಂತಾಲರಿಗೆ ಕಾಗದ, ೧೦ ಅಕ್ಟೋಬರ್‌ ೧೯೧೩; ಸಿಪಿಎಇ 
ಸಂಪುಟ ೫ ದಾಖಲೆ ೪೭೬. 

೧೧೭ 

ನೀನು ನನಗಾಗಿ ಪರಮ ಸುಂದರ ಕವನ ವಾಚಿಸಿದ್ದಾದರೆ. . . ಆಗ ನನಗೆ ಒದಗುತ್ತಿದ್ದ ಆನಂದ. ನೀನು ನನಗಾಗಿ 
ತಯಾರಿಸಿದ ಮಶ್ರೂಮ್ಸ್‌ ಮತ್ತು ಗೂಸ್‌ ಕ್ರ್ಯಾಕ್ಲಿಂಗ್ಸ್‌ [ರುಚಿಕರ ಖಾದ್ಯ ಪದಾರ್ಥಗಳು] ತಲಪಿದಾಗ ಆದ 
ಪರಮಾನಂದದ ಹತ್ತಿರ ಕೂಡ ಸುಳಿಯದು. . . ಈ ಹೇಳಿಕೆಯಿಂದ ಪ್ರಕಟವಾಗುವ ನನ್ನ ಸ್ವಭಾವದ ಆದಿಮ [ಒರಟು] 
ಮುಖವನ್ನು ನೀನು ಖಾತ್ರಿ ಹಳಿಯಲಾರೆ. ಸಂದರ್ಭ: ಎಲ್ಸಾ ಲೊವೆಂತಾಲರಿಗೆ ಓಲೆ, ೭ ನವೆಂಬರ್‌ ೧೯೧೩; ಸಿಪಿಎಇ 


ಸಂಪುಟ ೫ ದಾಖಲೆ ೪೮೨. 


ಅವರ ಮಕ್ಕಳ ಬಗ್ಗೆ ಅಥವಾ ಮಕ್ಕಳಿಗೆ: 

೧೧೮ 

[ಸಂಕ್ಷಿಪ್ತ ಹಿನ್ನೆಲೆ] ಮೊದಲ ಮದುವೆಯಿಂದ ಐನ್‌ಸ್‌ಟೈನರಿಗೆ ಹ್ಯಾನ್ಸ್‌ ಆಲ್ಬರ್ಟ್‌ ಮತ್ತು ಎಡೂವರ್ಡ್‌ ಎಂಬ ಇಬ್ಬರು 
ಪುತ್ರರೂ ಮತ್ತು 'ಲೀಸರ್ಲ್‌ ಎಂದು ಉಲ್ಲೇಖಿಸಲ್ಪಡುವ ಮಗಳೂ ಜನಿಸಿದ್ದರು; ಎರಡನೆಯವರಿಂದ ಇಲ್ಫೆ ಮತ್ತು 
ಮಾರ್ಗಟ್‌ ಎಂಬ ಇಬ್ಬರು ಬಲಮಗಳಂದಿರು ಈ ಕುಟುಂಬಕ್ಕೆ ಸೇರ್ಪಡೆ ಆದರು. ಹ್ಯಾನ್ಸ್‌ ಆಲ್ಬರ್ಟ್‌ರಿಗೆ ಮಾತ್ರ 
ಮಕ್ಕಳಿದ್ದರು. ಎಡೂವರ್ಡ್‌ ಒಬ್ಬ ಮಾನಸಿಕ ರೋಗಿ, ಸ್ವಿಟ್ಸರ್ಲೆಂಡಿನಲ್ಲಿದ್ದ. ಯೂರೋಪನ್ನು ಐನ್‌ಸ್‌ಟೈನ್‌ ೧೯೩೩ರಲ್ಲಿ 
ತೊರೆದ ಬಳಿಕ ಇವನ ಜೊತೆ ಅವರಿಗಿದ್ದ ಒಂದೇ ಒಂದು ಸಂಪರ್ಕವೆಂದರೆ ಅವರ ಜೀವನ ಚರಿತ್ರಕಾರ ಸೀಲಿಗ್‌ 
ಮೂಲಕ. ಸ್ವತಃ ತಮಗೇ ವಿಶ್ಲೇಷಿಸಲಾಗದಿರುವ ಕಾರಣಗಳಿಂದಾಗಿ ಎಡೂವರ್ಡನಿಗೆ ತಾವೆಂದೂ ಕಾಗದ 
ಬರೆಯಲಿಲ್ಲವೆಂದು ಐನ್‌ಸ್‌ಟೈನ್‌ ಸೀಲಿಗ್‌ರಿಗೆ ಹೇಳಿದರು (ಐನ್‌ಸ್‌ಟೈನ್‌ ಪತ್ರಾಗಾರ ೩೯-೦೬೦) ಮಿಲೇವಾ 
ಜೊತೆಗಿನ ಮದುವೆಗೆ ಮೊದಲು ಲೀಸರ್ಲ್‌ ಹುಟ್ಟಿದಳು, ಜನವರಿ ೧೯೦೨. ಪ್ರಾಯಶಃ ಈ ಮಗುವನ್ನು ದತ್ತು 
ಕೊಟ್ಟಿರಬಹುದು ಅಥವಾ ಇದು ಕೆಂಜ್ವರದಿಂದ ಮಡಿದಿರಬಹುದು. ಸೆಪ್ಟೆಂಬರ್‌ ೧೯೦೩ರ ತರುವಾಯ ಈ ಹುಡುಗಿಯ 
ಬಗ್ಗೆ ಪ್ರಸ್ತಾವನೆ ಇಲ್ಲ. (ನೋಡಿ ಸಿಪಿಎಇ, ಸಂಪುಟ ೫ ಮತ್ತು ಲವ್‌ ಲೆಟರ್ಸ್‌) ಲೀಸರ್ಲ್‌ಳಿಗೆ ಅದೆಂಥ ರೋಗ ಬಡಿದಿದೆ 
ಎಂದು ಕೇಳಿ ನನಗೆ ಪರಮ ದುಃಖವಾಗಿದೆ. ಕೆಂಜ್ವರದ ದುಷ್ಪರಿಣಾಮಗಳನ್ನು ಸುದೀರ್ಥಕಾಲ ಸಹಿಸಬೇಕಾದೀತು. 
ಇದು ಹಾಗಾಗದಿರಲಿ. ಮಗುವನ್ನು ನೋಂದಾಯಿಸಲಾಗಿದೆಯೇ? ಮುಂದೆ ಈಕೆಗೆ ಸಮಸ್ಯೆಗಳು ಎದುರಾಗದಂತೆ 


50 


ಈಗಲೇ ನಾವು ಎಚ್ಚರಿಕೆ ವಹಿಸಬೇಕು. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಪತ್ರ, ೧೯ ಸೆಪ್ಟೆಂಬರ್‌ ೧೯೦೩; ಲವ್‌ 


ಛೆ 


ಲೆಟರ್ಸ್‌ ಪುಟ ೭೮. 


೧೧೯ 
ಸಾಮಾನ್ಯ ಜೀವನಕ್ಕೆ ಮರಳಿಯೇನೆಂಬ ಆಶಯವೇ 
ಇರದೆ, ಈ ಹುಡುಗ ಇಡೀ ಬದುಕನ್ನು 
ಕಳೆಯಬೇಕೆಂಬುದು ಅತ್ಯಂತ ಶೋಚನೀಯ ಸಂಗತಿ. 
ಇನ್ಸುಲಿನ್‌ ಚುಚ್ಚುಮದ್ದುಗಳು 
ನಿಷ್ಪರಿಣಾಮಕಾರಿಯಾಗಿವೆ ಎಂದ ಬಳಿಕ 




















1" 









“3 (1% ವೈದ್ಯಕೀಯದ ಕಡೆಯಿಂದ ಏನಾದರೂ ನೆರವು 
ಮೊದಲ ಹೆಂಡತಿ, ಮಿಲೇವಾ ಪಾಲಿನ್‌ ಕೋಚ್‌ ಐನ್‌ಸ್ಟೈನ್‌, 
ಮಾರಿಕ್‌, ಸುಮಾರು ೧೮೯೬ ಆಲ್ಬರ್ಟ್‌ ಅವರ ತಾಯಿ ಒದಗೀತೆಂಬುದರ ಬಗ್ಗೆ ಇನ್ನೇನೂ ಭರವಸೆ ನನಗಿಲ್ಲ. 
(ಕೃಪೆ : 501/01705006 (ಕೃಪೆ : 6 `100/೦೪/ 
1.೩7005010110070॥) ಟದ 01 1070581017) ಒಟ್ಟಾರೆ ಹೇಳುವುದಾದರೆ ನಿಸರ್ಗಕ್ಕೆ ತನ್ನ 


ಪಾಳಿಯನ್ನು ಪೂರೈಸಲು ಬಿಡುವುದೇ ಯುಕ್ತವೆಂಬುದು 

ನನ್ನ ಭಾವನೆ. ಸಂದರ್ಭ: ತಮ್ಮ ಮಗ ಎಡೂವರ್ಡ್‌ 

ಬಗ್ಗೆ ಮೈಕೇಲ್‌ ಬೆಸ್ಟೋರಿಗೆ ಕಾಗದ, ೧೧ ನವಂಬರ್‌ 

೧೯೪೦; ಐನ್‌ಸ್‌ಟೈನ್‌ ಪತ್ರಾಗಾರ ೭-೩೭೮ 

೧೨೦ 

ನನ್ನ ವ್ಯಕ್ತಿತ್ವದ ಪ್ರಮುಖ ಛಾಪು. - ಪರಿಶುದ್ಧ 

ಗುರಿಯೊಂದರ ಸಾಧನಾರ್ಥ ಹಲವಾರು ವರ್ಷ 

ತ್ಯಾಗಶೀಲನಾಗಿದ್ದು ಕೇವಲ ಅಸ್ತಿತ್ವದ ಮಟ್ಟಕ್ಕಿಂತ 

ತ ಮೇಲೇರಬಲ್ಲ ಸಾಮರ್ಥ್ಯ - ಧರಿಸಿರುವ ಒಬ್ಬ ಮಗ 
೫35..11..1111114ಗ5ಗರುವದು ಅಭಿಮಾನದ ಸಂಗತಿ. ವೈಯಕ್ತಿಕ 

ಹಣೆಬರೆಹದಿಂದಲೂ ಇತರ ಮಾನವ 

ಸಂಸರ್ಗದಿಂದಲೂ ನಾವು ನಮ್ಮಷ್ಟಕ್ಕೆ ಸ್ವತಂತ್ರರಾಗಿರಲು ಇದು ಅತ್ಯುತ್ಕೃಷ್ಟ , ನಿಜಕ್ಕೂ ಒಂದೇ ಒಂದು ಹಾದಿ ಆಗಿದೆ. 

ಸಂದರ್ಭ: ಹ್ಯಾನ್ಸ್‌ ಆಲ್ಬರ್ಟ್‌ರಿಗೆ ಓಲೆ, ೧ ಮೇ ೧೯೫೪; ಹೈಫೀಲ್ಡ್‌ ಮತ್ತು ಕಾರ್ಟರ್‌ `ದಿ ಪ್ರೈವೇಟ್‌ ಲೈವ್ಸ್‌' ಪುಟ 

೨೫೮ರಲ್ಲಿ ಉಲ್ಲೇಖಿತ. 

೧೨೧ 

ನಿನ್ನ ಹೆಂಡತಿ ಅದನ್ನು ನೆನಪಿಸುವ ತನಕ, ದುರದೃಷ್ಟವಶಾತ್‌ ಅದರ ಬಗ್ಗೆ ನಾನು ಯೋಚಿಸಲೇ ಇಲ್ಲ ಎಂಬುದನ್ನು 

ಒಪ್ಪುತ್ತೇನೆ. ಸಂದರ್ಭ: ಹ್ಯಾನ್ಸ್‌ ಆಲ್ಬರ್ಟರಿಗೆ ಕಾಗದ - ಆತನ ಐವತ್ತನೆಯ ಜನ್ಮದಿನದಂದು, ಮೇ ೧೯೫೪; 

ಬರ್ನಾರ್ಡ್‌ ಮೇಯರ್‌ ಜೊತೆಗಿನ ಸಂದರ್ಶನದಲ್ಲಿ ಉಲ್ಲೇಖಿತ - ವ್ಹಿಟ್ರೋ 'ಐನ್‌ಸ್‌ಟೈನ್‌ ಪುಟ ೨೧ರಲ್ಲಿದೆ 


51 


೧೨೨ 
ಮಾರ್ಗಟ್‌ ಮಾತಾಡುವಾಗ ಹೂಗಳು ಬೆಳೆಯುವುದನ್ನು ಕಾಣುವೆ. ಸಂದರ್ಭ: ತಮ್ಮ ಬಲಮಗಳಿಗೆ ನಿಸರ್ಗದ ಬಗ್ಗೆ 
ಇರುವ ಪ್ರೀತಿ ಕುರಿತು; ಪ್ರೀಡ ಬುಕ್ಕಿ "ಯೂ ಹ್ಯಾವ್‌ ಟು ಆಸ್ಕ್‌ ಫರ್ಗಿವ್‌ನೆಸ್ನಲ್ಲಿ ಉಲ್ಲೇಖಿತ, ದಿ ಜ್ಯೂಯಿಶ್‌ ಕ್ವಾರ್ಟರ್ಲಿ 


೧೫, ಸಂಖ್ಯೆ ೪ (ಮಾಗಿ ೧೯೬೭-೬೮) ಪುಟ ೩೩ 


ತಂಗಿ ಮಾಜಾ ಮತ್ತು ತಾಯಿ ಪಾಲಿನ್‌ ಬಗ್ಗೆ: 

೧೨೩ 

ಸರಿ, ಆದರೆ ಇದರ ಗಾಲಿಗಳೆಲ್ಲಿ? ಸಂದರ್ಭ: ಮಾಜಾ ಜನನ ೧೮೮೧ರಲ್ಲಿ ಆದ ಬಳಿಕ, ಎರಡು ವರ್ಷದ ಆಲ್ಬರ್ಟ್‌ನಿಗೆ 
ಈಗ ಈತನಿಗೆ ಆಡಲು ಆಟಿಗೆ ಒದಗಿದೆ ಎಂದು ಹೇಳಿದಾಗ: ಮಾಜಾ-ವಿಂಟೆಲರ್‌-ಐನ್‌ಸ್‌ಟೈನ್‌ ಬರೆದಿರುವ 
'ಬಯಾಗ್ರಾಫಿಕಲ್‌ ಸ್ಕೆಚ್ನ ಲ್ಲಿ, ಸಿಪಿಎಇ ಸಂಪುಟ ೧, ಪುಟ ಎಲ್‌೭ 

೧೨೪ 

ನನ್ನ ತಾಯಿ ಮತ್ತು ತಂಗಿ ಬಗ್ಗೆ ನನಗೆ ಅನುಕಂಪವಿದ್ದರೂ ಅವರು ಬಹುತೇಕ ಚಿಲ್ಲರೆ ಬುದ್ಧಿಯವರು ಎಂದನ್ನಿಸುತ್ತದೆ. 
ಬದುಕು ಹೇಗೆ ನಮ್ಮನ್ನು ಕ್ರಮೇಣ ನಮ್ಮ ಉಸಿರಿನ ತೀರ ಸೂಕ್ಷ್ಮ ಪದರಗಳಲ್ಲಿ ಪರಿವರ್ತಿಸುತ್ತದೆ. ಇದರಿಂದ ಹೇಗೆ 
ಅತ್ಯಂತ ನಿಕಟ ಕೌಟುಂಬಿಕ ಬಂಧಗಳೂ ರೂಢಿಯ ಸ್ನ ೇಹಕ್ಕೆ ಕುಸಿಯುತ್ತವೆ ಎಂಬುದೊಂದು ಬಲು ಕುತೂಹಲಕಾರಿ 
ಸಂಗತಿ. ನಮ್ಮೊಳಗಿನ ತೀರ ಆಳ ನೆಲೆಗಳಲ್ಲಿ ಒಬ್ಬರನ್ನಿನ್ನೊಬ್ಬರು ಎಂದೂ ಅರಿಯಲಾರೆವು; ಮತ್ತು ಇನ್ನೊಬ್ಬರ ಜೊತೆ 
ಸ್ಪಂದಿಸುವುದು ಅಥವಾ ಯಾವ ರಾಗ ಭಾವಗಳು ಅವರನ್ನು ಚಲನಶೀಲವಾಗಿಸಬಲ್ಲವು ಎಂಬುದನ್ನು ತಿಳಿಯುವುದು 
ನಮಗೆ ಅಸಾಧ್ಯ. ಸಂದರ್ಭ: ಮಿಲೇವಾ ಮಾರಿಕ್‌ರಿಗೆ ಓಲೆ, ೧೮೯೯ ಆಗಸ್ಟ್‌ ತರುಣದಲ್ಲಿ; ಲವ್‌ ಲೆಟರ್ಸ್‌, ಪುಟ ೯; 
ಸಿಪಿಎಇ ಸಂಪುಟ ೧ ದಾಖಲೆ ೫೦. 

೧೨೫ 

ನನ್ನ ತಾಯಿ ಮಡಿದಿದ್ದಾಳೆ. . . ನಾವೆಲ್ಲರೂ ಪೂರ್ತಿ ದಣಿದಿದ್ದೇವೆ. . . ರಕ್ತ ಸಂಬಂಧದ ಮಹತ್ತ್ವ [ಇಂಥ 
ಸಂದರ್ಭಗಳಲ್ಲಿ ವಿಶೇಷವಾಗಿ] ಒಡಲಾಳದಿಂದ ಅರಿವಿಗೆ ಬರುತ್ತದೆ. ಸಂದರ್ಭ: ಹೈನ್ರಿಕ್‌ ರೂಂಗರ್‌ ಅವರಿಗೆ ಪತ್ರ, 
೧೯೨೦ ಮಾರ್ಚ್‌ ತರುಣದಲ್ಲಿ; ಐನ್‌ಸ್‌ಟೈನ್‌ ಪತ್ರಾಗಾರ ೩೯-೭೩೨ 


ಅಧ್ಯಾಯ ಏಳು 


ಸ್ನೆ ಹಿತರು, ನಿರ್ದಿಷ್ಟ ವಿಜ್ಞಾನಿಗಳು, ಮತ್ತು ಇತರರ ಬಗ್ಗೆ 


ಮೈಕೇಲ್‌ ಬೆಸ್ಟೊ ಕುರಿತು 


೧೨೬ 


52 


ಅವರೀಗ ಈ ವಿಚಿತ್ರ ಪ್ರಪಂಚದಿಂದ ನನಗಿಂತ ತುಸು ಮುಂದಾಗಿ ನಿಷ್ಕಮಿಸಿದ್ದಾರೆ. ಇದಕ್ಕೇನೂ ಮಹತ್ವವಿಲ್ಲ. 
ಭೌತವಿಜ್ಞಾನದಲ್ಲಿ ಪೂರ್ತಿ ವಿಶ್ವಾಸವಿರುವ ನಮಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ನಡುವಿನ ವಿಭೇದೀಕರಣ 


ಎಡೆಬಿಡದ ಹಠಮಾರಿ ಭ್ರಮೆ ಮಾತ್ರ. 


ಕುಟುಂಬಕ್ಕೆ ಬರೆದ ಸಂತಾಪ ಸೂಚಕ 


ಸಂದರ್ಭ: ತಮ್ಮ ಅಜೀವ ಮಿತ್ರ ಮೈಕೇಲ್‌ ಬೆಸ್ಸೊ ಕುರಿತು ಶ್ರೀಯುತರ 
ಪತ್ರ, ೨೧ ಮಾರ್ಚ್‌ ೧೯೫೫; ಖುದ್ದು ಇವರದೇ ಮರಣ ಮುಂದಿನ ಒಂದು 


ತಿಂಗಳ ಒಳಗೆ ಸಂಭವಿಸಲಿತ್ತು. ಐನ್‌ಸ್‌ಟೈನ್‌ ಪತ್ರಾಗಾರ ೭-೨೪೫ 





ನೀಲ್ಫ್ಸ್‌ ಬೋರ್‌ ಜೊತೆ 


(ಕೃಪೆ : ಪಾಲ್‌ ಏರೆನ್‌ಫೆಸ್ಟ್‌ರಿ೦ದ 


ಡಿ.10 7711110 5070 13/1581 ಗಿ೦11೮5) 


೧೨೭ 
ಒಬ್ಬ ವ್ಯಕ್ತಿಯಾಗಿ ಅವರಲ್ಲಿ ನಾನು ಬಲು ಮೆಚ್ಚಿದ ಸಂಗತಿ 
ಎಂದರೆ, ಅಷ್ಟು ದೀರ್ಫ್ಥಕಾಲ ಅವರು ಶಾಂತವಾಗಿ 
ಬಾಳಿದರು... ಮಾತ್ರವಲ್ಲ, ಏಕ ಮಹಿಳೆಯೊಂದಿಗೆ 
ಚಿರಮಧುರ ಬಾಂಧವ್ಯವನ್ನು ಕಾಪಾಡಿಕೊಂಡೂ ಇದ್ದರು - 
ಈ ಎರಡನೆಯದರಲ್ಲಿ ನಾನು ಎರಡು ಸಲ ಪ್ರಾಯಶಃ 
ಅತ್ಯಂತ ಹೇಯವಾಗಿ ಸೋತಿದ್ದೇನೆ. ಸಂದರ್ಭ: ತಮ್ಮ 
ಅಜೀವ ಮಿತ್ರ ಮೈಕೇಲ್‌ ಬೆಸ್ಸೊ ಕುರಿತು ಶ್ರೀಯುತರ 
ಕುಟುಂಬಕ್ಕೆ ಬರೆದ ಸಂತಾಪ ಸೂಚಕ ಪತ್ರ, ೨೧ 
ಮಾರ್ಚ್‌ ೧೯೫೫; ಖುದ್ದು ಇವರದೇ ಮರಣ ಮುಂದಿನ 
ಒಂದು ತಿಂಗಳ ಒಳಗೆ ಸಂಭವಿಸಲಿತ್ತು. ಐನ್‌ಸ್‌ಟೈನ್‌ 


ಪತ್ರಾಗಾರ ೭-೨೪೫ 


ನೀಲ್ಭ್‌ ಬೋರ್‌ ಕುರಿತು: 


೧೨೮ 


ಒಬ್ಬ ವ್ಯಕ್ತಿ ಕೇವಲ ತನ್ನ ಉಪಸ್ಥಿತಿಯಿಂದ ನೀವು ನನಗೆ ನೀಡಿದಂಥ ಉಲ್ಲಾಸದ ಅನುಭವ ನನ್ನ ಜೀವನದಲ್ಲಿ 
ಬಹಳವೇನೂ ಇಲ್ಲ. ಸಂದರ್ಭ: ನೀಲ್ಫ್‌ ಬೋರ್‌ ಅವರಿಗೆ ಓಲೆ ೨ ಮೇ ೧೯೨೦; ಐನ್‌ಸ್‌ಟೈನ್‌ ಪತ್ರಾಗಾರ ೮-೦೬೫ 


೧೨೯ 


53 


ಬೋರ್‌ ಇಲ್ಲಿದ್ದರು, ನಾನು ಕೂಡ ನಿಮ್ಮಷ್ಟೇ ಅವರಲ್ಲಿ ಪ್ರೇಮಪರವಶನಾಗಿದ್ದೇನೆ. ಅವರು ಈ ಪ್ರಪಂಚದೊಳಗೆ ಒಂದು 
ತೆರನಾದ ಸಮಾಧಿ ಸ್ಥಿತಿಯಲ್ಲಿ ಅಡ್ಡಾಡುತ್ತಿರುವ ತೀವ್ರ ಸಂವೇದನಶೀಲ ಮಗುವಿನಂತಿದ್ದಾರೆ. ಸಂದರ್ಭ: ಪಾಲ್‌ 
ಏರೆನ್‌ಪೆಸ್‌ಟ್‌ರಿಗೆ ಕಾಗದ, ೪ ಮೇ ೧೯೨೦; ಐನ್‌ಸ್‌ಟೈನ್‌ ಪತ್ರಾಗಾರ ೯-೪೮೬ 

೧೩೦ 

ನಿಜಕ್ಕೂ ಅವರೊಬ್ಬ ಪರಮ ಪ್ರತಿಭಾನ್ವಿತ ಪುರುಷ. . . ಅವರ ಚಿಂತನ ವಿಧಾನದಲ್ಲಿ ನನಗೆ ಪೂರ್ಣ ಭರವಸೆ ಇದೆ. 
ಸಂದರ್ಭ: ಪಾಲ್‌ ಏರೆಸನ್‌ಫೆಸ್‌ಟ್‌ರಿಗೆ ಪತ್ರ, ೨೩ ಮಾರ್ಚ್‌ ೧೯೨೨; ಐನ್‌ಸ್‌ಟೈನ್‌ ಪತ್ರಾಗಾರ ೧೦-೦೩೫ 

೧೩೧ 

ಅವರು ತಮ್ಮ ಅಭಿಪ್ರಾಯಗಳನ್ನು ನಿರಂತರವಾಗಿ ತಡಕಾಡುತ್ತಿರುವವನಂತೆ ನುಡಿಯುವರೇ ಹೊರತು ತನ್ನಲ್ಲಿ 
ನಿರ್ಣೀತ ಸತ್ಯ ಇದೆಯೆಂದು ನಂಬಿರುವವನಂತೆ ಎಂದೂ ಅಲ್ಲ. ಸಂದರ್ಭ: ಬಿಲ್‌ ಬೆಕ್ಕರ್‌ ಅವರಿಗೆ ಓಲೆ ೨೦ ಮಾರ್ಚ್‌ 


೧೯೫೪; ಐನ್‌ಸ್‌ಟೈನ್‌ ಪತ್ರಾಗಾರ ೮-೧೦೯ 


ಲೂಯಿ ಬ್ರಾಂಡೀಸ್‌ ಕುರಿತು: 

೧೩೨ 

ಇಂಥ ಪ್ರಗಲ್ಭ ಬೌದ್ಧಿಕ ವರದಾನಗಳು ಇಷ್ಟೊಂದು ಸ್ವಪರಿತ್ಯಾಗದ ಜೊತೆ ಸಂಲಗ್ನವಾಗಿದ್ದು ತಮ್ಮ ಜೀವನದ ಪರಮ 
ಸಾರ್ಥಕ್ಯವನ್ನು ತಾವು ಸಮುದಾಯಕ್ಕೆ ಸಲ್ಲಿಸುವ ಮೌನ ಸೇವೆಯಲ್ಲಿ ಕಾಣುತ್ತಿರುವ ಇನ್ನೊಬ್ಬ ವ್ಯಕ್ತಿ ನನಗೆ ತಿಳಿದಿಲ್ಲ. 
ಸಂದರ್ಭ: ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಲೂಯಿ ಬ್ರಾಂಡೀಸ್‌ರಿಗೆ ಕಾಗದ. ೧೦ ನವಂಬರ್‌ ೧೯೩೬; 


ಐನ್‌ಸ್‌ಟೈನ್‌ ಪತ್ರಾಗಾರ ೩೫-೦೪೬ 


ಮೇರಿ ಕ್ಯೂರಿ ಕುರಿತು: 

೧೩೩ 

ಶ್ರೀಮತಿ ಕ್ಯೂರಿ ಅಧಿಕಾರದಾಹಿ ಅಥವಾ ಇನ್ನಾ ವುದಾದರೂ ದಾಹಿ ಎಂದು ನಂಬಲಾರೆ. ಆಕೆಯೊಬ್ಬ ಆಡಂಬರರಹಿತ 
ಪ್ರಾಮಾಣಿಕ ವ್ಯಕ್ತಿ. ತಮ್ಮ ಪಾಲಿಗಿಂತ ಹೆಚ್ಚು ಹೊಣೆಗಳೂ ಹೊರೆಗಳೂ ಅವರಿಗಿವೆ. ಆಕೆಯದು ಪ್ರಸ್ಫುರಣಶೀಲ 
ಧೀಶಕ್ತಿ. ಸ್ವಭಾವತಃ ಪ್ರೇಮಮಯಿಯಾದರೂ ಯಾರಿಗೇ ಆಗಲಿ ಅಪಾಯಕಾರಿ ಆಗಬಲ್ಲಷ್ಟು ರೂಪಾಕರ್ಷಣೆ ಏನೂ 
ಆಕೆಗಿಲ್ಲ. ಸಂದರ್ಭ: ಫ್ರೆಂಚ್‌ ಭೌತವಿಜ್ಞಾನಿ ಗೃಹಸ್ಥ ಪಾಲ್‌ ಲಾಂಜೆವಿನ್‌ ಜೊತೆ ಕ್ಯೂರಿಗೆ ಇತ್ತೆಂದು ಹೇಳಲಾದ 
ಪ್ರಕರಣ ಕುರಿತು ಹೈನ್ರಿಕ್‌ ರಾಾಂಗ್ಲರ್‌ ಅವರಿಗೆ ಪತ್ರ, ೬ ನವಂಬರ್‌ ೧೯೧೧; ಸಿಪಿಎಇ ಸಂಪುಟ ೫ ದಾಖಲೆ ೩೦೩. 
೧೩೪ 

ನೀವು ಅಷ್ಟೊಂದು ಆತ್ಮವಿಶ್ವಾಸದಿಂದ ನಿಮ್ಮ ದೈನಂದಿನ ಬದುಕಿನಲ್ಲಿ ಭಾಗಿಯಾಗಲು ಎಡೆ ಮಾಡಿಕೊಟ್ಟದ್ದಕ್ಕಾಗಿ 
ನಿಮಗೂ ನಿಮ್ಮ ಸ್ನೇಹಿತರಿಗೂ ಹಾರ್ದಿಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಇಂಥ ವ್ಯಕ್ತಿಗಳ ಈ ಬಗೆಯ ಅದ್ಭುತ 
ಸಾಹಚರ್ಯಗಳನ್ನು ನೋಡುವುದೇ ಪರಮೋತ್ತಾರಕ ಅನುಭವವೆಂದು ನನ್ನ ಭಾವನೆ. ನಿಮ್ಮಲ್ಲಿ ಪ್ರತಿಯೊಂದೂ ಅಷ್ಟು 
ಸ್ವಾಭಾವಿಕವಾಗಿ ಮತ್ತು ಸರಳವಾಗಿ ಪ್ರಕಟವಾಯಿತು. ಯಾವುದೇ ಕಾರಣಕ್ಕಾಗಿ ನನ್ನ ಒರಟು ನಡವಳಿಕೆಗಳು ನಿಮಗೆ 


54 


ಕೆಲವು ವೇಳೆ ಮುಜಗರ ತಂದಿದ್ದರೆ ಅದಕ್ಕೆ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಸಂದರ್ಭ: ಮೇರಿ ಕ್ಯೂರಿಯವರಿಗೆ ಓಲೆ, 
೩ ಏಪ್ರಿಲ್‌ ೧೯೧೩; ಸಿಪಿಎಇ ಸಂಪುಟ ೫, ದಾಖಲೆ ೪೩೫. 

೧೩೫ 

ಮದಾಮ್‌ ಕ್ಯೂರಿ ಬಲು ಜಾಣೆ. ಆದರೆ ಹೆರ್ರಿಂಗ್‌ ಮೀನಿನಷ್ಟು ಕೋಟ - ಅಂದರೆ ಸುಖದುಃಖ 
ಸಂವೇದನೆಗಳೆಲ್ಲದರಿಂದಲೂ ದೂರ. ಈಕೆ ತಮ್ಮ ಸಂವೇದನೆಗಳನ್ನು ಅಭಿವ್ಯಕ್ತಿಸುವ ಹೆಚ್ಚು ಕಡಿಮೆ ಒಂದೇ ಒಂದು 
ಮಾರ್ಗ ಎಂದರೆ ತಾವು ಇಷ್ಟಪಡದ ವಿಷಯಗಳನ್ನು ನಿಂದಿಸುವುದು. ಇನ್ನು ಈಕೆಗೊಬ್ಬಳು ಮಗಳಿದ್ದಾಳೆ. ಇವಳು 
ಇನ್ನಷ್ಟು ತೀಕ್ಷ್ಣ - ಗ್ರೆನೇಡಿಯರ್‌ನಂತೆ. ಈ ಮಗಳಾದರೂ ಪರಮ ಪ್ರತಿಭಾನ್ವಿತೆ. ಸಂದರ್ಭ: ಎಲ್ಸಾ ಲೊವೆಂತಾಲ್‌ರಿಗೆ 
ಓಲೆ, ೧೧ (7) ಆಗಸ್ಟ್‌ ೧೯೧೩; ಸಿಪಿಎಇ ಸಂಪುಟ ೫ ದಾಖಲೆ ೪೬೫ 

೧೩೬ 

ಅವರ ಧೃತಿ, ಮನೋಪಾರಿಶುದ್ಧ , ಸ್ವಂತ ಜೀವನದಲ್ಲಿ ಮಿತವ್ಯಯ, ಜ್ಞೇಯನಿಷ್ಠತೆ ಮತ್ತು ಅಸ್ಪಲಿತ ತೀರ್ಪು - ಏಕ 
ವ್ಯಕ್ತಿಯಲ್ಲಿ ಇವೆಲ್ಲವೂ ಸಂಗಮಿಸಿರುವುದೊಂದು ವಿರಳ ವಿದ್ಯಮಾನ . . ನಿರ್ದಿಷ್ಟ ಮಾರ್ಗವೊಂದು ಖುಜು ಎಂಬುದನ್ನು 
ಅವರೊಮ್ಮೆ ಪರಿಭಾವಿಸಿದರೋ ಅದರಲ್ಲಿ ಅವರು. ಇನಿತೂ ರಿಯಾಯತಿ ಇರದೆ. ನಿಷ್ಠುರ ಛಲದಿಂದ 
ಮುನ್ನಡೆಯುತ್ತಿದ್ದರು. ಸಂದರ್ಭ: ಕ್ಯೂರಿ ಸಂಸ್ಮರಣ ಸಮಾರಂಭದಲ್ಲಿ, ರೋರಿಕ್‌ ವಸ್ತುಸಂಗ್ರಹಾಲಯ, ನ್ಯೂಯಾರ್ಕ್‌, 


೨೩ ನವಂಬರ್‌ ೧೯೩೫; ಐನ್‌ಸ್‌ಟೈನ್‌ ಪತ್ರಾಗಾರ ೫- ೧೪೨ 


ಪಾಲ್‌ ಏರೆನ್‌ಫೆಸ್ಟ್‌ ಕುರಿತು: 

೧೩೭ 

ಅವರನ್ನು ಅಸಮರ್ಪಕತೆಯ ಪ್ರಜ್ಞೆ ದ ಜ್ಞೇಯನಿಷ್ಠವಾಗಿ ಹೇಳುವುದಾದರೆ ಇದು ಅಸಮರ್ಥನೀಯ - ಪದೇ ಪದೇ 
ಬಾಧಿಸಿ ಪ್ರಶಾಂತ ಸಂಶೋಧನೆಗೆ ಬೇಕಾಗುವ ಮನಶ್ಕಾಂತಿಯನ್ನು ನಿರ್ಮೂಲಿಸಿತ್ತು . . . ನಿಜಕ್ಕೂ ಆತ್ಮವಿಶ್ವಾಸದ 
ತೀವ್ರ ಕೊರತೆಯೇ ಅವರ ದುರಂತದ ಕಾರಣ . . . ಅವರಿಗೆ ಬದುಕಿನಲ್ಲಿ ಸುದೃಢ ಸಂಬಂಧವಿದ್ದುದು ಪತ್ನಿ ಜೊತೆ - 
ಸಹಕಾರ್ಯಕರ್ತೆ ಮತ್ತು . .. ಸಮಾನ ಧೀಶಕ್ತಿಯುತೆ . . . ನನ್ನ ಜೀವನದಲ್ಲಿ ನಾನು ಹೆಚ್ಚೇನೂ ಕಂಡಿರದ ಒಂದು 
ಪೂಜನೀಯತೆಯನ್ನೂ ಪ್ರೀತಿಯನ್ನೂ ಅವರು ಆಕೆಗೆ ಮರುಸಲ್ಲಿಸಿದರು. ಸಂದರ್ಭ: ಭೌತ ವಿಜ್ಞಾನಿ ಮತ್ತು ನಿಕಟ ಮಿತ್ರ 
ಪಾಲ್‌ ಏರೆನ್‌ಫೆಸ್ಟ್‌ ಅವರ ಆತ್ಮಹತ್ಯಾನಂತರ; ಆಲ್ಮನಾಕ್‌ ವಾನ್‌ ಹೆಟ್‌ ಲೀಡ್ಕೆ ಸ್ಟೂಡೆಂಟನ್‌ಕಾರ್ಪ್ಸ್‌ (ಡಾಯಿಶ್‌ 
ಬರ್ಗ್‌ ವೆರ್ಲ್ಯಾಗ್‌, ಲೀಡನ್‌, ೧೯೩೪) 


ಮೈಖೇಲ್‌ ಫ್ಯಾರಡೆ ಕುರಿತು: 

೧೩೮ 

ಪ್ರಿಯಕರ ತನ್ನ ದೂರದ ಪ್ರಿಯತಮೆಯನ್ನು ಪ್ರೇಮಿಸುವಂತೆ ಈ ವ್ಯಕ್ತಿ ನಿಸರ್ಗದ ನಿಗೂಢವನ್ನು ಪ್ರೀತಿಸಿದರು. 
ಸಂದರ್ಭ: ಗೆರ್ಟ್ರೂಡ್‌ ವಾರ್ಶೂವರ್‌ ಅವರಿಗೆ ಕಾಗದ, ೨೩ ಡಿಸೆಂಬರ್‌ ೧೯೫೨; ಐನ್‌ಸ್‌ಟೈನ್‌ ಪತ್ರಾಗಾರ ೩೯- 


೫೧೭ 


೫ 


ಸಿಗ್ಮಂಡ್‌ ಫ್ರಾಯ್ಡ್‌ ಕುರಿತು: 
೧೩೯ 
ಈ ವೃದ್ಧ ಮಹಾಶಯರಿಗೆ... ನಿಷ್ಕೃಷ್ಟ ದರ್ಶನ ಇತ್ತು; ಯಾವ ಭ್ರಾಂತಿಗಳೂ ಇವರಿಗೆ ಪುಂಗಿಯೂದಿ ಮತ್ತು 


ಬರಿಸಲಾರದವಾಗಿದ್ದುವು - ಸ್ವಂತ ಭಾವನೆಗಳ ಬಗೆಗಿನ ಬಹುತೇಕ ಉತ್ಪ್ರೇಕ್ಷಿತ ಭರವಸೆಯ ಹೊರತಾಗಿ. ಸಂದರ್ಭ: 


ಎ. ಬಖರಾಖ್‌ ರಿಗೆ ಪತ್ರ. ೨೫ ಜುಲೈ ೧೯೪೯; ಐನ್ಸ್ಟೈನ್‌ ಪತ್ರಾಗಾರ ೫೭-೬೨೯ 


ಗೆಲಿಲಿಯೋ ಕುರಿತು: 

೧೪೦ 

ಎಷ್ಟೊಂದು ವಿಜ್ಞಾನಿಗಳಲ್ಲಿ ನಾವು [ಕುಪ್ರತಿಷ್ಠೆ] ಕಾಣುತ್ತೇವೆ - ಇದು ದುರದೃಷ್ಟ. ಕೆಪ್ಸರನ ಕೃತಿಯನ್ನು ಗೆಲಿಲಿಯೋ 
ಸ್ಮರಿಸಲಿಲ್ಲವೆಂಬ ಸಂಗತಿ ನನಗೆ ಸದಾ ನೋವು ಉಂಟು ಮಾಡಿದೆ. ಸಂದರ್ಭ: ಐ. ಬರ್ನಾರ್ಡ್‌ ಕೋಹನ್‌ರಿಗೆ, 


ಏಪ್ರಿಲ್‌ ೧೯೫೫; ಫ್ರೆಂಚ್‌ನಲ್ಲಿ ಉಲ್ಲೇಖಿತ, ಐನ್‌ಸ್‌ಟೈನ್‌: ಎ ಸೆಂಟಿನೆರಿ ವಾಲ್ಯೂಂ, ಪುಟ ೪೧ 


ಗಾಂಧಿ ಕುರಿತು: 

೧೪೧ 

ತನ್ನ ಜನತೆಯ ನಾಯಕ, ಯಾವುದೇ ಬಾಹ್ಯ ಬಲದ ಬೆಂಬಲವಿರದಾತ; ಈ ರಾಜಕಾರಣಿಯ ಯಶಸ್ಸು 
ಚಮತ್ಕಾರವನ್ನಾಗಲೀ ತಾಂತ್ರಿಕ ವಿಷಯಗಳಲ್ಲಿ ಗಳಿಸಿರುವ ಪ್ರಾವೀಣ್ಯವನ್ನಾಗಲೀ ಅವಲಂಬಿಸಿಲ್ಲ. ಬದಲು, 
ಮನವೊಲಿಸಬಲ್ಲ ಸ್ವಂತ ವ್ಯಕ್ತಿತ್ವದ ಸಾಮರ್ಥ್ಯವನ್ನು ಮಾತ್ರ ಅವಲಂಬಿಸಿದೆ. ಬಲಪ್ರಯೋಗವನ್ನು ಸದಾ ತಿರಸ್ಕರಿಸಿದ 
ಯಶಸ್ವೀ ಹೋರಾಟಗಾರ. ವಿವೇಕ ವಿನೀತತೆಗಳಿಂದ ಕೂಡಿದ ಪುರುಷ. ದೃಢ ನಿರ್ಧಾರ ಮತ್ತು ಅಚಲ ಸ್ಫೈರ್ಯದಿಂದ 
ಸಜ್ಜುಗೊಂಡು ಸಕಲ ತ್ರಾಣವನ್ನೂ ತನ್ನ ಜನರ ಉದ್ಧಾರ ಹಾಗೂ ಸ್ಥಿತಿಗತಿಗಳ ಸುಧಾರಣೆಗಾಗಿ ಅರ್ಪಿಸಿದಾತ. 
ಯೂರೊಪಿನ ಅಮಾನುಷ ಕ್ರೌರ್ಯವನ್ನು ಸರಳ ವ್ಯಕ್ತಿಯ ಗಾಂಭೀರ್ಯದಿಂದ ಎದುರಿಸಿ ಸರ್ವ ಸಂದರ್ಭಗಳಲ್ಲಿಯೂ 
ಶ್ರೇಷ್ಠತೆಯಿಂದ ಕಂಗೊಳಿಸಿದಾತ. ಇಂಥವನೊಬ್ಬ ಎಂದಾದರೂ ಈ ನೆಲದ ಮೇಲೆ ರಕ್ತಮಾಂಸಭರಿತನಾಗಿ 
ಅಡ್ಡಾಡಿದುದು ನಿಜವಿರಬಹುದೇ ಎಂದು ಮುಂಬರಲಿರುವ ಪೀಳಿಗೆಗಳು ಸಂದೇಹಿಸುವುದು ಸಾಧ್ಯ. ಸಂದರ್ಭ: 
ಗಾಂಧಿಯವರ ಎಪ್ಪತ್ತನೆಯ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನೀಡಿದ ಹೇಳಿಕೆ, ೧೯೩೯; ಬೇರೆ ಕಡೆ ಪ್ರಕಟವಾಗಿಲ್ಲ; 
ಡೂಕಾಸ್‌ ಮತ್ತು ಹಾಫ್‌ಮನ್‌ - ಐನ್‌ಸ್‌ಟೈನ್‌ ಆನ್‌ ಹ್ಯೂಮನಿಸಮ್‌ನಲ್ಲಿ ಪ್ರಕಟಿತ 

೧೪೨ 

ನಮ್ಮ ಕಾಲದ ಸಮಸ್ತ ರಾಜಕೀಯ ವ್ಯಕ್ತಿಗಳ ಪೈಕಿ ಗಾಂಧಿ ಅತ್ಯಂತ ಧೀಮಂತ ಅಭಿಪ್ರಾಯಗಳನ್ನು ಹೊಂದಿದ್ದರೆಂದು 
ಭಾವಿಸಿದ್ದೇನೆ. ಅವರ ಸ್ಫೂರ್ತಿ ಪ್ರಜ್ಞೆಯಲ್ಲಿ ನಾವು ಕೆಲಸವೆಸಗಲು ಪ್ರಯತ್ನಿಸಬೇಕು. ನಮ್ಮ ಉದ್ದೇಶ ಸಾಧನೆಗೆ 
ಕಾದಾಡುವಾಗ ಹಿಂಸೆ ಪ್ರಯೋಗಿಸದಿರುವುದು ಮತ್ತು ನಾವು ದುಷ್ಟ್ಪವೆಂದು ಭಾವಿಸುವ ಯಾವುದರಲ್ಲೇ ಆಗಲಿ 


56 


ಪಾತ್ರವಹಿಸದಿರುವುದು. ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ ೧೯ ಜೂನ್‌ ೧೯೫೦; ಪೇಯ್ಸ್‌ - ಐನ್‌ಸ್‌ಟೈನ್‌ ಲಿವ್ಜ್‌ 
ಹಿಯರ್‌ನಲ್ಲಿ ಉಲ್ಲೇಖಿತ, ಪುಟ ೧೧೦ 

೧೪೩ 

ನಮ್ಮ ಕಾಲದ ಅತ್ಯಂತ ಮಹಿಮಾನ್ವಿತ ರಾಜಕಾರಣಿ ಗಾಂಧಿ ಹಾದಿ ತೋರಿಸಿದ್ದಾರೆ. ಜನ ಒಮ್ಮೆ ಸರಿದಾರಿ 
ಕಂಡುಕೊಂಡದ್ದಾದರೆ ಹೇಗೆ ಎಂಥ ಬಲಿದಾನಗಳಿಗೂ ಸಿದ್ಧರಿರುತ್ತಾರೆ ಎನ್ನುವುದನ್ನು ಅವರು ಪ್ರಮಾಣಿಸಿದ್ದಾರೆ. 
ಸಂದರ್ಭ: ಏಶ್ಯನ್‌ ಕಾಂಗ್ರೆಸ್‌ ಫಾರ್‌ ವರ್ಲ್ಡ್‌ ಫೆಡೆರೇಶನ್‌ಗೆ ಓಲೆ, ನವೆಂಬರ್‌ ೧೯೫೨. ನಾಥನ್‌ ಮತ್ತು ನಾರ್ಡನ್‌ - 
ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೫೮೪ರಲ್ಲಿ ಉಲ್ಲೇಖಿತ. 

೧೪೪ 

ರಾಜಕೀಯ ಕೌಶಲ ಮತ್ತು ಏಕೈಕ ಸನ್ನಿವೇಶ ಇವೆರಡರ ಜೊತೆ ಅಸಾಧಾರಣ ಬೌದ್ಧಿಕ ಮತ್ತು ನೈತಿಕ ಬಲಗಳು 
ಸಂಲಗ್ನಿಸಿದುದರ ಫಲವೇ ಗಾಂಧಿ. ಸಂದರ್ಭ: ಏಶ್ಯನ್‌ ಕಾಂಗ್ರೆಸ್‌ ಫಾರ್‌ ವರ್ಲ್ಡ್‌ ಫೆಡೆರೇಶನ್‌ಗೆ ಓಲೆ, ನವೆಂಬರ್‌ 
೧೯೫೩. ನಾಥನ್‌ ಮತ್ತು ನಾರ್ಡನ್‌ - ಐನ್‌ಸ್‌ಟೈನ್‌ ಆನ್‌ ಪೀಸ್‌ ಪುಟ ೫೯೪ರಲ್ಲಿ ಉಲ್ಲೇಖಿತ. 


ಗಯಟೇ ಕುರಿತು: 

೧೪೫ 

ಅವರಲ್ಲಿ ನನಗೆ ಮೂಡುವ ಭಾವ: ಓದುಗನ ಬಗ್ಗೆ ಒಂದಿಷ್ಟು ಅನುಗ್ರಹ ನಿಲವು, ವಿನೀತ ನಿಷ್ಠೆಯ ತುಸು ಕೊರತೆ. 
ಅದೂ ಮಹಾಪುರುಷರಲ್ಲಿ ಇಂಥ ನಡವಳಿಕೆ ಅಹಿತಕರ ಪರಿಣಾಮ ಬೀರುತ್ತದೆ. ಸಂದರ್ಭ: ಎಲ್‌. ಕಾಸ್ಟರ್‌ರಿಗೆ ಕಾಗದ, 


೯ ಏಪ್ಳಿಲ್‌ ೧೯೩೨; ಐನ್ನೆ ನ್‌ ಪತ್ರಾಗಾರ ೪೯-೩೮೦ 
ಬ್ರ ಸ್ಟುಕಿ ೨) 


ಹಿಟ್ಲರ್‌ ಕುರಿತು: 

೧೪೬ 

ತೀರ ಪರಿಮಿತ ಬೌದ್ಧಿಕ ಸಾಮರ್ಥ್ಯವಿದ್ದ ವ್ಯಕ್ತಿ. ಯಾವುದೇ ಉಪಯುಕ್ತ ಕಾರ್ಯಕ್ಕೆ ನಾಲಾಯಕ್ಕು. ಪರಿಸ್ಥಿತಿ ಮತ್ತು 
ನಿಸರ್ಗ ಯಾರು. ಯಾರನ್ನು ಇವನಿಗಿಂತ ಮೇಲಿನ ಮಜಲಿಗೆ ಉಡಾಯಿಸಿದ್ದುವೋ ಅವರವರ ಎದುರು 
ದ್ವೇಷಾಸೂಯೆಗಳಿಂದ ತಹತಹಿಸುತ್ತಿದ್ದ. .. ಓಣಿ ಮತ್ತು ಗಡಂಗುಗಳಿಂದ ಈತ ತಿರುಕುಳಿ ಮಂದೆಯನ್ನು ಹೆಕ್ಕಿ ತಂದು 
ತನ್ನ ಸುತ್ತ ವ್ಯವಸ್ಥಿತವಾಗಿ ಜೊಂಪೆಗೂಡಿಸಿಕೊಂಡ. ಸಂದರ್ಭ: ಅಪ್ರಕಟಿತ ಹಸ್ತಪ್ರತಿಯೊಂದರಿಂದ ೧೯೩೫; ನಾಥನ್‌ 
ಮತ್ತು ನಾರ್ಡನ್‌ - ಐನ್‌ಸ್‌ಟೈನ್‌ ಆನ್‌ ಪೀಸ್‌, ಪುಟ ೨೬೩-೨೬೪ರಲ್ಲಿ ಉಲ್ಲೇಖಿತ. 


ಹೈಕ್‌ ಕಮರ್ಲಿಂಗ್‌ ಓನ್ಸ್‌ ಕುರಿತು: 

೧೪೭ 

ಭವಿಷ್ಯ ಜನಾಂಗಗಳಿಗೆ ಸದಾ ಒಬ್ಬ ಆದರ್ಶಪಾತ್ರವಾಗಿ ಉಳಿದಿರುವ ಒಂದು ಜೀವ ಕೊನೆಗಂಡಿದೆ . . . ನನಗೆ 
ತಿಳಿದಿರುವ ಇತರ ಯಾರಿಗೇ ಆಗಲಿ ಕರ್ತವ್ಯ ಮತ್ತು ಆನಂದ ಎರಡೂ ಒಂದೇ [ಅಖಂಡ ವಸ್ತು] ಆಗಿರಲಿಲ್ಲ. ಅವರ 


57 


ಮಧುರ ಜೀವನದ ಕಾರಣವಿದು. ಸಂದರ್ಭ: ಡಚ್‌ ಭೌತವಿಜ್ಞಾನಿಯ ವಿಧವೆಗೆ ಪತ್ರ ೨೫ ಫೆಬ್ರುವರಿ ೧೯೨೬; 


ಲ 


ಐನ್‌ಸ್‌ಟೈನ್‌ ಪತ್ರಾಗಾರ ೧೪-೩೮೯ 


ಕಾಂಟ್‌ ಕುರಿತು: 

೧೪೮ 

ಕಾಂಟ್‌ರ ತತ್ತ್ವಶಾಸ್ತ್ರದಲ್ಲಿ ನನಗೆ ತೋರುವ ಅತ್ಯಂತ ಪ್ರಮುಖ ಸಂಗತಿ ಎಂದರೆ ವಿಜ್ಞಾನದ ರಚನೆಗೋಸ್ಕರ ಅದು 
ಪ್ರಸ್ತಾವಿಸುವ ಪೂರ್ವಭಾವೀ ಪರಿಕಲ್ಪನೆಗಳು. ಸಂದರ್ಭ: ಸೊಸಾಯಿಟೆ ಫ್ರಾಂಕೈಸ್‌ ಡಿ ಫಿಲಾಸಫಿಯಲ್ಲಿ ನಡೆದ ಒಂದು 
ಚರ್ಚೆಯಿಂದ; ಬುಲೆಟಿನ್‌ ಸೊಸಾಯಿಟೆ ಫ್ರಾಂಕೈಸ್‌ ಡಿ ಫಿಲಾಸಫಿ ೨೨ (೧೯೨೨), ಪುಟ ೯೧ರಲ್ಲಿ; ನೇಚರ್‌ ೧೧೨ 


(೧೯೨೩) ಪುಟ ೨೫೩ರಲ್ಲಿ ಪುನರ್ಮುದ್ರಿತ. 


ಕೆಪ್ಲರ್‌ ಕುರಿತು: 

೧೪೯ 

ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮ ನಿಶ್ಚಿತ ಅಭಿಪ್ರಾಯಗಳನ್ನು, ಪೂರ್ತಿ ತೆರೆದ ಮನದಿಂದ ಪ್ರತಿಪಾದಿಸುವುದರ 
ಹೊರತು ಬೇರೆ ಏನನ್ನೂ ಮಾಡಲು ಗೊತ್ತಿರದ ಆ ಕೇವಲ ಕೆಲವೇ ವ್ಯಕ್ತಿಗಳ ಪೈಕಿ ಕೆಪ್ಗರ್‌ ಒಬ್ಬರು. . . ತಾವು 
ಜನಿಸಿದ್ದ ಬೌದ್ಧಿಕ ಪರಂಪರೆಗಳಿಂದ ಸಾಕಷ್ಟು ಮಟ್ಟಿಗೆ ಕಳಚಿಕೊಳ್ಳಲು ಅವರೊಮ್ಮೆ ಶಕ್ತರಾದರೋ ಮುಂದೆ ಅವರ 
ಜೀವನದ ಪರಮಕೃತಿ ಫಲಿಸುವುದು ತೀರ ಸುಲಭವಾಯಿತು. . . ಇದರ ಬಗ್ಗೆ ಅವರು ನೇರ ಪ್ರಸ್ತಾವಿಸುವುದಿಲ್ಲ, ನಿಜ. 
ಆದರೆ ಅವರ ಪತ್ರಗಳಲ್ಲಿ ಆ ಆಂತರಿಕ ತುಮುಲ ಪ್ರತಿಫಲಿತವಾಗುತ್ತದೆ. ಸಂದರ್ಭ: ಜೊಹನ್ನೆಸ್‌ ಕೆಪ್ಗರ್ಸ್‌ ಲೆಟರ್ಸ್‌ಗೆ 
ಬರೆದ ಉಪೋದ್ಭಾತದಿಂದ. ಸಂಪಾದಕಿ ಕರೋಲ ಬಾಮ್ಲಾರ್ಡ್ಸ್‌ (ನ್ಯೂಯಾರ್ಕ್‌: ಫಿಲಸಾಫಿಕಲ್‌ ಲೈಬ್ರರಿ, ೧೯೫೧) 


ಪಾಲ್‌ ಲಾಂಜೆವಿನ್‌ ಕುರಿತು: 

೧೫೦ 

ಮದಾಮ್‌ ಕ್ಯೂರಿಯವರನ್ನು ಇವರು ಮತ್ತು ಇವರನ್ನು ಅವರು ಪ್ರೀತಿಸುವರಾದರೆ ಉಭಯರೂ ಒಟ್ಟಿಗೆ ಏನೂ 
ಓಡಿಹೋಗಬೇಕಾಗಿಲ್ಲ. ಏಕೆಂದರೆ ಪ್ಯಾರೀಸಿನಲ್ಲಿ ಭೇಟಿಯಾಗಲು ಇಬ್ಬರಿಗೂ ಸಮೃದ್ಧ ಅವಕಾಶಗಳಿವೆ. ಅಂದ 
ಮಾತ್ರಕ್ಕೆ ಇವರಿಬ್ಬರ ನಡುವೆ ವಿಶೇಷವಾದದ್ದೇನೋ ಉಂಟೆಂಬ ಭಾವನೆ ನನಗೆ ಹೊಳೆಯಲಿಲ್ಲ. ತದ್ವ್ಯತಿರಿಕ್ತವಾಗಿ ಆ 
ಮೂವರೂ ಮಧುರ ಮತ್ತು ಮುಗ್ಧ ಸಂಬಂಧಿತವಾಗಿದ್ದುದನ್ನು ಕಂಡೆ. ಸಂದರ್ಭ: ಮೇರಿ ಕ್ಯೂರಿ ಜೊತೆ ಈ ಫ್ರೆಂಚ್‌ 
ವಿಜ್ಞಾನಿಯ ಪ್ರಕರಣದ ಗುಸುಗುಸು ಬಗ್ಗೆ ಹೈವ್ರಿಕ್‌ ರಭಾಂಗ್ಲರ್‌ರಿಗೆ ಬರೆದ ಓಲೆ, ೭ ನವಂಬರ್‌ ೧೯೧೧; ಸಿಪಿಎಇ, 
ಸಂಪುಟ ೫, ದಾಖಲೆ ೩೦೩ 

೧೫೧ 

ಯಾವುದೇ ಜನಾಂಗದಲ್ಲಿ ವಸ್ತುಗಳ ಸ್ವಭಾವ ಕುರಿತು ಸ್ಪಷ್ಟ ಒಳನೋಟದ ಜೊತೆಗೆ ನೈಜ ಮಾನವೀಯತೆ 
ಎದುರಿಸುವ ಸವಾಲಿನ ಬಗ್ಗೆ ತೀವ್ರ ಸಂವೇದನೆ ಮತ್ತು ಉಗ್ರ ಕಾರ್ಯವೆಸಗಲು ಸಾಮರ್ಥ್ಯ ಬೆಸೆದುಕೊಂಡಿರುವಂಥ 


58 


ವ್ಯಕ್ತಿಗಳ ಸಂಖ್ಯೆ ತೀರ ಕಡಿಮೆ. ಇಂಥವನೊಬ್ಬ ನಿಷ್ಕ್ರಮಿಸಿದಾಗ ತಲೆದೋರುವ ಕೊರೆ ಅಸಹನೀಯವೆಂದು 
ಉಳಿದವರಿಗೆ ಅನ್ನಿಸುತ್ತದೆ. . . ಅವರಲ್ಲಿ ಪ್ರಾಯಶಃ ಶುದ್ಧ ಜ್ಞಾನಾರ್ಜನೆ ಬಗೆಗಿನ ದಾಹಕ್ಕಿಂತಲೂ ಸರ್ವಜನರ 
ಸುಖಸಂವರ್ಧನೆಗೈಯುವ ಆಶಯ ಪ್ರಬಲತರವಾಗಿತ್ತು. ಅವರ ಸಾಮಾಜಿಕ ಮನಸ್ಸಾಕ್ಷಿಗೆ ಮನವಿ ಸಲ್ಲಿಸಿದ ಯಾರೂ 
ಎಂದೂ ರಿಕ್ತಹಸ್ತನಾಗಿ ಮರಳಲಿಲ್ಲ. ಸಂದರ್ಭ: ಲ ಪೆನ್ಸೀಯಲ್ಲಿ ಉಲ್ದೆಖಿತ, ಫೆಬ್ರುವರಿ-ಮಾರ್ಚ್‌ ೧೯೪೭ 

೧೫೨ 

ಈ ಮೊದಲೇ ನನಗೆ ಲಾಂಜೆವಿನ್‌ ಮರಣವಾರ್ತೆ ತಲಪಿತ್ತು. ಅವರು ನನ್ನ ಪರಮ ಪರಿಚಿತರ ಪೈಕಿ ಒಬ್ಬರು. ನಿಜಕ್ಕೂ 
ಸಂತ. ಸಾಮರ್ಥ್ಯವಂತ ಕೂಡ. ಅವರ ಸಭ್ಯತೆಯನ್ನು ರಾಜಕಾರಣಿಗಳು ದುರುಪಯೋಗಪಡಿಸಿಕೊಂಡದ್ದು ನಿಜ. 
ಏಕೆಂದರೆ. ಅವರ ಸ್ವಭಾವಕ್ಕೆ ತೀರ ಪರಕೀಯವಾಗಿದ್ದ ಅ ಕ್ಷುದ್ರ ಉದ್ದೇಶಗಳ ಮಬ್ಬನ್ನು ಅವರು ಸೀಳಿ 
ನೋಡಲಾರದವರಾಗಿದ್ದರು. ಸಂದರ್ಭ: ಮಾರಿಸ್‌ ಸೊಲೊವಿನ್‌ರಿಗೆ ಓಲೆ, ೯ ಏಪ್ರಿಲ್‌ ೧೯೪೭; ಐನ್‌ಸ್‌ಟೈನ್‌ 


ಪತ್ರಾಗಾರ ೨೧-೨೫೦; ಲೆಟರ್ಸ್‌ ಟು ಸೊಲೊವಿನಿನಲ್ಲಿ ಕೂಡ ಉಲ್ಲೇಖಿತ ಪುಟ ೯೯ 


ಲೆನಿನ್‌ ಮತ್ತು ಎಂಗೆಲ್ಸ್‌ ಕುರಿತು: 

೧೫೩ 

ರಶ್ಯಾದಿಂದ ಹೊರಗೆ ಲೆನಿನ್‌ ಮತ್ತು ಎಂಗೆಲ್ಸರನ್ನು ವೈಜ್ಞಾನಿಕ ಚಿಂತನಶೀಲರೆಂಬ ಕಾರಣಕ್ಕಾಗಿ ಮಾನ್ಯ 
ಮಾಡುವುದಿಲ್ಲವೆಂಬುದು ಸ್ಪಷ್ಟ. ಹಾಗೆಂದು ಯಾರಿಗೂ ಅವರನ್ನು ಖಂಡಿಸುವುದರಲ್ಲಿಯೂ ಆಸಕ್ತಿ ಇರದು. 
ರಶ್ಯಾದಲ್ಲಿಯೂ ವಾಸ್ತವ ಪರಿಸ್ಥಿತಿ ಇದೇ ಇರಬಹುದು. ಆದರೆ ಅಲ್ಲಿ ಯಾರೂ ಹೀಗೆ ಹೇಳುವ ಸಾಹಸ ಮಾಡಲಾರರು. 


ಸಂದರ್ಭ: ಕೆ. ಆರ್‌. ಲೀಸ್ಡರ್‌ ಅವರಿಗೆ ಕಾಗದ, ೮ ಸೆಪ್ಟೆಂಬರ್‌ ೧೯೩೨; ಐನ್ಸ್‌ಟೈನ್‌ ಪತ್ರಾಗಾರ ೫೦-೮೭೭ 


ಎಚ್‌.ಎ. ಲೊರೆಂಟ್ಸ್‌ ಕುರಿತು: 

೧೫೪ 

ಧೀಶಕ್ತಿ ಮತ್ತು ಸೂಕ್ಷ್ಮ ಔಚಿತ್ಯಜ್ಞಾನ ಸಂಲಗ್ನಗೊಂಡಿರುವ ಒಂದು ಅದ್ಭುತ ಲೊರೆಂಟ್ಜ್‌. ಜೀವಂತ ಕಲಾಕೃತಿ! ನನ್ನ 
ಅಭಿಪ್ರಾಯದಲ್ಲಿ [ಬ್ರುಸೆಲ್ಸ್‌ ನ ಸಾಲ್ವೇ ಕಾಂಗ್ರೆಸಿನಲ್ಲಿದ್ದ] ಸಿದ್ಧಾಂತಿಗಳ ಪೈಕಿ ಪರಮ ಮೇಧಾವಿಗಳು. ಸಂದರ್ಭ: 
ಐನ್‌ಸ್‌ಟೈನರ ಪ್ರೀತಿ ಗೌರವ ಭಾಜನರಾಗಿದ್ದ ಆ ಡಚ್‌ ಭೌತ ವಿಜ್ಞಾನಿ ಬಗ್ಗೆ ಹೈನ್ರಿಕ್‌ ರಭಾಂಗ್ಲರ್‌ ಅವರಿಗೆ ಪತ್ರ, 
ನವಂಬರ್‌ ೧೯೧೧: ಸಿಪಿಎಇ, ಸಂಪುಟ ೫, ದಾಖಲೆ ೩೦೫ 

೧೫೫ 

ನಿಮ್ಮನ್ನು ಕುರಿತಂತೆ ನನ್ನಲ್ಲಿ ಉದ್ಭವಿಸುವ ಬೌದ್ಧಿಕ ಕೀಳರಿಮೆಯ ಭಾವ [ನಮ್ಮ] ಸಂಭಾಷಣೆಗಳ ದಿವ್ಯಾನಂದವನ್ನು 
ಕೆಡಿಸದು. ಏಕೆಂದರೆ ಎಲ್ಲ ಮಂದಿಗೂ ನೀವು ವ್ಯಕ್ತಪಡಿಸುವ ಪಿತೃ ಸಮಾನ ಕರುಣೆ ನಮ್ಮಲ್ಲಿ ಯಾವುದೇ ಬಗೆಯ 
ಹತಾಶೆ ಉಗಮಿಸದಂತೆ ತಡೆ ಒಡ್ಡುತ್ತದೆ. ಸಂದರ್ಭ: ಲೊರೆಂಟ್‌ರಥ್‌ರಿಗೆ ಓಲೆ, ೧೮ ಫೆಬ್ರುವರಿ ೧೯೧೨; ಸಿಪಿಎಇ, 
ಸಂಪುಟ ೫, ದಾಖಲೆ ೩೬೦ 


೧೫೬ 


ಕ 


ತೀರ ಕೆಳಗಿನ ಚಿಕ್ಕ ಕುಸುರಿಯನ್ನೂ ಒಳಗೊಂಡಂತೆ ಅವರು ತಮ್ಮ ಬದುಕನ್ನೊಂದು ಸೂಕ್ಷ್ಮ ಕಲಾಕೃತಿಯಾಗಿ 
ಕಂಡರಿಸಿದರು. ಎಂದೂ ಹಿಂಗದ ಅವರ ಕರುಣೆ ಮತ್ತು ಔದಾರ್ಯ ಹಾಗೂ ಅವರ ನ್ಯಾಯಪರ ಸಂವೇದನೆ, ಜೊತೆಗೆ 
ಜನ ಮತ್ತು ಮಾನವ ವ್ಯವಹಾರಗಳನ್ನು ಕುರಿತಂತೆ ನಿಷ್ಕೃಷ್ಟವೂ ಅಂತರ್ಬೋಧಾತ್ಮಕವೂ ಆದ ಅರಿವು - ಇವು 
ಅವರನ್ನು ಅವರು ಪ್ರವೇಶಿಸಿದ ಯಾವುದೇ ವಲಯದಲ್ಲಿಯೂ ಒಬ್ಬ ಮುಂದಾಳಾಗಿ ಕಡೆದುವು. ಸಂದರ್ಭ: ಎಚ್‌. 
ಲೊರೆಂಟ್ಜ್‌ ಅವರ ಸಮಾಧಿಯಲ್ಲಿ ಭಾಷಣ ೧೯೨೮; ಮೈನ್‌ ವೆಲ್‌ಟ್‌ಬಿಲ್ದಿನಲ್ಲಿ ಪ್ರಕಟಿತ 

೧೫೭ 

ಭೌತವಿಜ್ಞಾನಾಭಿವರ್ಧನೆಯಲ್ಲಿ ಲೊರೆಂಟ್ಜ್‌ ಪ್ರಭಾವ ಎಷ್ಟು ಭವ್ಯವಾದದ್ದು ಎಂಬುದನ್ನು ಜನ ಗ್ರಹಿಸುವುದಿಲ್ಲ. 
ಲೊರೆಂಟ್ಜ್‌ ಅಷ್ಟೊಂದು ಭವ್ಯ ದೇಣಿಗೆಗಳನ್ನು ಪ್ರದಾನಿಸಿರದಿದ್ದರೆ ಭೌತವಿಜ್ಞಾನ ಹೇಗೆ ಮುಂದುವರಿದಿರುತ್ತಿತ್ತೋ 
ಊಹಿಸಲಾರೆವು. ಸಂದರ್ಭ: ರಾಬರ್ಟ್‌ ಶಾಂಕ್‌ಲೆಂಡ್‌ರಿಂದ ಫ್ರೆಂಚಿನಲ್ಲಿ ಉಲ್ಲೇಖಿತ, ಐನ್‌ಸ್‌ಟೈನ್‌ ಅ ಸೆಂಟಿನರಿ 


ವಾಲ್ಯೂಂ, ಪುಟ ೩೯. 


ಅರ್ನ್ಸ್ಟ್‌ ಮ್ಯಾಕ್‌ ಕುರಿತು: 

೧೫೮ 

ವೀಕ್ಷಿಸುವುದರಲ್ಲಿಯೂ ಪರಿಗ್ರಹಿಸುವುದರಲ್ಲಿಯೂ ಗಳಿಸುವ ತತ್‌ಕ್ಷಣದ ಸಂತೋಷ - ಸ್ಟಿನೋರಭಾನ ಅಮೊರ್‌ ಡಿ 
ಇಂಟಲೆಕ್ಟುಯಾಲಿಸ್‌. - ಅವರಲ್ಲಿ ಅದೆಷ್ಟು ಪ್ರಬಲವಾಗಿತ್ತೆಂದರೆ, ಅವರು ಪ್ರತಿಯೊಂದು ವಸ್ತುವೂ ಹೇಗೆ 
ಸಂಯೋಜಿತವಾಗಿದೆ ಎಂದು ಅರಿಯುವುದರಲ್ಲೇ ಆನಂದ ಮತ್ತು ತೃಪ್ತಿ ಕಾಣಬಹುದೆಂದು ಭಾವಿಸಿ ವೃದ್ಧಾಪ್ಯದ 
ಕೊನೆಯ ದಿನಗಳ ತನಕವೂ ಜಗತ್ತನ್ನು ಮಗುವಿನ ಮುಗ್ಧನೇತ್ರಗಳಿಂದ ವೀಕ್ಷಿಸಿದರು. ಸಂದರ್ಭ: ಈ ತತ್ತ್ವಜ್ಞಾನಿ 
ಬಗೆಗಿನ ಮರಣವಾರ್ತೆ; ನ್ಯೂಟನ್‌ ಕುರಿತ ಇವರ ಟೀಕೆಗೆ ಐನ್‌ಸ್‌ಟೈನ್‌ರ ಸಾರ್ವತ್ರಿಕ ಸಾಪೇಕ್ಷತಾಸಿದ್ಧಾಂತದ 
ಅಭಿವರ್ಧನೆಯಲ್ಲಿ - ಸ್ವತಃ ಮ್ಯಾಕ್‌ಅವರೇ ಈ ಸಿದ್ಧಾಂತವನ್ನು ಟೀಕಿಸಿದ್ದರೂ - ಪಾತ್ರ ಉಂಟು; ಫಿಸಿಕಲಿಶೆ 


ಜೈಟ್‌ಸ್‌ಕ್ರಿಫ್‌ಟ್‌ನಲ್ಲಿ, ೧ ಏಪ್ರಿಲ್‌ ೧೯೧೬, ಸಿಪಿಎಇ, ಸಂಪುಟ ೬ ದಾಖಲೆ ೨೯. 


೧೫೯ 
ಮ್ಯಾಕ್‌ ಬಲವಿಜ್ಞಾನ ವಿದ್ವಾಂಸರಾಗಿ ಎಷ್ಟು ಪ್ರಗಲ್ಬರಾಗಿದ್ದರೋ ಅಷ್ಟೇ ಶೋಚನೀಯವಾಗಿ ತತ್ತ್ವಶಾಸ್ತ್ರಜ್ಞರೂ 
ಆಗಿದ್ದರು. 


ಸಂದರ್ಭ: ಬುಲೆಟಿನ್‌ ಫ್ರಾಂಕೈಸೆ ಡಿ ಫಿಲಾಸಫಿ ೨೨ (೧೯೨೨) ರಲ್ಲಿ ಉಲ್ಲೇಖಿತ. ಪುಟ ೯೧; ನೇಚರ್‌ ೧೧೨ 


(೧೯೨೩) ಪುಟ ೨೫೩ರಲ್ಲಿ ಪುನರ್ಮುದ್ರಿತ; ಸಿಪಿಎಇ ಸಂಪುಟ ೬, ದಾಖಲೆ ೨೯, ಎನ್‌.೬ನ್ನು ಕೂಡ ನೋಡಿ. 


ಆಲ್ಬರ್ಟ್‌ ಎ. ಮೈಕಲ್ಸನ್‌ ಕುರಿತು: 

೧೬೦ 

ಮೈಕಲ್ಸ ನ್ನರನ್ನು ನಾನು ಸದಾ ವಿಜ್ಞಾನದಲ್ಲಿ ಒಬ್ಬ ಕಲಾವಿದ ಎಂದು ಭಾವಿಸುತ್ತೇನೆ. ಅವರಿಗೆ ಪರಮ ಆನಂದ 
ಪ್ರಾಪ್ತವಾಗುತ್ತಿದ್ದುದು ಸ್ವತಃ ಪ್ರಯೋಗದ ಸೌಂದರ್ಯದಿಂದ ಮತ್ತು ಅದಕ್ಕೆ ಅನ್ವಯಿಸಿದ ವಿಧಾನದ ನಾಜೂಕಿನಿಂದ 


60 


ಎಂದು ತೋರುತ್ತದೆ. ಸಂದರ್ಭ: ಐನ್‌ಸ್‌ಟೈನರ ವಿಶೇಷ ಸಾಪೇಕ್ಷತಾ ಸಿದ್ಧಾಂತವನ್ನು ಪ್ರಾಯೋಗಿಕವಾಗಿ 
ಸಮರ್ಥಿಸಲು ನೆರವಾದ ಈ ಭೌತವಿಜ್ಞಾನಿ ಕುರಿತು ರಾಬರ್ಟ್‌ ಶಾಂಕ್ಲೆಂಡ್‌ ಅವರಿಗೆ ಪತ್ರ, ೧೭ ಸೆಪ್ಟೆಂಬರ್‌ ೧೯೫೩; 


ಐನ್‌ಸ್‌ಟೈನ್‌ ಪತ್ರಾಗಾರ ೧೭-೨೦೩. 


ನ್ಯೂಟನ್‌ ಕುರಿತು: 

೧೬೧ 

ಅವರ ಭವ್ಯ ಮತ್ತು ಸ್ಫುಟ ಭಾವನೆಗಳು ನೈಸರ್ಗಿಕ ತತ್ತ್ವಶಾಸ್ತ್ರವಲಯದಲ್ಲಿ ನಮ್ಮ ಸಂಪೂರ್ಣ ಆಧುನಿಕ 
ಪರಿಕಲ್ಪನಾತ್ಮಕ. ಸಂರಚನೆಯ ಅಸ್ತಿಭಾರವಾಗಿ . ತಮ್ಮ ಅದ್ವಿತೀಯ ಮಹತ್ತ್ವವನ್ನು ಸರ್ವಕಾಲವೂ 
ಉಳಿಸಿಕೊಂಡಿರುತ್ತವೆ. ಸಂದರ್ಭ: ದ ಟೈಮ್ಸ್‌ (ಲಂಡನ್‌) ಪತ್ರಿಕೆಯಲ್ಲಿ ಹೇಳಿಕೆ, ೨೮ ನವೆಂಬರ್‌ ೧೯೧೯ ೧೬೧ 
೧೬೨ 

ನನ್ನ ಅಭಿಪ್ರಾಯದಲ್ಲಿ ಪರಮೋನ್ನತ ಸೃಜನಶೀಲ ಪ್ರತಿಭಾಪುರುಷರೆಂದರೆ ಗೆಲಿಲಿಯೋ ಮತ್ತು ನ್ಯೂಟನ್‌. ಒಂದು 
ಅರ್ಥದಲ್ಲಿ ಇವರೊಂದು ಏಕತೆಯನ್ನು ರೂಪಿಸಿದ್ದಾರೆಂದು ಭಾವಿಸುತ್ತೇನೆ; ಮತ್ತು ಈ ಏಕತೆಗೆ ಸಂಬಂಧಿಸಿದಂತೆ 
ವಿಜ್ಞಾನ ಪ್ರಪಂಚದಲ್ಲಿ ಜಗದ್ಭವ್ಯ ಕೌಶಲ ಸಾಧಿಸಿದವರು ನ್ಯೂಟನ್‌. ಸಂದರ್ಭ: ೧೯೨೦; ಮೋರ್ಕೊವ್ಸ್ಮೀ - 
ಕನ್ವರ್ಸೇಶನ್ಸ್‌ ವಿತ್‌ ಐನ್‌ಸ್‌ಟೈನ್‌ ಪುಟ ೪೦ರಲ್ಲಿ ಉಲ್ಲೇಖಿತ. 

೧೬೩ 

ಪ್ರಯೋಗಕಾರ, ಸಿದ್ಧಾಂತಿ, ಯಂತ್ರಕುಶಲಿ ಮತ್ತು ಖಂಡಿತವಾಗಿಯೂ ಗೌಣವಲ್ಲದ ಕಲಾನಿರೂಪಕ ಇಷ್ಟು ಮಂದಿಯೂ 
ಈ ಏಕವ್ಯಕ್ತಿಯಲ್ಲಿ ಸಂಗಮಿಸಿದ್ದರು. ಸಂದರ್ಭ: ನ್ಯೂಟನ್‌ ಅವರ ಆಪ್ತಿಕ್ಸಿನ 'ಇಂಟರ್ಡಕ್ಷನ್ನಿಂದ (ಮೆಕ್‌ಗ್ರಾ ಹಿಲ್‌ 
೧೯೩೨) 

೧೬೪ 

ನ್ಯೂಟನ್‌! ಚ್‌ ಅತ್ಯುತ್ಕೃಷ್ಟ ವಿವೇಚನಾ ಸಾಮರ್ಥ್ಯವೂ ಸೃಜನಶೀಲ ಬಲಗಳೂ ಬೆಸೆದುಕೊಂಡಿರುವ ಒಬ್ಬ ವ್ಯಕ್ತಿಗೆ 
ನಿಮ್ಮ ಯುಗದಲ್ಲಿ ಸಾಧ್ಯವಾಗಬಹುದಾಗಿದ್ದ ಒಂದೇ ಒಂದು ಹಾದಿಯನ್ನು ನೀವು ಕಂಡುಕೊಂಡಿರಿ. ಸಂಬಂಧಗಳ ನಡುವೆ 
ಅಧಿಕ ಪ್ರಗಲ್ಬ ಜ್ಞಾನಸಂಪಾದನೆ ನಮ್ಮ ಉದ್ದೇಶವಾದರೆ. . . . ನೀವು ಸೃಷ್ಟಿಸಿದ ಪರಿಕಲ್ಪನೆಗಳನ್ನು ವಿಸ್ಥಾಪಿಸದೆ ವಿಧಿ 
ಇಲ್ಲ ಎಂದು ನಮಗೆ ತಿಳಿದಿದೆ, ನಿಜ. ಇಂತಿದ್ದರೂ ಆ ಪರಿಕಲ್ಪನೆಗಳು ಇಂದಿಗೂ ಭೌತವಿಜ್ಞಾನದಲ್ಲಿಯ ನಮ್ಮ ಚಿಂತನೆಗೆ 
ಮಾರ್ಗದರ್ಶಕಗಳಾಗಿವೆ. 

ಸಂದರ್ಭ: ಶಿಲ್ಪ್‌ ಅಲ್ಬರ್ಟ್‌ ಐನ್ಸ್‌ ಟೈನ್‌: ಫಿಲಾಸಫರ್‌-ಸೈನ್‌ಟಿಸ್ಸ್‌ನಲ್ಲಿ ಉಲ್ಲೇಖಿತ. ಪುಟ ೩೧. 

೧೬೫ 

ಸ್ಫುಟವಾಗಿ ಸೂತ್ರೀಕರಿಸಿದ ಒಂದು ಬುನಾದಿಯನ್ನು ಶೋಧಿಸುವುದರಲ್ಲಿ ಯಶಸ್ವಿಯಾದ ಪ್ರಥಮ ವ್ಯಕ್ತಿ ನ್ಯೂಟನ್‌ 
ಇದರಿಂದ ಮುಂದೆ ಅವರು ಗಣಿತ ಚಿಂತನೆ. ಮೂಲಕ - ತಾರ್ಕಿಕವಾಗಿ ಪರಿಮಾಹಣಾತ್ಮಕವಾಗಿ ಮತ್ತು 
ಅನುಭವದೊಡನೆ ಸಂಗತವಾಗಿರುವ - ವಿದ್ಯಮಾನಗಳ ವಿಶಾಲಕ್ಷೇತ್ರವನ್ನೇ ನಿಗಮಿಸಲು ಶಕ್ತರಾದರು. ಸಂದರ್ಭ: 
ಮ್ಯಾಂಚೆಸ್ಟರ್‌ ಗಾರ್ಡಿಯನ್‌, ಕ್ರಿಸ್ಮಸ್‌ ೧೯೪೨ 


61 


ಎಮ್ಮಿ ನೋಥರ್‌ ಕುರಿತು: 

೧೬೬ 

ಶ್ರೀಮತಿ ನೋಥರ್‌ ಅವರ ಕೃತಿ ನನ್ನ ಕೈಸೇರಿದಾಗ ಮತ್ತೆ ನನಗನ್ನಿಸಿತು: ಅಧಿಕೃತವಾಗಿ ಅವರು ಉಪನ್ಯಾಸ 
ಕೊಡಲಾಗದ ಸನ್ನಿವೇಶ ಏರ್ಪಟ್ಟಿರುವುದು ಬಲು. ದೊಡ್ಡ ಅನ್ಯಾಯ. [ಈ ವಿಧಿಯನ್ನು ರದ್ದುಗೊಳಿಸಲು] 
ಮಂತ್ರಾಲಯದಲ್ಲಿ ಶಕ್ತಿಯುತ ಕ್ರಮ ಕೈಗೊಳ್ಳುವುದಕ್ಕೆ ನನ್ನ ಒಲವು ಉಂಟು. ಸಂದರ್ಭ: ಈಕೆ ಮಹಿಳೆ ಎಂಬ ಒಂದೇ 
ಕಾರಣಕ್ಕಾಗಿ ಈ ಮಹಾಪ್ರತಿಭಾನ್ವಿತ ಗಣಿತವಿದೆಗೆ ಗಟ್ಟಿಂಗೆನ್‌ ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗದಲ್ಲಿರಲು 
ಅನುಮತಿ ನಿರಾಕರಿಸಲಾಗಿತ್ತು. ಇದರ ಬಗ್ಗೆ ಫೆಲಿಕ್‌ಸ್‌ಕ್ಲೈನ್‌ರಿಗೆ ಪತ್ರ, ೨೭ ಡಿಸೆಂಬರ್‌ ೧೯೧೮; ಐನ್‌ಸ್‌ಟೈನ್‌ 
ಪತ್ರಾಗಾರ 

೧೬೭ 

ಆಕೆಯ ಕೃತಿಗಳಿಂದ ಒಂದೋ ಎರಡೋ ತುಣುಕುಗಳನ್ನು ಆಯ್ದಿದ್ದರೆ ಗಟ್ಟಿಂಗೆನ್ನಿನಲ್ಲಿಯ ವೃದ್ಧ ಚಮೂಪಡೆಗೆ ಏನೂ 
ಅಪಾಯ ಸಂಭವಿಸುತ್ತಿರಲಿಲ್ಲ. ತಾನು ಏನು ಮಾಡುತ್ತಿರುವೆನೆಂಬುದು ಖಾತ್ರಿ ಆಕೆಗೆ ಗೊತ್ತಿದೆ. ಸಂದರ್ಭ: ಡೇವಿಡ್‌ 
ಹಿಲ್ಬರ್ಟ್‌ ಅವರಿಗೆ ಬರೆದ ಪೋಸ್ಟ್‌ ಕಾರ್ಡ್‌; ೨೪ಮೇ ೧೯೧೮. ಐನ್‌ಸ್‌ಟೈನ್‌ ಪತ್ರಾಗಾರ ೧೩-೧೨೫ 

೧೬೮ 

ಮಹಿಳೆಯರಿಗೆ ಉನ್ನತ ಶಿಕ್ಷಣಾರಂಭವಾದ ಬಳಿಕ ಈ ತನಕ ಬೆಳಕಿಗೆ ಬಂದ ಅತ್ಯಂತ ಗಮನಾರ್ಹ ಸೃಜನಶೀಲ 
ಗಣಿತ ಪ್ರಭೃತಿ ಎಂದರೆ ಶ್ರೀಮತಿ ನೋಥರ್‌ - ಇದು ಪರಮದಕ್ಷ ಜೀವಂತ ಗಣಿತವಿದರ ತೀರ್ಪು. ಸಂದರ್ಭ: ಎಮ್ಮಿ 
ನೋಥರ್‌ ಮರಣಿಸಿದಾಗ ನ್ಯೂಯಾರ್ಕ್‌ ಟೈಮ್ಸ್‌ ಗೆ ಬರೆದ ಕಾಗದ, ೪ ಮೇ ೧೯೩೫ 


ಮ್ಯಾಕ್ಸ್‌ ಪ್ಲಾಂಕ್‌ ಕುರಿತು: 
೧೬೯ 

ಅವರಂಥವರು ಅಧಿಕ ಸಂಖ್ಯೆಯಲ್ಲಿದ್ದಿದ್ದರೆ. ಮನುಕುಲ ಎಷ್ಟು ವಿಭಿನ್ನವಾಗಿರುತ್ತಿತ್ತು ಮತ್ತು ಅದಕ್ಕೆ ಎಷ್ಟು ಅಧಿಕ 
ಶ್ರೇಯಸ್ಸು ಒದಗಿರುತ್ತಿತ್ತು! . . ... ಪ್ರತಿಯೊಂದು ಯುಗದಲ್ಲಿಯೂ ಸೂಕ್ಷ್ಮಪ್ರಜ್ಞಾವಂತರು ಪ್ರಪಂಚದಿಂದ ದೂರ 


ಉಳಿದಿದ್ದು ಘಟನೆಗಳನ್ನು ಪ್ರಭಾವಿಸಲು ಅಶಕ್ತರಾಗಿರಬೇಕೋ ಎಂದನ್ನಿಸುತ್ತದೆ. ಸಂದರ್ಭ: ಶ್ರೀಮತಿ ಪ್ಲಾಂಕ್‌ರಿಗೆ, 
ಇವರ ಪತಿ ಜರ್ಮನ್‌ ಭೌತವಿಜ್ಞಾನಿ ಕುರಿತು; ಐನ್‌ಸ್‌ಟೈನ್‌ ಪತ್ರಾಗಾರ ೧೯-೪೦೬ 

೧೭೦ 

ನನಗೆ ಎಂದೂ ತಿಳಿದಿದ್ದ ಸಕಲ ಮಹಾಪುರುಷರ ಪೈಕಿ ಅವರೊಬ್ಬರಿದ್ದಾರೆ. . . . ಆದರೆ ನಿಜಕ್ಕೂ ಅವರಿಗೆ 
ಭೌತವಿಜ್ಞಾನ ಅರ್ಥವಾಗಿರಲಿಲ್ಲ. [ಏಕೆಂದರೆ] ೧೯೧೯ರ ಆ ಗ್ರಹಣದ ವೇಳೆ ಅವರು ಇಡೀ ರಾತ್ರಿ ಜಾಗರಣೆ ಕುಳಿತಿದ್ದು 
ಗುರುತ್ವಾಕರ್ಷಣ ಕ್ಷೇತ್ರ ಬೆಳಕನ್ನು ಬಾಗಿಸುವುದರ ಸ್ಥಿರೀಕರಣ ಕಾಣಬಹುದೋ ಎಂದು ಕಾದಿದ್ದರು. ಅವರಿಗೆ ನಿಜಕ್ಕೂ 
[ಸಾರ್ವತ್ರಿಕ ಸಾಪೇಕ್ಷತಾ ಸಿದ್ಧಾಂತ] ಅರ್ಥವಾಗಿದ್ದರೆ ನನ್ನ ಹಾಗೆ ಅವರೂ ಮಲಗಲು ಹೋಗಿರುತ್ತಿದ್ದರು. ಸಂದರ್ಭ: 


ಅರ್ನ್‌ಸ್‌ಸ್ಟ್ರಾಸ್‌ರಿಂದ ಫ್ರೆಂಚ್‌ ಭಾಷೆಯಲ್ಲಿ ಉಲ್ಲೇಖಿತ. ಐನ್‌ಸ್‌ಟೈನ್‌: ಅ ಸೆಂಟಿನೆರಿ ವಾಲ್ಯೂಂ ಪುಟ ೩೧ 


62 


ಫ್ರ್ಯಾಂಕ್ಲಿನ್‌ ಡಿ. ರೂಸ್ವೆಲ್ಸ್‌ ಕುರಿತು: 

೧೭೧ 

ಈ ಮನುಷ್ಯ ಯಾವಾಗ ಬಿಟ್ಟು ಹೋಗಿದ್ದರೂ ನಮಗೆ ಪುನಸ್ಸ್ಟಾಪಿಸಲಾಗದ ನಷ್ಟ ಸಂಭವಿಸಿರುತ್ತಿತ್ತೆಂಬುದು ನಮ್ಮ 
ಭಾವನೆ . . . ಮನುಷ್ಯರ ಹೃದಯ ಮತ್ತು ಬುದ್ಧಿಗಳ ಮೇಲೆ ಅವರ ಪ್ರಭಾವ ಚಿರವಾಗಿರಲಿ! ಸಂದರ್ಭ: ಅಧ್ಯಕ್ಷರು 
ಮರಣಿಸಿದಾಗ ಔಫ್‌ಬಾವ್‌ (ನ್ಯೂಯಾರ್ಕ್‌)ನಲ್ಲಿ ಹೇಳಿಕೆ, ೨೭ ಏಪ್ರಿಲ್‌ ೧೯೪೫. (ನ್ಯೂಯಾರ್ಕ್‌ ಟೈಮ್ಸ್‌ ೧೯ ಆಗಸ್ಟ್‌ 
೧೯೪೬ರ ಪ್ರಕಾರ ಎಫ್‌ಡಿಆರ್‌ ಬದುಕಿದ್ದರೆ ಹಿರೊಶೀಮಾದ ಮೇಲಿನ ಪರಮಾಣು ಬಾಂಬ್‌ ತಾಡನೆಯನ್ನು ಖಾತ್ರಿ 
ಪ್ರತಿಬಂಧಿಸಿರುತ್ತಿದ್ದರೆಂಬುದು ಐನ್‌ಸ್‌ಟೈನರ ದೃಢ ನಂಬಿಕೆ. ಐನ್‌ಸ್‌ಟೈನ್‌ ಮಾರ್ಚ್‌ ೧೯೪೫ರಲ್ಲಿ ಎಫ್‌ಡಿಆರ್‌ರಿಗೆ 
ಕಾಗದ ಬರೆದು ಬಾಂಬ್‌ನ ಸರ್ವ ಸಂಹಾರಕ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದರು; ಆದರೆ ಈ ಕಾಗದವನ್ನು 
ಓದುವ ಮೊದಲೇ ಅಧ್ಯಕ್ಷರು ಮಡಿದಿದ್ದರು.) 

೧೭೨ 

ರೂಸ್ವೆಲ್ಟ್‌ ಅಧ್ಯಕ್ಷರಾಗಿರಲಿಲ್ಲವಾಗಿದ್ದರೆ ಅವರನ್ನು ನಾನು ಇನ್ನೂ ಹೆಚ್ಚು ಸಲ ಸಂದರ್ಶಿಸಿರುತ್ತಿದ್ದೆ - ಇದು ನನ್ನ ವ್ಯಥೆ. 
ಸಂದರ್ಭ: ಸ್ನೇಹಿತೆ ಫ್ರೀಡಾ ಬಕ್ಕಿಯವರಿಗೆ, ದ ಜ್ಯೂಯಿಶ್‌ ಕ್ವಾರ್ಟರ್ಲಿ ೧೫ ಸಂಖ್ಯೆ ೪ (ಮಾಗಿ ೧೯೬೭-೬೮) ಪುಟ 
೩೪ರಲ್ಲಿ ಉಲ್ಲೇಖಿತ. 


ಬರ್ಟ್ರೆಂಡ್‌ ರಸಲ್‌ ಕುರಿತು: 

೧೭೩ 

ತಾರ್ಕಿಕ, ತತ್ತ್ವಶಾಸ್ತ್ರೀಯ ಮತ್ತು ಮಾನವೀಯ ವಿವಾದಗಳನ್ನು ಕುರಿತಂತೆ. ನೀವು. ನಿಮ್ಮ ಪುಸ್ತಕಗಳಲ್ಲಿ 
ಪ್ರತಿಬಿಂಬಿಸುವ ಸ್ಫುಟತೆ, ಖಚಿತತೆ ಮತ್ತು ನಿಷ್ಟಕ್ಷಪಾತತೆ ನಮ್ಮ ಪೀಳಿಗೆಯಲ್ಲೇ ಸರಿಸಾಟಿ ಇಲ್ಲದವು. ಸಂದರ್ಭ: 
ರಸಲ್‌ರಿಗೆ ಪತ್ರ, ೧೪ ಅಕ್ಟೋಬರ್‌ ೧೯೩೧; ಐನ್‌ಸ್‌ಟೈನ್‌ ಪತ್ರಾಗಾರ ೩೩-೧೫೫, ೭೫-೫೪೪; ಗ್ರನಿಂಗ್‌ ಐನ್‌ 
ಹೌಸ್‌ ಫರ್‌ ಅಲ್ಬರ್ಟ್‌ ಐನ್‌ಸ್‌ಟೈನ್‌ ಪುಟ ೩೬೯ರಲ್ಲಿ ಕೂಡ ಉಲ್ಲೇಖಿತ. 

೧೭೪ 

ಮಹಾ ಪ್ರತಿಭೆಗಳು ಸಾಧಾರಣ ಮತಿಗಳಿಂದ ಸದಾ ಉಗ್ರವಿರೋಧ ಎದುರಿಸಿವೆ. ಸಾಂಪ್ರದಾಯಿಕ ಪೂರ್ವಗ್ರಹಗಳಿಗೆ 
ಅಂಧವಿನೀತತೆ ಸಲ್ಲಿಸಲು ನಿರಾಕರಿಸುವ, ಇದಕ್ಕೆ ಬದಲಾಗಿ, ಸ್ವಂತಾಭಿಪ್ರಾಯಗಳನ್ನು ಧೈರ್ಯವಾಗಿಯೂ 
ಪ್ರಾಮಾಣಿಕವಾಗಿಯೂ ಅಭಿವ್ಯಕ್ತಿಸುವ ಮಹಾಚೇತನವನ್ನು ಸಾಧಾರಣಮತಿ ಎಂದೂ ಅರ್ಥವಿಸಲಾರದು. ಸಂದರ್ಭ: 
ನ್ಯೂಯಾರ್ಕ್‌ ಸಿಟಿ ಯೂನಿವರ್ಸಿಟಿ ಶೈಕ್ಷಣಿಕ ವಿಭಾಗದಲ್ಲಿ ರಸಲ್‌ ಅವರ ನೇಮನದ ಸುತ್ತ ಹಬ್ಬಿದ್ದ ವಿವಾದ ಕುರಿತು; 
ನ್ಯೂಯಾರ್ಕ್‌ ಟೈಮ್‌ಸ್‌ನಲ್ಲಿ ಉಲ್ಲೇಖಿತ, ೧೩ ಮಾರ್ಚ್‌, ೧೯೪೦ 


63 


ಆಲ್ಬರ್ಟ್‌ ಶ್ವೈಟ್ಸರ್‌ ಕುರಿತು: 

೧೭೫ 

ಪ್ರಸಕ್ತ ತಲೆಮಾರಿನ ಮೇಲೆ ಗಾಂಧೀಸದೃಶ ನೈತಿಕ ಪರಿಣಾಮ ಬೀರಿದ ಏಕೈಕ ಪಾಶ್ಚಾತ್ಯ ಪ್ರಭೃತಿ. ಗಾಂಧಿಯವರ 
ಸಂದರ್ಭದಲ್ಲಿ ಹೇಗೋ ಹಾಗೆ ಈ ಪರಿಣಾಮ - ವೈಶಾಲ್ಯದ ಕಾರಣವಿರುವುದು, ಮುಖ್ಯವಾಗಿ, ಸ್ವಂತ 
ಜೀವನಕೃತಿಯಿಂದ ಅವರು ಎದುರಿಟ್ಟ ನಿದರ್ಶನದಲ್ಲಿ. ಸಂದರ್ಭ: ಅಪ್ರಕಟಿತ ಹೇಳಿಕೆ. ೧೯೫೩, ಮೂಲತಃ 
ಐನ್‌ಸ್‌ಟೈನರ ಪುಸ್ತಕ ಮೈನ್‌ ವೆಲ್ಫ್‌ ಬಿಲ್ಡ್‌ ೧೯೩೪ಕ್ಕೆ ಉದ್ದೇಶಿತವಾದದ್ದು; ಸಯೇನ್‌ ಐನ್‌ಸ್‌ಟೈನ್‌ ಇನ್‌ 
ಅಮೆರಿಕದಲ್ಲಿ ಉಲ್ಲೇಖಿತ, ಪುಟ ೨೯೬ 


ಸ್ಟಿನೋರುಾಾ ಕುರಿತು: 

೧೭೬ 

ನಮ್ಮ ಯೆಹೂದ್ಯ ಕುಲದಲ್ಲಿ ವಿಕಸಿಸಿದ ಪರಮ ಪ್ರಗಲ್ಪ ಮತ್ತು ಪರಿಶುದ್ಧ ವ್ಯಕ್ತಿಗಳ ಪೈಕಿ ಸ್ಪಿನೋರಭಾ ಒಬ್ಬರು. 
ಸಂದರ್ಭ: ೧೯೪೬ರ ಒಂದು ಕಾಗದದಲ್ಲಿ, ಡರ್ರೆನ್‌ಮಾಟ್‌ ಆಲ್ಬರ್ಟ್‌ ಐನ್‌ಸ್‌ಟೈನ್‌: ಐನ್‌ ವೋರ್ಟಗ್‌ನಲ್ಲಿ 
ಉಲ್ಲೇಖಿತ, ಪುಟ ೨೨ 


ಟಾಲ್‌ಸ್ಟಾಯ್‌ ಕುರಿತು: 

೧೭೭ 

ಅನೇಕ ರೀತಿಗಳಲ್ಲಿ ಅವರು ನಮ್ಮ ಕಾಲದ ಪ್ರಮುಖ ಪ್ರವಾದಿಯಾಗಿ ಉಳಿದಿರುವರು. . . . . ಟಾಲ್‌ಸ್ಟಾಯ್‌ ಅವರ 
ತೀಕ್ಷ ಅಂತರ್ದೃಷ್ಟಿ ಮತ್ತು ನೈತಿಕ ಬಲ ಇರುವವರು ಇಂದು ಯಾರೂ ಇಲ್ಲ. ಸಂದರ್ಭ: ಸರ್ವೆ ಜಿಯಾಗ್ರಪಿಕ್ಕಿಗಾಗಿ 
ನೀಡಿದ ಸಂದರ್ಶನ ಪೀಸ್‌ ಮಸ್ಟ್‌ ಬಿ. ವೇಜ್ಜ್‌ ಲೇಖನದಿಂದ. ಆಗಸ್ಟ್‌ ೧೯೩೪; ನಾಥನ್‌ ಮತ್ತು ಸಾರ್ಡನ್‌ 
ಐನ್‌ಸ್‌ಟೈನ್‌ ಆನ್‌ ಪೀಸ್‌ನಲ್ಲಿ ಉಲ್ಲೇಖಿತ ಪುಟ ೨೬೧ 


೧೭೮ 
ಶ್ರೇಷ್ಠ ಮಂದಿಯಲ್ಲಿ ಜ್ಯೇಷ್ಠ ವ್ಯಕ್ತಿ. ಸಂದರ್ಭ: ವೈಟ್ಸೆಮನ್‌ ಅವರಿಗೆ ಓಲೆ, ೨೭ ಅಕ್ಟೋಬರ್‌ ೧೯೨೩; ಐನ್‌ಸ್‌ಟೈನ್‌ 


ಪತ್ರಾಗಾರ ೩೩- ೩೬೭ 


64 


ಅಧ್ಯಾಯ ಎಂಟು 
ಜರ್ಮನರು ಮತ್ತು ಜರ್ಮನಿ ಕುರಿತು: 


೧೭೯ 
ಮಾನವೀಯ ಮತ್ತು ವೈಜ್ಞಾನಿಕ ಕೊಣಿಕೆಗಳಿಂದ ನಾನು ಅತ್ಯಂತ ನಿಕಟವಾಗಿ ಬಂಧಿತನಾಗಿರುವ ಸ್ಥಳವೆಂದರೆ 
ಬರ್ಲಿನ್‌. ಸಂದರ್ಭ: ಪ್ರಶ್ಯನ್‌ ಶಿಕ್ಷಣ ಸಚಿವ ಕೆ. ಹೇನಿಶ್‌ ಅವರಿಗೆ ಪತ್ರ. ೮ ಸೆಪ್ಟೆಂಬರ್‌ ೧೯೨೦; ಐನ್‌ಸ್‌ಟೈನ್‌ 
ಪತ್ರಾಗಾರ ೩೬-೦೨೨; ಫ್ರಾಂಕ್‌ ಐನ್‌ಸ್‌ಟೈನ್‌: ಹಿಸ್‌ ಲೈಫ್‌ ಅನ್ಟ್‌ ಟೈಮ್ಸ್‌ ಪುಟ ೧೬೯ರಲ್ಲಿ ಉಲ್ಲೇಖಿತ; ನ್ಯೂ 
ಯಾರ್ಕ್‌ ಟೈಮ್‌ಸ್‌ನಲ್ಲಿಯೂ ಉಲ್ಲೇಖಿತ, ೨೧ ನವಂಬರ್‌ ೧೯೨೦ ಪುಟ ೧೦ 

೧೮೦ 

ಮೊದಲು ಸಮೃದ್ಧಿಯ, ಮತ್ತೆ ದಾಹದ ಕಾರಣವಾಗಿ ಜರ್ಮನಿಗೆ ವಿಷಪ್ರಾಶನ ದೌರ್ಭಾಗ್ಯ ಪ್ರಾಪ್ತವಾಯಿತು. ಸಂದರ್ಭ: 


ಸೂಕ್ತಿ ೧೯೨೩; ಐನ್‌ಸ್‌ಟೈನ್‌ ಪತ್ರಾಗಾರ ೩೬-೫೯೧ 


೧೮೧ 
ನಾನು ವೃತ್ತಪತ್ರಿಕೆಗಳಿಗೆ. ನೀಡಿದ ಹೇಳಿಕೆಗಳು 
ಅಕ್ಯಾಡೆಮಿಯಲ್ಲಿಯ ನನ್ನ ಸ್ಥಾನಕ್ಕೆ ರಾಜೀನಾಮೆ 
ನೀಡುವ. ಮತ್ತು. ಪ್ರಶ್ಯನ್‌ ರಾಷ್ಟ್ರಕತ್ವವನ್ನು 
ಪರಿತ್ಯಜಿಸುವ ಉದ್ದೇಶಕ್ಕೆ ಸಂಬಂಧಿಸಿದವು. ಇದನ್ನು 
ಕುರಿತಂತೆ. ಕಾರಣವನ್ನೂ ಬರೆದಿದ್ದೇನೆ: ಯಾವ 
ದೇಶದಲ್ಲಿ ವ್ಯಕ್ತಿ ಕಾನೂನಿನ ನೆಲೆಯಲ್ಲಿ ಸಮತೆಯ 
ಸುಖ ಅನುಭವಿಸುವುದಿಲ್ಲವೋ ತನಗೆ 
ಇಷ್ಟವಾದುದನ್ನು ಹೇಳಲು. ಮತ್ತು ಬೋಧಿಸಲು 
ಸ್ವತಂತ್ರನಾಗಿಲ್ಲವೋ ಆ ದೇಶದಲ್ಲಿ ಬಾಳಲು ನಾನು 
ಇಚ್ಛಿಸುವುದಿಲ್ಲ. ಸಂದರ್ಭ: ಪ್ರಶ್ಯನ್‌ ಅಕ್ಯಾಡೆಮಿ ಆಫ್‌ 


ಸೈನ್ಸಸ್‌ಗೆ. ಕಾಗದ, ೫ ಏಪ್ರಿಲ್‌. ೧೯೩೩; 





ಐನ್‌ಸ್‌ಟೈನ್‌ ಪತ್ರಾಗಾರ ೨೯-೨೯೫ 


ಮ್ಯಾಕ್ಸ್‌ ಪ್ಲಾಂಕ್‌ರಿ೦ದ ಐನ್‌ಸ್ಟೈನ್‌ ಪ್ಲಾಂಕ್‌-ಪದಕ ಸ್ಟೀಕರಿಸುತ್ತಿರುವುದು 


ಬರ್ಲಿನ್‌, ಜುಲೈ ೧೯೨೯ 


೧೮೨ 
(1 8881110 5081519001). ಪ್ರನ್ನಿಂದ ಜರ್ಮನ್‌ ಜನತೆಯ ಬಗೆಗೆ ಒಂದು ಒಳ್ಳೆಯ 
ಮಾತು... ಬಂದಿದ್ದರೆ. ಅದು. ವಿದೇಶಗಳಲ್ಲಿ 
ಮಹತ್ಪರಿಣಾಮಕಾರಿ ಆಗಿರುತ್ತಿತ್ತು ಎಂದು ಕೂಡ ನೀವು ಟೀಕಿಸಿದ್ದೀರಿ. ಇದಕ್ಕೆ ನನ್ನ ಉತ್ತರವಿದು: ನೀವು 
ಸೂಚಿಸಿದಂಥ ಆ ಶಿಫಾರಸು, ನನ್ನ ಜೀವಮಾನ ಪರ್ಯಂತ ನಾನು ಎತ್ತಿ ಹಿಡಿದು ಬಂದಿರುವ ನ್ಯಾಯ ಮತ್ತು 


65 


ಸ್ವಾತಂತ್ರ್ಯ ಕುರಿತ ಎಲ್ಲ ಕಲ್ಪನೆಗಳ ನೇರ ನಿರಾಕರಣೆಗೆ ಸಮಾನವಾಗಿರುತ್ತಿತ್ತು. ಅಂಥ ಸಾಕ್ಷ್ಯ ನಿಮ್ಮ ಪ್ರಕಾರ, 
ಜರ್ಮನ್‌ ಜನಾಂಗಕ್ಕೆ ಒಂದು ಸುಹೃದ್ವಾಕ್ಯವಾಗಿರುತ್ತಿತ್ತು - ಅದು ಹಾಗಾಗಿರುತ್ತಿರಲಿಲ್ಲ. ಸಂದರ್ಭ: ಪ್ರಶ್ಯನ್‌ 
ಅಕ್ಯಾಡೆಮಿ ಆಫ್‌ ಸೈನ್ಸಸ್‌ ಐನ್‌ಸ್‌ಟೈನರ ರಾಜೀನಾಮೆ ಅಂಗೀಕರಿಸಿದ ಬಳಿಕ ಅದಕ್ಕೆ ಬರೆದ ಮಾರೋಲೆ, ೧೨ 
ಏಪ್ರಿಲ್‌ ೧೯೩೩; ಐನ್‌ಸ್‌ಟೈನ್‌ ಪತ್ರಾಗಾರ ೨೯-೨೯೭ 

೧೮೩ 

ಈ ಆಧುನಿಕ ಬರ್ಬರತೆ ಬಗ್ಗೆ ಸಮಸ್ತ ನಾಗರಿಕ ಪ್ರಪಂಚದ ದಿವ್ಯ ಮೌನ ನನಗೆ ಅರ್ಥವಾಗದು. ಹಿಟ್ಲರ್‌ನ ಉದ್ದೇಶ 
ಯುದ್ಧ ಎಂಬುದು ಪ್ರಪಂಚಕ್ಕೆ ಕಾಣುವುದಿಲ್ಲವೇ? ಸಂದರ್ಭ: ೧ ಅಕ್ಟೋಬರ್‌ ೧೯೩೩; ಬುಂಟೆ ವೆಲ್ಪೆ (ವಿಯೆನ್ನಾ) 
ಪತ್ರಿಕೆಯಲ್ಲಿ ಒಬ್ಬ ವರದಿಗಾರನಿಂದ ಉಲ್ಲೇಖಿತ; ಪೇಯ್ಸ್‌ - ಐನ್‌ಸ್‌ಟೈನ್‌ ಲಿವ್ಜ್‌ ಹಿಯರ್‌ ಪುಟ ೧೯೪ರಲ್ಲಿಯೂ 
ಉಲ್ಲೇಖಿತ. 

೧೮೪ 

ಜರ್ಮನ್‌ ರಾಷ್ಟ್ರ ದಲ್ಲಿ ಅತಿಶಯವಾಗಿ ಒತ್ತುಕೊಡಲಾಗಿದ್ದ ಸೇನಾಮನೋಭಾವ ನನಗೆ ಹುಡುಗನಾಗಿದ್ದಾಗಲೂ 
ಪರಕೀಯವೆನಿಸಿತ್ತು. ನನ್ನ ತಂದೆ ಇಟಲಿಗೆ ಸ್ಥಳಾಂತರಿಸಿದಾಗ, ನನ್ನ ಕೋರಿಕೆ ಮೇರೆಗೆ, ನನ್ನನ್ನು ಜರ್ಮನ್‌ 
ರಾಷ್ಟ್ರಕತ್ವದಿಂದ ಬಿಡುಗಡೆಗೊಳಿಸಲು ಕ್ರಮಕೈಗೊಂಡರು. ನಾನು ಸ್ವಿಸ್‌ ರಾಷ್ಟ್ರಕನಾಗಲು ಬಯಸಿದ್ದೆ. ಸಂದರ್ಭ: 
೧೯೩೩; ಬನೆಶ್‌ ಹಾಫ್‌ಮನ್‌ - ಆಲ್ಬರ್ಟ್‌ ಐನ್‌ಸ್‌ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ನಲ್ಲಿ ಉಲ್ಲೇಖಿತ ಪುಟ ೨೬ 
೧೮೫ 

ಜರ್ಮನಿ ಹಿಂದೆ ಹೇಗಿತ್ತು ಗೊತ್ತೇ? ಮರುಭೂಮಿಯ ನಡುವೆ ಅದೊಂದು [ಸಾಂಸ್ಕೃತಿಕ] ಪುಷ್ಕರಣಿ. ಸಂದರ್ಭ: 
ಆಲ್‌ಫ್ರೆಡ್‌ ಕರ್‌ ಅವರಿಗೆ ಪತ್ರ ಜುಲೈ ೧೯೩೪; ಐನ್‌ಸ್‌ಟೈನ್‌ ಪತ್ರಾಗಾರ ೫೦-೬೮೭ 

೧೮೬ 

ಶತಮಾನಗಳಿಂದಲೂ. . . . . ಜರ್ಮನಿಗೆ ಕಠಿಣ ಪರಿಶ್ರಮದಲ್ಲಿ ಶಿಕ್ಷಣವಿತ್ತು ಅನೇಕ ಸಂಗತಿಗಳನ್ನು ಅವರು 
ಕಲಿಯುವಂತೆ ವಿಧಿಸಲಾಗಿತ್ತು. ಜೊತೆಯಲ್ಲೇ ಅಂಧವಿನೀತತೆ, ಸೇನಾಕ್ರಮವಿಧಿ ಮತು. ದೌರ್ಜನ್ಯಗಳಲ್ಲಿಯೂ 
ಅವರನ್ನು ತರಬೇತಿಸಲಾಗಿತ್ತು. ಸಂದರ್ಭ: ಅಪ್ರಕಟಿತ ಹಸ್ತಪ್ರತಿಯಿಂದ, ೧೯೩೫; ನಾಥನ್‌ ಮತ್ತು ನಾರ್ಡನ್‌ - 
ಐನ್‌ಸ್‌ಟೈನ್‌ ಆನ್‌ ಪೀಸ್‌ನಲ್ಲಿ ಉಲ್ಲೇಖಿತ, ಪುಟ ೨೬೩. 

೧೮೭ 

ಮನೋವಿಕಲರನ್ನು ವೀರಕ್ಷತ್ರಿಯರಾಗಿ ಗೌರವಿಸುವ ಪ್ರವೃತ್ತಿ ಅವರಲ್ಲಿ ಸದಾ ಇತ್ತು. ಆದರೆ ಇಂದಿನಷ್ಟು ಯಶಸ್ವಿಯಾಗಿ 
ಹಿಂದೆಂದೂ ಸಾಧಿಸಲಾರದವರಾಗಿದ್ದರು. 

ಸಂದರ್ಭ: ದಿನಾಂಕ ೨೮ ಜುಲೈ ೧೯೩೯ರ ಒಂದು ಕಾಗದದ ಹಿಂದೆ ಗೀಚಿದ ಬರಹ. ಐನ್ಸ್‌ಟೈನ್‌ ಪತ್ರಾಗಾರ ೫೩- 
೧೬೦. 

೧೮೮ 

ಜರ್ಮನರು ತಮ್ಮ ತುಚ್ಛ ಪರಂಪರೆಯ ಕಾರಣವಾಗಿ ಎಷ್ಟು ಹೊಲಸುಕಲಸಾಗಿರುವರೆದಂದರೆ ಈ ಸನ್ನಿವೇಶವನ್ನು 
ಯಾವುದೇ ವಿವೇಚನಯುಕ್ತ ಮಾರ್ಗದಿಂದ - ಮಾನವೀಯತೆಯನ್ನು ಕಡೆಗಣಿಸದೇ - ಗುಣಪಡಿಸುವುದು ತೀರ ಕಷ್ಟ. 


60 


ಯುದ್ಧ ಮುಗಿಯುವ ವೇಳೆಗೆ ಅವರು ಬೃಹತ್‌ ಪ್ರಮಾಣದಲ್ಲಿ ಒಬ್ಬರಿನ್ನೊಬ್ಬರನ್ನು ಸಂಹರಿಸಿರುವರೆಂದು ಭಾವಿಸುತ್ತೇನೆ. 
ಸಂದರ್ಭ: ಅಟ್ಟೋ ಜೂಲಿಯಸ್‌ ಬರ್ಗರ್‌ ಅವರಿಗೆ ಓಲೆ, ಬೇಸಗೆ ೧೯೪೨; ಐನ್‌ಸ್‌ಟೈನ್‌ ಪತ್ರಾಗಾರ ೩೮-೧೯೯; 
ಸಯೇನ್‌ - ಐನ್‌ಸ್‌ಟೈನ್‌ ಇನ್‌ ಅಮೆರಿಕ, ಪುಟ ೧೪೬ರಲ್ಲಿಯೂ ಉಲ್ಲೇಖಿತ. 

೧೮೯ 

ಈ ಭೂರಿ ನರಮೇಧಕ್ಕೆ ಸಮಸ್ತ ಜರ್ಮನರೂ ಹೊಣೆ. ಇದಕ್ಕಾಗಿ ಆ ಇಡೀ ಜನಾಂಗವನ್ನು ಶಿಕ್ಷಿಸಬೇಕು. . . . ನಾಟ್ಟೀ 
ಪಕ್ಷದ ಹಿನ್ನೆಲೆಯಲ್ಲಿದ್ದಾರೆ ಜರ್ಮನ್‌ ಮಂದಿ. ಹಿಟ್ಲರ್‌ ತನ್ನ ಉದ್ದೇಶಗಳನ್ನು ಯಾವುದೇ ಅಪಾರ್ಥ ಸಾಧ್ಯತೆಗೆ ಇನಿತೂ 
ಅವಕಾಶ ಇರದಂತೆ ತನ್ನ ಪುಸ್ತಕದಲ್ಲಿಯೂ ಭಾಷಣಗಳಲ್ಲಿಯೂ ಸ್ಪಷ್ಟೀಕರಿಸಿದ ಬಳಿಕವೇ ಇವರು ಆತನನ್ನು 
ಚುನಾಯಿಸಿದ್ದಾಗಿದೆ. ಸಂದರ್ಭ: ವಾರ್ಸಾ ಘೆಟ್ಟೋ ವೀರರ ಬಗ್ಗೆ ಬುಲೆಟ್ಟಿನ್‌ ಆಫ್‌ ದಿ ಸೊಸಾಯಿಟಿ ಆಫ್‌ ಪೊಲಿಶ್‌ 
ಜ್ಯೂಸ್‌ (ನ್ಯೂಯಾರ್ಕ್‌) ಪುಸ್ತಕದಲ್ಲಿ ೧೯೪೪ 

೧೯೦ 

ಜರ್ಮನರು ಯೂರೋಪಿನಲ್ಲಿ ನನ್ನ ಯೆಹೂದ್ಯ ಸಹೋದರರನ್ನು ಕೊಲೆಗೈದ ಬಳಿಕ ಜರ್ಮನರ ಜೊತೆ ವ್ಯವಹರಿಸಲು 
ನನಗೆ ಏನೂ ಉಳಿದಿಲ್ಲ. .. ಸಹನೀಯ ವ್ಯಾಪ್ತಿಯೊಳಗೆ ದೃಢವಾಗಿ ನಿಂತ ಕೆಲವೇ ಮಂದಿ ಮಾತ್ರ ಇದಕ್ಕೆ ಅಪವಾದ. 
ಸಂದರ್ಭ: ಆರ್ನಾಲ್ಡ್‌ ಸೊಮ್ಮರ್ಫೆಲ್ಟ್‌ ಅವರಿಗೆ ಪತ್ರ. ೧೪ ಡಿಸೆಂಬರ್‌ ೧೯೪೬; ಐನ್‌ಸ್‌ಟೈನ್‌ ಪತ್ರಾಗಾರ (ಅಟ್ಟೋ 
ಹಾನ್‌, ಮ್ಯಾಕ್ಸ್‌ ಫಾನ್‌ ಲವೇ, ಮ್ಯಾಕ್ಸ್‌ ಪ್ಲಾಂಕ್‌ ಮತ್ತು ಅರ್ನಾಲ್ಡ್‌ ಸೊಮ್ಮರ್ಫೆಲ್ಟ್‌ ಇವರನ್ನು ಐನ್‌ಸ್‌ಟೈನ್‌ ಆ 
ಕೆಲವರಲ್ಲಿ ಸೇರಿಸಿದ್ದರು.) 

೧೯೧ 

ನಾಗರಿಕವೆಂದು ಹೇಳಿಕೊಳ್ಳುವ ಜನಾಂಗಗಳಲ್ಲಿ ದಾಖಲಾಗಿರುವ ಇತಿಹಾಸದಲ್ಲೇ ಜರ್ಮನರ ಅಪರಾಧ ಅತ್ಯಂತ 
ಹೇಯವಾದದ್ದು. ಜರ್ಮನ್‌ ಬೌದ್ಧಿಕರ ವರ್ತನೆಯಾದರೂ - ಅವರನ್ನು ಒಂದು ಗುಂಪಾಗಿ ಪರಿಗಣಿಸಿದಾಗ - 
ಜನಜಂಗುಳಿಯದಕ್ಕಿಂತ ಭಿನ್ನವಾಗಿ ಏನೂ ಇರಲಿಲ್ಲ. ಸಂದರ್ಭ: ಅಟ್ಟೋ ಹಾನ್‌ ರಿಗೆ ಕಾಗದ, ೨೮ ಜನವರಿ ೧೯೪೯; 


ಐನ್‌ಸ್‌ಟೈನ್‌ ಪತ್ರಾಗಾರ ೧೨-೦೭೨ 


67 


ಅಧ್ಯಾಯ ಒಂಬತ್ತು 
ಮನುಕುಲದ ಬಗ್ಗೆ 


೧೯೨ 
ಮಕ್ಕಳು ತಮ್ಮ ತಾಯಿ ತಂದೆಯರ ಅನುಭವಗಳಿಗೆ ನಿಗಾ ಕೊಡುವುದಿಲ್ಲ; ಮತ್ತು ಜನಾಂಗಗಳು ಇತಿಹಾಸವನ್ನು 
ನಿರ್ಲಕ್ಷಿಸುತ್ತವೆ. ಕೆಟ್ಟ ಪಾಠಗಳನ್ನು ಯಾವಾಗಲೂ ಹೊಸತಾಗಿಯೇ ಕಲಿಯಬೇಕಾಗುತ್ತದೆ. 


ಸಂದರ್ಭ: ಸೂಕ್ತಿ, ೧೨ ಅಕ್ಟೋಬರ್‌ ೧೯೨೩, ಐನ್ಸ್‌ ಟೈನ್‌ ಪತ್ರಾಗಾರ ೩೬-೫೮೯ 


೧೯೩ 
ನನ್ನಲ್ಲಿ ಕಡಲವಾಕರಿಕೆ ಉಂಟು ಮಾಡುವವರು ಜನ, ಕಡಲು ಅಲ್ಲ. ಆದರೆ ಈ ಬೇನೆಗೆ ವಿಜ್ಞಾನ ಇನ್ನೂ ಮದ್ದು 
ಹುಡುಕಬೇಕಾಗಿದೆ ಎಂದು ಭಾವಿಸುತ್ತೇನೆ. 
ಸಂದರ್ಭ: ಹರ್‌ ಸ್ಕೀರಿಂಗ್‌ ಕಾಲ್‌ಬಾಮ್‌ ಅವರಿಗೆ ಓಲೆ, ೨೮ ನವಂಬರ್‌ ೧೯೩೦ 
೧೯೪ 

ಮಾನವನಿಗೆ ಉತ್ಕೃಷ್ಟ ಮಾರ್ಗ ಸೂಚಕಗಳೆಂದರೆ: 
ಐನಸ್ನೈನೆ ಸಕಳೇಕೃತ ಇತರರ ಸಂತೋಷದಲ್ಲಿ ಹರ್ಷಿಸುವುದು ಮತ್ತು ಅವರ 
ವೇದನೆಯನ್ನು ಅನುಭವಿಸುವುದು. ಸಂದರ್ಭ: 
ವಾಲೆಂಟಿನ್‌.. ಬುಲ್ಲಕೋವ್‌ ಅವರಿಗೆ ಪತ್ರ, ೪ 


ನವಂಬರ್‌ ೧೯೩೧; ಐನ್‌ಸ್‌ಟೈನ್‌ ಪತ್ರಾಗಾರ ೪೫- 





೭೦೨ 
ಇರ 
೧೯೫ 
೨.ಓ 04% ತ 
: ಸ್ವಾರ್ಥದಿಂದ ವ್ಯಕ್ತಿ ಹೇಗೆ ವಿಮೋಚನೆ ಗಳಿಸಿರುವನು 
ಸಿಡ್ನಿ ಹ್ಯಾರಿಸ್‌ರಿ೦ದ ಅಣಕು ಚಿತ್ರ 

(೮ 1989 ॥)/ 5170) 8/5, 8077 71151071 51710116, | ಎನ್ನುವುದರಿಂದಲೇ ಆತನ ನಿಜ ಮೌಲ್ಯ 
8೬89೫ 0191161510೫) |." ನಿರ್ಧಾರಿತವಾಗುತ್ತದೆ. ಸಂದರ್ಭ: ಜೂನ್‌ ೧೯೩೨; 


ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೪೯೨; ಮೈನ್‌ ವೆಲ್‌ಟ್‌ಬಿಲ್ಜಿನಲ್ಲಿ ಪ್ರಕಾಶಿತ 

೧೯೬ 

ಬೆಕ್ಕಿಗೆ ಹಕ್ಕಿ ಹಿಡಿಯಬಾರದು ಎಂದು ಒಬ್ಬ ಹೇಳಿಕೊಡಲಾರ. ಸಂದರ್ಭ: ಫ್ಲಾರೆನ್ಸ್‌ ಸ್ಕೈೆಲ್ಲರ್‌ ಅವರಿಗೆ ಕಾಗದ, ೯ 
ಮಾರ್ಚ್‌ ೧೯೩೬, ಐನ್ಸ್‌ ಟೈನ್‌ ಪತ್ರಾಗಾರ ೫೧-೭೫೬ 

೧೯೭ 

ಪ್ರತಿಯೊಂದು ಸಮಾಜದಲ್ಲಿಯೂ ಸಾಮಾನ್ಯ ನಂಬಿಕೆಗಳು, ಗುರಿಗಳು ಮತ್ತು ಸದೃಶ ಆಸಕ್ತಿಗಳು ಗುಂಪುಗಳನ್ನು 
ಉತ್ಪಾದಿಸುತ್ತವೆ. ಒಂದು ಅರ್ಥದಲ್ಲಿ ಇವು ಘಟಕಗಳಂತೆ ವರ್ತಿಸುವುವು. ವ್ಯಕ್ತಿಗಳ ನಡುವೆ. ವರ್ತಿಸುವ ಅದೇ 


68 


ತೆರನಾದ ಜುಗುಪ್ಸೆ ಮತ್ತು ಪೈಪೋಟಿ ಈ ಎಲ್ಲ ಗುಂಪುಗಳ ನಡುವೆಯೂ ಸದಾ ಹೊಗೆಯಾಡುತ್ತಿರುವುವು. . . 
ಯಾವುದೇ ಜನಸಮಷ್ಟಿಯಲ್ಲಿ ಏಕರೂಪತೆ - ಸಾಧನೀಯವೆಂದು ಭಾವಿಸಿದರೂ - ಅನಪೇಕ್ಷಣೀಯ ಎಂಬುದು ನನ್ನ 
ಅಭಿಪ್ರಾಯ. ಸಂದರ್ಭ: ಕಾಲ್ಗಿಯರ್ಸ್‌ ಮ್ಯಾಗಜೀನ್‌ ೨೬ ನವಂಬರ್‌ ೧೯೩೮ರಲ್ಲಿ ಪ್ರಕಟವಾದ ವೈ ಡು ದೆ ಹೇಟ್‌ 
ಜ್ಯೂ? ನಿಂದ. 

೧೯೮ 

ಮೃಗಗಳಂತಿರುವುದು ಮನುಷ್ಯರಿಗೆ ಶ್ರೇಯಸ್ಕರ... ಅವರು ಅಧಿಕ ಅಂತರ್ಬೋಧಾತ್ಮಕವಾಗಿರಬೇಕು. ತಾವೇನನ್ನು 
ಮಾಡುತ್ತಿರುವೆವೆಂಬುದರ ಬಗ್ಗೆ ಅದನ್ನು ಮಾಡುತ್ತಿರುವಾಗ ವಿಶೇಷ ಪ್ರಜ್ಞೆ ಉಳ್ಳವರಾಗಿರಬಾರದು. ಸಂದರ್ಭ: 
ಆಲ್ಬರ್ನನ್‌ ಬ್ಲ್ಯಾಕ್‌ ದಾಖಲಿಸಿದ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦, ಐನ್‌ಸ್‌ಟೈನ್‌ ಪತ್ರಾಗಾರ ೫೪-೮೩೪ 
೧೯೯ 

ನಾವು ಎಸಗಬಹುದಾದ ಅತ್ಯುತ್ಕೃಷ್ಟ ಕಾರ್ಯವನ್ನು ನಾವು ಮಾಡಲೇಬೇಕು. ಇದು ನಮ್ಮ ಪವಿತ್ರ ಮಾನವೀಯ 
ಹೊಣೆ. ಸಂದರ್ಭ: ಆಲ್ಬರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿದ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦, ಐನ್‌ಸ್‌ಟೈನ್‌ 
ಪತ್ರಾಗಾರ ೫೪-೮೩೪ 

೨೦೦ 

ನೈಜ ಮಾನವೀಯ ಘನತೆಗಿರುವುದು ಒಂದೇ ಮಾರ್ಗ: ಕಠಿಣ ಘಾತಗಳ ಪಾಠಶಾಲೆಯ ಮೂಲಕ. 

ಸಂದರ್ಭ: ಡಬ್ಲ್ಯು. ವೈಟ್‌ ಅವರ ಪ್ರಬಂಧ 'ವೈ ಐ ಠಿಮೇನ್‌ ಅ ನಿಗ್ರೋ ಕುರಿತು ಟೀಕೆ, ಅಕ್ಟೋಬರ್‌ ೧೯೪೭, ಐನ್ಸ್‌ 
ಟೈನ್‌ ಪತ್ರಾಗಾರ ೫೯-೦೦೯ 

೨೦೧ 

ನಾವೆಲ್ಲರೂ ಪೋಷಿತರಾಗಿರುವುದು ಮತ್ತು ಗೃಹವಾಸಿಗಳಾಗಿರುವುದು ನಮ್ಮ ಮನುಷ್ಯ ಬಂಧುಗಳ ಕಾರ್ಯದಿಂದ. 
ಇದನ್ನು ನಾವು ಪ್ರಾಮಾಣಿಕವಾಗಿ ಮರು ಸಲ್ಲಿಸಲೇಬೇಕು- ನಮ್ಮ ಆಂತರಿಕ ತೃಪ್ಯರ್ಥ ನಾವು ವಹಿಸಿಕೊಂಡಿರುವ 
ಕಾರ್ಯ ನಿರ್ವಹಣೆಯಿಂದ ಮಾತ್ರವೇ ಅಲ್ಲ, ಜೊತೆಗೆ ಸಾಮಾನ್ಯಾಭಿಪ್ರಾಯ ಪ್ರಕಾರ ಅವರಿಗೆ ಉಪಯುಕ್ತವಾಗುವ 
ಕೆಲಸವೆಸಗುವುದರಿಂದ ಕೂಡ. ಇವಲ್ಲವಾದರೆ ಒಬ್ಬನ ಆವಶ್ಯಕತೆಗಳು ಎಷ್ಟೇ ಪರಿಮಿತವಾದರೂ ಆತ ಪರಪುಷ್ಟ 
ಜೀವಿ. ಆಗುತ್ತಾನೆ... ಸಂದರ್ಭ: ಕೆಲಸಗೈಯುವುದಕ್ಕಿಂತಲೂ ಸಹಾಯಧನಪೋಷಿತನಾಗಿ ಅಧ್ಯಯನದಲ್ಲಿ 
ಕಾಲಕಳೆಯಬೇಕೆಂದು ಅಪೇಕ್ಷಿಸಿದ ವ್ಯಕ್ತಿಗೆ ೨೮ ಜುಲೈ ೧೯೫೩; ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೪೦೧ 

೨೦೨ 

ಜನರಿಂದ ಅನಿರ್ಬಾಧಿತ ಅನುಕೂಲ ಪ್ರತಿಕ್ರಿಯೆ ಗಳಿಸಲು ಅವರ ಜಠರಗಳಿಗೆ - ಮಿದುಳುಗಳಿಗಿಂತ ಹೆಚ್ಚಾಗಿ - 
ಏನನ್ನಾದರೂ ಸಲ್ಲಿಸುವುದು ಉತ್ತಮ. ಸಂದರ್ಭ: ಚಾಕೊಲೆಟ್‌ ತಯಾರಕನಕನಿಗೆ ಓಲೆ, ೧೯ ಮಾರ್ಚ್‌ ೧೯೫೪; 
ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೪೦೧ 

೨೦೩ 

ಮಾನವಕ್ರಿಯೆಗಳಲ್ಲಿ ಹೆಚ್ಚಿನವುಗಳ ಆಧಾರ ಯಾವಾಗಲೂ ಭಯ ಇಲ್ಲವೇ ಮೌಢ್ಯ. 


ಸಂದರ್ಭ: ಇ. ಮುಲ್ಬರ್‌ ಅವರಿಗೆ ಪತ್ರ, ಏಪ್ರಿಲ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೬೦-೬೦೯ 


69 


ಅಧ್ಯಾಯ ಹತ್ತು 
ಯೆಹೂದ್ಯರು, ಇಸ್ರೇಲ್‌, ಜೂಡಾಯಿಸಮ್‌ ಮತ್ತು ರುಯನಿಸಮ್‌ ಕುರಿತು 


೨೦೪ 

ಅಮೆರಿಕಕ್ಕೆ ತೆರಳಲು ನಾನೇನೂ ಆತುರನಾಗಿಲ್ಲ. ಆದರೆ ಕೇವಲ ರುಯನಿಸ್ತುಗಳ ಹಿತಕ್ಕಾಗಿ ಹೀಗೆ ಮಾಡುತ್ತಿದ್ದೇನೆ. 
ಇವರು ಜೆರೂಸಲೆಮ್ಮಿನಲ್ಲಿಯ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣಾರ್ಥ ಡಾಲರ್‌ ಭಿಕ್ಷೆ ಎತ್ತಲೇಬೇಕಾಗಿದೆ. ಇವರ ಸಲುವಾಗಿ 
ನಾನೊಬ್ಬ ಉಚ್ಚ ಪುರೋಹಿತನ ಮತ್ತು ಮನಸೆಳೆವ ಎರೆಯ ಪಾತ್ರ ನಿರ್ವಹಿಸುತ್ತಿದ್ದೇನೆ. .. . ಹೇಗೂ ಇರಲಿ: ನನ್ನ 
ಕುಲಬಾಂಧವರಿಗೆ ಏನು ಸಹಾಯಗೈಯಬಹುದೋ ಅದನ್ನು ಮಾಡುತ್ತಿದ್ದೇನೆ. ಇವರನ್ನು ಪ್ರತಿಯೊಂದು ಕಡೆಯಲ್ಲಿಯೂ 
ಅತಿ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗಿದೆ. 

ಸಂದರ್ಭ: ಮಾರಿಸ್‌ ಸಾಲೊವಿನ್‌ರಿಗೆ ಪತ್ರ, ೮ ಮಾರ್ಚ್‌ ೧೯೨೧; ಲೆಟರ್ಸ್‌ ಟು ಸಾಲೊವಿನ್‌ ಪುಟ ೪೧ರಲ್ಲಿ 
ಪ್ರಕಾಶಿತ. 

೨೦೫ 

ನಮ್ಮ ಕುಲದ ಅಷ್ಟೇನೂ ಚುರುಕಿನವರಲ್ಲದ, ಕುಟುಂಬಸ್ಥರು ತಮ್ಮ ಮುಖಗಳನ್ನು ಗೋಡೆಗೆ ಅಭಿಮುಖವಾಗಿಟ್ಟು 
ದೇಹಗಳು ಹತ್ತಿರ ದೂರ ಓಲಾಡುತ್ತ ಪ್ರಾರ್ಥನೆ ಸಲ್ಲಿಸುತ್ತಿರುವಲ್ಲಿ, ಉತ್ಕೃಷ್ಟ ಭೂತವಿದ್ದರೂ ಶೂನ್ಯ ವರ್ತಮಾನ 
ಎದುರಿಸಬೇಕಾಗಿರುವ ಈ ಮಂದಿಯದು ನಿಜಕ್ಕೂ ಕರುಣಾಜನಕ ದೃಶ್ಯ. ಸಂದರ್ಭ: ಜೆರೂಸಲೆಮ್ಮಿನಲ್ಲಿರುವ ರೋದನ 
ಭಿತ್ತಿಗೆ (ಹುಯ್ಗಿಡುವ ಗೋಡೆ) ಭೇಟಿ ನೀಡಿದ ಸಂದರ್ಭದಲ್ಲಿ, ತಮ್ಮ ಪ್ರಯಾಣ ದಿನಚರಿಯಲ್ಲಿ ಮಾಡಿದ ದಾಖಲೆ, ೩ 
ಫೆಬ್ರುವರಿ ೧೯೨೩; ಐನ್‌ಸ್‌ಟೈನ್‌ ಪತ್ರಾಗಾರ ೨೯-೧೨೯ರಿಂದ ೨೯-೧೩೧. 

೨೦೬ 

ಅರಬ್ಬರ ಜೊತೆ ಪ್ರಾಮಾಣಿಕ ಸಹಕಾರವನ್ನೂ ಪ್ರಾಮಾಣಿಕ ಕೌಲುಗಳನ್ನೂ ಸಾಧಿಸುವ ಒಂದು ಶೋಧದಲ್ಲಿ ನಾವು 
ವಿಫಲವಾದರೆ ಆಗ ನಮ್ಮ ೨೦೦೦ ವರ್ಷಗಳ ನರಳಿಕೆಯಲ್ಲಿ ನಾವು ಕಲಿತದ್ದು ಏನೂ ಇಲ್ಲ ಎಂಬುದು 
ಸಾಬೀತಾಗುತ್ತದೆ, ಮತ್ತು ಮುಂಬರಲಿರುವ ಸಮಸ್ತ ದುರಂತಗಳಿಗೂ ಪಾತ್ರರಾಗುತ್ತೇವೆ. ಸಂದರ್ಭ: ಚೈಮ್‌ 
ವೈಟ್ಸೆಮನ್‌ ಅವರಿಗೆ ಕಾಗದ, ೨೫ ನವಂಬರ್‌ ೧೯೨೯; ಐನ್ಸ್‌ ಟೈನ್‌ ಪತ್ರಾಗಾರ ೩೩-೪೧೧ 

೨೦೭ 

ಬೌದ್ಧಿಕತೆಯೇ ಉತ್ಕೃಷ್ಟ ಆಯುಧವೆಂದು ಯೆಹೂದ್ಯ ಜನಾಂಗ ತನ್ನ ಇತಿಹಾಸದಲ್ಲಿ ರುಜುವಾತಿಸಿದೆ. . .. ನಮ್ಮ 
ಸಹಸ್ರಾರು ವರ್ಷಗಳ ಖೇದಮಯ ಅನುಭವವನ್ನು ಪ್ರಪಂಚದ ಉಪಯೋಗಾರ್ಥ ನ್ಯಾಸವಿಡುವುದು ಮತ್ತು ನಮ್ಮ 
ಪೂರ್ವಜರ ನೈತಿಕ ಪರಂಪರೆಗಳಿಗೆ ನಿಜಕ್ಕೂ ಒಪ್ಪುವಂತೆ ಸಕಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಲಯಗಳಲ್ಲಿ 
ಅತ್ಯುತ್ಕೃಷ್ಟ ಬಲಗಳ ಜೊತೆ ಸಂಘಟಿಸಿ ಶಾಂತಿ ಸಮರದಲ್ಲಿ ಯೋಧರಾಗುವುದು ಯೆಹೂದ್ಯರಾದ ನಮ್ಮ ಆದ್ಯ 
ಕರ್ತವ್ಯ. 

ಸಂದರ್ಭ: ಬರ್ಲಿನ್‌ನಲ್ಲಿ ಜರಗಿದ ಒಂದು ಯೆಹೂದ್ಯ ಸಭೆಯಲ್ಲಿಯ ಭಾಷಣದಿಂದ, ೧೯೨೪, ಫ್ರ್ಯಾಂಕ್‌ - ಐನ್ಸ್‌ ಟೈನ್‌; 
ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌, ಪುಟ ೧೫೬ರಲ್ಲಿ ಉಲ್ಲೇಖಿತ. 


70 


೨೦೮ 
ಯೆಹೂದ್ಯ ಮತಧರ್ಮವೆಂದರೆ . . . . ದೈನಂದಿನ ಅಸ್ತಿತ್ವವನ್ನು ಉತ್ಪರಿವರ್ತಿಸುವ ಒಂದು ವಿಧಾನ . . . . ಇದು 
ಸದಸ್ಯರಿಂದ ನಿಷ್ಠೆಯನ್ನೇನೂ - ಈ ಪದದ ಜನಪ್ರಿಯ ಅರ್ಥದಲ್ಲಿ - ಒತ್ತಾಯಿಸುವುದಿಲ್ಲ. ಎಂದೇ ನಮ್ಮ ಮತಧಾರ್ಮಿಕ 
ದೃಷ್ಟಿಕೋನಕ್ಕೂ ವಿಜ್ಞಾನದ ವಿಶ್ವದೃಷ್ಟಿ ಕೋನಕ್ಕೂ ನಡುವೆ ಎಂದೂ ಕಲಹ ತಲೆದೋರಿಲ್ಲ. 

ಸಂದರ್ಭ: ಫೋರಮ್‌ ೮೩ (೧೯೩೦) ಪುಟ ೩೭೩ರಲ್ಲಿ 


೨೦೯ 
ನನ್ನ ಅನೇಕ [ಯೆಹೂದ್ಯ] ಸ್ನೇಹಿತರಲ್ಲಿ . . . ನಾನು 
ಘನತೆಗೆ ತಕ್ಕುದಲ್ಲದ ಸ್ವಾಹಾಕರಣ ಲಾಲಸೆಗಳನ್ನೂ 
ದುರ್ವರ್ತನೆಗಳನ್ನೂ ಗಮನಿಸಿದ್ದೇನೆ. ಇವು ನನ್ನಲ್ಲಿ 
ಸದಾ ಜುಗುಪ್ಸೆ ಮೂಡಿಸಿವೆ. ತತ್ಸದೃಶ ಇತರ 
ಘಟನೆಗಳೂ ಸೇರಿ ನನ್ನಲ್ಲಿ ಯೆಹೂದ್ಯ ರಾಷ್ಟ್ರೀಯ 
ಪ್ರಜ್ಞೆಯನ್ನು ದೀಪ್ತಿಸಿವೆ. ಸಂದರ್ಭ: ೧೯೩೧, ಅಬೌಟ್‌ 
ರುಯನಿಸಮ್‌ ೧೯೩೧ರಲ್ಲಿ ಪುಟ ೪೦ 
































೨೧೦ 
ನಂಬಿಕೆಯನ್ನು ಆಧರಿಸಿರುವ ಒಂದು ಮತಧರ್ಮ ಅಲ್ಲ 
ಇಸ್ರೇಲೀ ಪ್ರಧಾನಮಂತ್ರಿ ಡೇವಿಡ್‌ ಬೆನ್ಲೂರಿಯನ್‌ ಜೊತೆ, ಪ್ರಿನ್‌ಸ್ಟನ್‌, ೧೯೫೧ ಜ್ಯೂಡಾಯಿಸಮ್‌. ಜ್ಯೂಯಿಷ್‌ ಭಗವಂತ ಎಂದರೆ 


(ಗಿ10 111110 50876 3115081 ಗಿ೦೧19೮೩) ಕುರುಡು ನಂಬಿಕೆಯ ನಿಷೇಧವೊಂದೇ: ಕುರುಡು 
ನಂಬಿಕೆಯ ನಿವಾರಣೆಯಿಂದ ಒದಗುವ ಒಂದು ಊಹನಾತ್ಮಕ ಫಲ ಮಾತ್ರ. ನೈತಿಕ ನ್ಯಾಯವನ್ನು 
ಭಯಾಧಾರಿತವಾಗಿಸಲು ಮಾಡಿರುವ ಒಂದು ಪ್ರಯತ್ನ ಕೂಡ ಜೂಡಾಯಿಸಮ್‌. ಆದರೆ ಇದೊಂದು ವಿಷಾದಕರ 
ಮತ್ತು ಅಪಮಾನಕಾರಕ ಪ್ರಯತ್ನ. ಇಂತಿದ್ದರೂ ನನಗೆ ತೋರುವ ಪ್ರಕಾರ ಜ್ಯೂಯಿಷ್‌ ಜನಾಂಗದ ಪ್ರಬಲ ನೈತಿಕ 
ಪರಂಪರೆ ಬಹಳಷ್ಟು ಮಟ್ಟಿಗೆ ತನ್ನನ್ನು ತಾನೇ ಈ ಭಯದಿಂದ ಕೊಡಹಿಕೊಂಡು ಮುಕ್ತವಾಗಿದೆ. ದೇವರ ಸೇವೆ 
ಎಂಬುದನ್ನು ಜೀವಿಗಳ ಸೇವೆ ಎಂಬುದಕ್ಕೆ ಸಮೀಕರಿಸಲಾಗಿತ್ತೆಂಬುದೂ ಸ್ಪಷ್ಟವಾಗಿದೆ. ಜ್ಯೂಯಿಷ್‌ ಜನರಲ್ಲಿಯ 
ಅತ್ಯುತ್ಕೃಷ್ಟ ಮಂದಿ ತತ್ರಾಪಿ ಪ್ರವಾದಿಗಳು ಮತ್ತು ಜೀಸಸ್‌, ಈ ಸಾಧನೆಗೆ ಅವಿರತ ಶ್ರಮಿಸಿದರು. ಸಂದರ್ಭ: ಮೈನ್‌ 
ವೆಲ್‌ಟ್‌ಬಿಲ್‌ಡ್‌ನಲ್ಲಿ ಪ್ರಕಾಶಿತ ೧೯೩೪; ಐಡಿಯಾಸ್‌ ಅಂಡ್‌ ಒಪೀನಿಯನ್ಸ್‌ ಪುಟಗಳು, ೧೮೫-೧೮೭ರಲ್ಲಿ 
ಪುನರ್ಮುದ್ರಿತ; ಅಲ್ಲದೇ, ವಿವರಣೆಯ ಸಲುವಾಗಿ ನೋಡಿ ಐನ್‌ಸ್‌ಟೈನ್‌: ದ ಹ್ಯೂಮನ್‌ ಸೈಡ್‌ , ಪುಟ ೬೧ 
೨೧೧ 
ಜ್ಞಾನಕ್ಕಾಗಿಯೇ ಜ್ಞಾನಾನುಶೀಲನೆ, ನ್ಯಾಯ ಕುರಿತಂತೆ ಹೆಚ್ಚು ಕಡಿಮೆ ಮತಾಂಧನ ಪ್ರೇಮ ಮತ್ತು ವೈಯಕ್ತಿಕ 
ಸ್ವಾತಂತ್ರ್ಯದ ಅಭೀಪ್ಸೆ - ಇವು ಯೆಹೂದ್ಯ ಪರಂಪರೆಯ ಲಕ್ಷಣಗಳು. ನಾನು ಈ ಪರಂಪರೆಗೆ ಸೇರಿದವನಾಗಿರುವುದಕ್ಕೆ 
ನನ್ನ ಜನ್ಮ ತಾರೆಗಳಿಗೆ ಅಭಾರಿಯಾಗಿದ್ದೇನೆ. ಸಂದರ್ಭ: ಮೈನ್‌ ವೆಲ್‌ಟ್‌ಬಿಲ್‌ಡ್‌ನಲ್ಲಿ ಪ್ರಕಾಶಿತ ೧೯೩೪; 


71 


ಐಡಿಯಾಸ್‌ ಅಂಡ್‌ ಒಪೀನಿಯನ್ಸ್‌ ಪುಟಗಳು, ೧೮೫-೧೮೭ರಲ್ಲಿ ಪುನರ್ಮುದ್ರಿತ; ಅಲ್ಲದೇ, ವಿವರಣೆಯ ಸಲುವಾಗಿ 
ನೋಡಿ ಐನ್‌ಸ್‌ಟೈನ್‌: ದ ಹ್ಯೂಮನ್‌ ಸೈಡ್‌ , ಪುಟ ೬೧ 

೨೧೨ 

ಜರ್ಮನ್‌ ಯೆಹೂದ್ಯರೆಂದಿಲ್ಲ, ರಶ್ಯನ್‌ ಯೆಹೂದ್ಯರೆಂದಿಲ್ಲ, ಅಮೆರಿಕನ್‌ ಯೆಹೂದ್ಯರೆಂದಿಲ್ಲ. ಇವರ ನಡುವಿನ ಒಂದೇ 
ಒಂದು ವ್ಯತ್ಯಾಸವೆಂದರೆ ದೈನಂದಿನ ವ್ಯವಹಾರ ಭಾಷೆಯದು. ವಾಸ್ತವವಾಗಿ ಯೆಹೂದ್ಯ ಮಾತ್ರ ಇರುವುದಾಗಿದೆ. 
ಸಂದರ್ಭ: ಜರ್ಮನ್‌ ಜ್ಯೂಯಿಷ್‌ ಕ್ಲಬ್‌, ನ್ಯೂಯಾರ್ಕ್‌ನಲ್ಲಿ ಪ್ಯೂರಿಮ್‌ ಭೋಜನದ ವೇಳೆ ನೀಡಿದ ಭಾಷಣದಿಂದ, ೨೪ 
ಮಾರ್ಚ್‌ ೧೯೩೫; ಫ್‌ಬೌನಲ್ಲಿ (ನ್ಯೂಯಾರ್ಕ್‌) ಉಲ್ಲೇಖಿತ, ೧೬ ಮಾರ್ಚ್‌ ೧೯೭೯ 

೨೧೩ 

ಹಿಂಸಾಕೃತ್ಯಗಳ ಮೂಲಕ ಯೆಹೂದ್ಯನ ಉಳಿವನ್ನು ಅಳಿಸಲು ಮುಂದಾಗಿರುವ ಅಸಂಖ್ಯ ಬಾಹ್ಯ ಶತ್ರುಗಳಿಗಿಂತ ಅಧಿಕ 
ಮತ್ತು ತೀವ್ರ ಅಪಾಯಕಾರಿಯಾದದ್ದು ಶುಷ್ಕ ಭೋಗಲಾಲಸೆಯ ಕಾರಣವಾಗಿ ಆತನಲ್ಲಿ ಸಂಭವಿಸಿರುವ ಬೌದ್ಧಿಕ 
ಪತನ. ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌, ೮ ಜೂನ್‌ ೧೯೩೬ 

೨೧೪ 

ಶಾಂತಿಯುತ ಸಂಘಜೀವನದ ಆಧಾರದಲ್ಲಿ ಅರಬರ ಜೊತೆ ವಿವೇಚನಯುಕ್ತ ಒಡಂಬಡಿಕೆ ಕಾಣಲು ಹವಣಿಸುವೆನೇ 
ಹೊರತು ಯೆಹೂದ್ಯ ರಾಷ್ಟ್ರದ ಸ್ಥಾಪನೆಯನ್ನಲ್ಲ. 

ಸಂದರ್ಭ: ನ್ಯಾಷನಲ್‌ ಲೇಬರ್‌ ಕಮಿಟೀ ಘಾರ್‌ ಪ್ಯಾಲೆಸ್ಟೆ ಫನ್‌ ಸಮಕ್ಷಮ ನ್ಯೂಯಾರ್ಕ್‌ನಲ್ಲಿ ೧೭ ಏಪ್ರಿಲ್‌ 
೧೯೩೮ರಂದು ನೀಡಿದ ಅವರ್‌ ಡೆಟ್‌ ಟು ರುಯನಿಸಮ್‌ ಉಪನ್ಯಾಸದಿಂದ; ಪೂರ್ತಿ ಪಾಠ ನ್ಯೂ ಪ್ಯಾಲೆಸ್ಟೆ ಫನ್‌ 
(ವಾಷಿಂಗ್ಟನ್‌ ಡಿ.ಸಿ) ೨೮ ಏಪ್ರಿಲ್‌ ೧೯೩೮ರಲ್ಲಿದೆ. 

೨೧೫ 

ಜೂಡಾಯಿಸಮ್‌ ರುಯನಿಸಮ್‌ಗೆ ಪರಮ ಖುಣಿ ಆಗಿರಬೇಕು. ರುಯನಿಸ್ಟ್‌ ಚಳವಳಿ ಯೆಹೂದ್ಯರಲ್ಲಿ 
ಸಮೂಹಪ್ರಜ್ಞೆಯನ್ನು ಸಂವರ್ಧಿಸಿದೆ.. ಅದು ಪ್ಯಾಲೆಸ್ಟೈನ್‌ನಲ್ಲಿ ಉತ್ಪಾದನಾಕಾರ್ಯ ನಿರ್ವಹಿಸಿದೆ. ಇದಕ್ಕೆ 
ಪ್ರಪಂಚಾದ್ಯಂತ ತ್ಯಾಗಶೀಲ ಯೆಹೂದ್ಯರು ದೇಣಿಗೆ ಸಲ್ಲಿಸಿರುವರು . . . . ನಿರ್ದಿಷ್ಟವಾಗಿ ಹೇಳುವುದಾದರೆ ನಮ್ಮ 
ತಾರುಣ್ಯದ ಅಪರಿಗಣನೀಯವಲ್ಲದ ಅವಧಿಯನ್ನು ಆನಂದದಾಯಕ ಮತ್ತು ಸೃಜನಶೀಲ ಕಾರ್ಯದತ್ತ ಮುನ್ನಡೆಸುವುದು 
ಈಗ ಸಾಧ್ಯವಾಗಿದೆ. 

ಸಂದರ್ಭ: ನ್ಯಾಷನಲ್‌ ಲೇಬರ್‌ ಕಮಿಟೀ ಘಾರ್‌ ಪ್ಯಾಲೆಸ್ಟೆ ಫನ್‌ ಸಮಕ್ಷಮ ನ್ಯೂಯಾರ್ಕ್‌ನಲ್ಲಿ ೧೭ ಏಪ್ರಿಲ್‌ 
೧೯೩೮ರಂದು ನೀಡಿದ ಅವರ್‌ ಡೆಟ್‌ ಟು ರುಯನಿಸಮ್‌ ಉಪನ್ಯಾಸದಿಂದ; ಪೂರ್ತಿ ಪಾಠ ನ್ಯೂ ಪ್ಯಾಲೆಸ್ಟೆ ಫನ್‌ 
(ವಾಷಿಂಗ್ಟನ್‌ ಡಿ.ಸಿ) ೨೮ ಏಪ್ರಿಲ್‌ ೧೯೩೮ರಲ್ಲಿದೆ. 


೨೧೬ 
ಗಡಿಗಳು, ಸೈನ್ಯ ಮತ್ತು ಗಣನೀಯ ಲೌಕಿಕ ಅಧಿಕಾರ ಇವುಗಳಿಂದ ಕೂಡಿರುವ ಯೆಹೂದ್ಯ ರಾಷ್ಟ್ರದ ಕಲ್ಪನೆಯನ್ನು 
ಜೂಡಾಯಿಸಮ್‌ನ ಸಾರಭೂತ ಸ್ವಭಾವದ ಬಗ್ಗೆ ನನಗೆ ಇರುವ ಅರಿವು ಪ್ರತಿರೋಧಿಸುತ್ತದೆ. . . ಜೂಡಾಯಿಸಮ್‌ 


1 


ತಾಳಿಕೊಳ್ಳಬೇಕಾದ ಆಂತರಿಕ ಹಾನಿಯನ್ನು - ಅಲ್ಲಿಯೂ ನಮ್ಮ ಸಾಮಾನ್ಯ ಮಂದಿಯಲ್ಲಿ ಯೆಹೂದ್ಯ ರಾಷ್ಟ್ರವಿಲ್ಲದೆಯೂ 
ನಾವು ಪ್ರಬಲವಾಗಿ ವಿರೋಧಿಸಲೇಬೇಕಾಗಿ ಬಂದಿರುವ ಸಂಕುಚಿತ ರಾಷ್ಟ್ರಿ ಯತೆಯ ಅಭಿವರ್ಧನೆಯನ್ನು - ಕುರಿತು 
ನನಗೆ ಆತಂಕ ಉಂಟು. . . ರಾಷ್ಟ್ರ ಎಂಬ ಪದದ ರಾಜಕೀಯ ಅರ್ಥದಲ್ಲಿ ರಾಷ್ಟ್ರ ಕ್ಕೆ ಮರಳುವುದೆಂದರೆ ನಮ 
ಸಮುದಾಯವನ್ನು ಪ್ರವಾದಿಗಳ ಪ್ರತಿಭಾಫಘಲವಾದ ಆಧ್ಯಾತ್ಮೀಕರದಿಂದ ದೂರಾಗಿಸುವುದಕ್ಕೆ ಸಮಾನವಾಗುತ್ತದೆ. 
ಸಂದರ್ಭ: ನ್ಯಾಷನಲ್‌ ಲೇಬರ್‌ ಕಮಿಟೀ ಫಾರ್‌ ಪ್ಯಾಲೆಸ್ಟೈನ್‌ ಸಮಕ್ಷಮ ನ್ಯೂಯಾರ್ಕ್‌ನಲ್ಲಿ ೧೭ ಏಪ್ರಿಲ್‌ 
೧೯೩೮ರಂದು ನೀಡಿದ ಅವರ್‌ ಡೆಟ್‌ ಟು ರುಯನಿಸಮ್‌ ಉಪನ್ಯಾಸದಿಂದ; ಪೂರ್ತಿ ಪಾಠ ನ್ಯೂ ಪ್ಯಾಲೆಸ್ಟೈನ್‌ 
(ವಾಷಿಂಗ್ಟನ್‌ ಡಿ.ಸಿ) ೨೮ ಏಪ್ರಿಲ್‌ ೧೯೩೮ರಲ್ಲಿದೆ. 

೨೧೭ 

ಒಂದು ಸಮೂಹವಾಗಿ ಯೆಹೂದ್ಯರು ಶಕ್ತಿಹೀನರಾಗಿರಬಹುದು. ಆದರೆ ಅವರ ಬಿಡಿ ಸದಸ್ಯರ ಸಾಧನೆಗಳ ಮೊತ್ತ - 
ಅಡ್ಡಿ ಆತಂಕಗಳ ಎದುರು ಇವು ಸಾಧಿಸಲ್ಪಟ್ಟವಾದರೂ - ಪ್ರತಿಯೊಂದು ನೆಲೆಯಲ್ಲಿಯೂ ಗಣನೀಯವಾಗಿದೆ ಮತ್ತು 
ಗಮನಾರ್ಹವಾಗಿದೆ. ಸಂದರ್ಭ: 'ವೈ ಡು ದೆ ಹೇಟ್‌ ದ ಜ್ಯೂಸ್‌? ಕಾಲ್ಗಿಯರ್ಸ್‌ ಮ್ಯಾಗಜೀನ್‌, ೨೬ ನವಂಬರ್‌ 


೧೯೩೮ 


€್ರ 


೨೧೮ 
[ನಾಟ್ಟಿಗಳು] ಯೆಹೂದ್ಯರನ್ನು ವಿಮರ್ಶಾರಹಿತವಾಗಿ ಏನನ್ನಾದರೂ ಸ್ವೀಕರಿಸುವಂತೆ ಬಲಾತ್ಮರಿಸಲಾಗದ ಮತ್ತು 
ತಮ್ಮ ಜೊತೆ ಒಂದಾಗುವುದು ಸಾಧ್ಯವಾಗದ [ಅಸ್ವಾಂಗೀಕರಣಶೀಲ] ಘಟಕವಾಗಿ ಕಾಣುತ್ತಾರೆ. . . . ಜನಜಾಗೃತಿ 


ಮತ್ತು ಅರಿವಿನ ಬೆಳಕು ಪಸರಿಸಲೇಬೇಕೆಂದು ಈ ಘಟಕ ಒತ್ತಾಯಿಸುವುದರಿಂದ ಇದು ನಾಟ್ದೇ ಪ್ರಭುತ್ವಕ್ಕೆ 
ಪೀಡಕವಾಗಿದೆ. ಸಂದರ್ಭ: 'ವೈ ಡು ದೆ ಹೇಟ್‌ ದ ಜ್ಯೂಸ್‌? ಕಾಲ್ಗಿಯರ್ಸ್‌ ಮ್ಯಾಗಜೀನ್‌, ೨೬ ನವಂಬರ್‌ ೧೯೩೮ 
೨೧೯ 

ತನ್ನ ನಿಷ್ಠೆಯನ್ನು (ಈ ಪದದ ಔಪಚಾರಿಕ ಅರ್ಥದಲ್ಲಿ) ತೊರೆಯುವ ಯೆಹೂದ್ಯನ ನೆಲೆ ಚಿಪ್ಪು ಉರ್ಚಿದ ಬಸವನ 
ಹುಳುವಿನದಕ್ಕೆ ಸದೃಶವಾದದ್ದು: ಆತ ಯೆಹೂದ್ಯನಾಗಿಯೇ ಉಳಿದಿರುತ್ತಾನೆ. ಸಂದರ್ಭ: 'ವೈ ಡು ದೆ ಹೇಟ್‌ ದ 
ಜ್ಯೂಸ್‌? ಕಾಲ್ಗಿಯರ್ಸ್‌ ಮ್ಯಾಗಜೀನ್‌, ೨೬ ನವಂಬರ್‌ ೧೯೩೮ 

೨೨೦ 

ಸಾವಿರಾರು ವರ್ಷಪರ್ಯಂತ ಯೆಹೂದ್ಯರನ್ನು ಒಗ್ಗೂಡಿಸಿದ ಮತ್ತು ಇಂದಿಗೂ ಒಗ್ಗೂಡಿಸುವ ಬಂಧ, ಎಲ್ಲಕ್ಕೂ 
ಮಿಗಿಲಾಗಿ ಸಾಮಾಜಿಕ ನ್ಯಾಯದ ಪ್ರಜಾಪ್ರಭುತ್ವಾತ್ಮಕ ಆದರ್ಶ; ಇದರೊಂದಿಗೆ ಎಲ್ಲ ವ್ಯಕ್ತಿಗಳ ನಡುವೆಯೂ ಪರಸ್ಪರ 
ಸಹಾಯ ಮತ್ತು ಸಹಿಷ್ಣುತೆ ಎಂಬ ಆದರ್ಶ. . . ಬೌದ್ಧಿಕ ಆಶೋತ್ತರದ ಮತ್ತು ಆಧ್ಯಾತ್ಮಿಕ ಪ್ರಯತ್ನದ ಪ್ರತಿಯೊಂದು 
ರೂಪವನ್ನೂ ಕುರಿತಂತೆ ಯೆಹೂದ್ಯ ಪರಂಪರೆ ತಳೆದಿರುವ ಉಚ್ಚ ಗೌರವ ಅದರ ಇನ್ನೊಂದು ವೈಲಕ್ಷಣ್ಯ. ಸಂದರ್ಭ: 
'ವೈ ಡು ದೆ ಹೇಟ್‌ ದ ಜ್ಯೂಸ್‌? ಕಾಲ್ಗಿಯರ್ಸ್‌ ಮ್ಯಾಗಜೀನ್‌, ೨೬ ನವಂಬರ್‌ ೧೯೩೮ 


೨೨೧ 


73 


[ರುಯನಿಸಮ್‌ ಎಂಬುದು] ರಾಷ್ಟ್ರಿ ೀಯತೆ. ಇದರ ಗುರಿ ಅಧಿಕಾರವಲ್ಲ, ಬದಲು ಘನತೆ. ಸಂದರ್ಭ: ನ್ಯೂಯಾರ್ಕ್‌ 
ಟೈಮ್ಸ್‌ ಮ್ಯಾಗಯಥೀನಿನಲ್ಲಿ ಪ್ರಕಟವಾದ ಲೇಖನದಿಂದ ಉದ್ದ್ಭೃತ, ೧೨ ಮಾರ್ಚ್‌ ೧೯೪೪; ಐನ್‌ಸ್‌ಟೈನ್‌ ಪತ್ರಾಗಾರ 
೨೯-೧೦೨ 

೨೨೨ 

ಜರ್ಮನ್‌ ಯೆಹೂದ್ಯರಿಗೆ ರುಯನಿಸಮ್‌ ಸರ್ವನಾಶದ ಎದುರು ಯಾವ ಘನ ರಕ್ಷಣೆಯನ್ನೂ ಒದಗಿಸಲಿಲ್ಲ. ಆದರೆ 
ಅಳಿಯದೆ ಉಳಿದವರಿಗೆ ಮಾತ್ರ, ತಮ್ಮ ದೃಢ ಸ್ವಾಭಿಮಾನಕ್ಕೆ ಚ್ಯುತಿ ಬಾರದಂತೆ ಆ ಕ್ಷೋಭೆಯನ್ನು ಘನತೆಯಿಂದ 
ಭರಿಸುವ ಆಂತರಿಕ ತ್ರಾಣ ನೀಡಿತು. ಸಂದರ್ಭ: ಒಬ್ಬ ರುಯನಿಸ್ಟ್‌ ವಿರೋಧೀ ಯೆಹೂದ್ಯನಿಗೆ ಜನವರಿ ೧೯೪೬? 
ಡೂಕಾಸ್‌ ಮತ್ತು ಹಾಫ್ಮನ್‌, ಆಲ್ಬರ್ಟ್‌ ಐನ್‌ಸ್‌ಟೈನ್‌ ದ ಹ್ಯೂಮನ್‌ ಸೈಡ್‌ ಪುಟ ೬೫ರಲ್ಲಿ ಉಲ್ಲೇಖಿತ. 

೨೨೩ 

ನವರಾಷ್ಟ್ರದ ಧುರೀಣರು ಪ್ರದರ್ಶಿಸಿರುವ ವಿವೇಚನೆ ಮತ್ತು ಸಮಚಿತ್ತತೆ ಕಾಣುವಾಗ ಅರಬ್‌ ಜನರೊಂದಿಗೆ ಫಲವಂತ 
ಸಹಕಾರ ಮಾತು ಪರಸ್ಪರ ವಿಶ್ವಾಸ ಹಾಗೂ ಗೌರವ ಆಧಾರವಾಗಿರುವಂತೆ ಸಂಬಂಧಗಳನ್ನು ಸ್ಥಾಪಿಸುವುದು ಕ್ರಮಶಃ 
ಸಾಧ್ಯವಾದೀತೆಂಬ ಭರವಸೆ ತಳೆದಿದ್ದೇನೆ. ಏಕೆಂದರೆ ಇದೇ ಈ ಉಭಯ ಮಂದಿಗೂ ಬಾಹ್ಯ ಪ್ರಪಂಚದಿಂದ ನಿಜ 
ಸ್ವಾತಂತ್ರ್ಯ ಸಿದ್ಧಿಸಲು ಇರುವ ಏಕೈಕ ಮಾರ್ಗ. ಸಂದರ್ಭ: ಜೆರೂಸಲೆಮ್‌ ಹೀಬ್ರೂ ವಿಶ್ವವಿದ್ಯಾಲಯದಿಂದ ಗೌರವ 
ಡಾಕ್ಟೊರೇಟ್‌ ಲಭಿಸಿದಾಗ ಆ ವಿಶ್ವವಿದ್ಯಾಲಯಕ್ಕೆ ನೀಡಿದ ಹೇಳಿಕೆ, ೧೫ ಮಾರ್ಚ್‌ ೧೯೪೯; ಐನ್‌ಸ್‌ಟೈನ್‌ 
ಪತ್ರಾಗಾರ ೨೮-೮೫೪, ೩೭-೨೯೬ 

೨೨೪ 

ಈ ವಿಶ್ವವಿದ್ಯಾಲಯ ಇಂದು ಒಂದು ಜೀವಂತ ಚೇತನ; ನಿರಾಳವಾಗಿ ಕಲಿಯುವ, ಕಲಿಸುವ ಹಾಗೂ ಭ್ರಾತೃತ್ವಪೂರಿತ 
ಉಲ್ಲಾಸದಿಂದ ಕೆಲಸ ನಡೆಯುವ ನೆಲೆ. ಇದು. ನಮ್ಮ ಜನ ಅತಿ ಕಠಿಣ ಪ್ರತಿಬಂಧಗಳನ್ನು ಎದುರಿಸಿ 
ಬಿಡುಗಡೆಗೊಳಿಸಿರುವ ಆ ನೆಲದ ಮೇಲೆ ಇದು ಅರಳಿದೆ. ಉತ್ಕರ್ಷಿಸುತ್ತಿರುವ ಮತ್ತು ಕ್ರಿಯಾಶೀಲವಾಗಿರುವ ಒಂದು 
ಸಮುದಾಯದ - ಕೊನೆಗಾದರೂ ಈ ಸಮುದಾಯದ ಸಾಧನೆಗಳಿಗೆ ಸಮುಚಿತ ಸಾರ್ವತ್ರಿಕ ಮನ್ನಣೆ ಲಭಿಸಿದೆ - 
ಅಧ್ಯಾತ್ಮಿಕ ಕೇಂದ್ರವಾಗಿ ಇದು ಬೆಳೆದಿದೆ. ಸಂದರ್ಭ: ಜೆರೂಸಲೆಮ್‌ ಹೀಬ್ರೂ ವಿಶ್ವವಿದ್ಯಾಲಯದಿಂದ ಗೌರವ 
ಡಾಕ್ಟೊರೇಟ್‌ ಲಭಿಸಿದಾಗ ಆ ವಿಶ್ವವಿದ್ಯಾಲಯಕ್ಕೆ ನೀಡಿದ ಹೇಳಿಕೆ, ೧೫ ಮಾರ್ಚ್‌ ೧೯೪೯; ಐನ್‌ಸ್‌ಟೈನ್‌ 
ಪತ್ರಾಗಾರ ೨೮-೮೫೪, ೩೭-೨೯೬ 

೨೨೫ 

ಪ್ಯಾಲೆಸ್ಟೈನಿನ ಯೆಹೂದ್ಯರು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಹೋರಾಡಿದುದಲ್ಲ. ಬದಲು, ಖುದ್ದು ಸ್ವಂತ 
ಅಸ್ತಿತ್ವವೇ ಅಪಾಯದ ಅಂಚಿನಲ್ಲಿದ್ದ ಅನೇಕ ದೇಶಗಳಲ್ಲಿಯ ಯೆಹೂದ್ಯರ ಮುಕ್ತ ಒಳವಲಸೆ ಸಾಧ್ಯವಾಗಿಸಲು ಕೂಡ 
ಕಾದಿದರು. ತಮ್ಮವರ ಜೊತೆ ಪ್ಯಾಲೆಸ್ಟೈನಿನಲ್ಲಿ ಬಾಳಲು ತಹತಹಿಸುತ್ತಿದ್ದ ಇತರರಿಗೆ ಕೂಡ. ಈ ಬಲಿದಾನವನ್ನು 
ಆಗಗೊಳಿಸಲು ಅವರು ಇತಿಹಾಸದಲ್ಲೇ ಏಕೈಕವೆನಿಸುವ ಕಾದಾಟ ನಡೆಸಿದರೆಂದರೆ ಅದು ಉತ್ಪ್ರೇಕ್ಷೆ ಏನೂ ಅಲ್ಲ. 
ಸಂದರ್ಭ: ಯುನೈಟೆಡ್‌ ಜ್ಯೂಯಿಷ್‌ ಅಪೀಲ್‌ ಕಾನ್ಫರೆನ್ಸ್‌, ಅಟ್ಲಾಂಟಿಕ್‌ ಸಿಟಿಯವರ ಸಲುವಾಗಿ ನಡೆಸಿಕೊಟ್ಟ 


ಎನ್‌.ಬಿ.ಸಿ ರೇಡಿಯೊ ಪ್ರಸಾರದಿಂದ. ೨೩, ನವೆಂಬರ್‌ ೧೯೪೯; ಐನ್‌ಸ್‌ಟೈನ್‌ ಪತ್ರಾಗಾರ ೫೮-೯೦೪ 


14 


೨೨೬ 
ಸಾಂಸ್ಕೃತಿಕ ಜೀವನವನ್ನು ಬೆಂಬಲಿಸುವುದೇ ಯೆಹೂದ್ಯ ಜನರ ಪ್ರಾಥಮಿಕ ಕಾಳಜಿ. ಕಲಿಕೆಯಲ್ಲಿಯ ಈ ಅನುಸ್ಯೂತ 
ಕ್ರಿಯಾಶೀಲತೆ. ಇರಲಿಲ್ಲವಾಗಿದ್ದರೆ.. ಸಾವು. ಇಂದು ಒಂದು ಜನಾಂಗವಾಗಿ ಉಳಿದಿರುತ್ತಿರಲಿಲ್ಲ. . ಸಂದರ್ಭ: 
ಜೆರೂಸಲೆಮ್‌ನ ಹೀಬ್ರೂ ವಿಶ್ವವಿದ್ಯಾಲಯದ ಇಪ್ಪತ್ತೈದನೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೀಡಿದ ಹೇಳಿಕೆ; 
ನ್ಯೂಯಾರ್ಕ್‌ ಟೈಮ್ಸಲ್ಲಿ ಉಲ್ಲೇಖಿತ, ೧೧ ಮೇ ೧೯೫೦ 

೨೨೭ 

ಪ್ರಪಂಚಜನಾಂಗಗಳ ನಡುವೆ ನಮ್ಮ ಅತಂತ್ರ ಸ್ಥಿತಿಯ ಪೂರ್ತಿ ಅರಿವು ನನ್ನಲ್ಲಿ ಮೂಡಿದಾಗಿನಿಂದಲೂ ನನ್ನ ಅತಿ 
ಪ್ರಬಲ ಮಾನವೀಯ ಬಂಧವೆಂದರೆ ನನಗೆ ಯೆಹೂದ್ಯ ಮಂದಿ ಜೊತೆಗಿರುವ ಬಂಧುತ್ವ. ಸಂದರ್ಭ: ಅಬ್ಬಾ ಈಬನ್‌ 
ಅವರಿಗೆ ನೀಡಿದ ಹೇಳಿಕೆ, ೧೮ ನವೆಂಬರ್‌ ೧೯೫೨; ಐನ್‌ಸ್‌ಟೈನ್‌ ಪತ್ರಾಗಾರ ೨೮-೯೪೩ 

೨೨೮ 

ಈ ತರುಣ ರಾಷ್ಟ್ರ ಖುಜು ಸ್ವಾತಂತ್ರ್ಯ ಸಾಧಿಸಿ ಅದನ್ನು ರಕ್ಷಿಸಿಕೊಳ್ಳಬೇಕಾದರೆ ಖುದ್ದು ಈ ದೇಶದಲ್ಲಿಯೇ ಸಿದ್ಧರಾಗುವ 
ಬುದ್ಧಿ ಶ್ರೀಮಂತರ ಮತ್ತು ಪರಿಣತರ ಒಂದು ಸಮೂಹ ಅತ್ಯಗತ್ಯ. ಸಂದರ್ಭ: ನ್ಯೂಯಾರ್ಕ್‌ ಟೈಮ್‌ಸ್‌ನಲ್ಲಿ 
ಉಲ್ಲೇಖಿತ, ೨೫ ಮೇ ೧೯೫೩ 

೨೦೨೯ 

ಯೆಹೂದ್ಯರು ತಮ್ಮ ಸಾರ್ವಜನಿಕ ಜೀವನವನ್ನು ಪಾರಂಪರಿಕ ಆದರ್ಶಗಳ ಪ್ರಕಾರ ರೂಪಿಸಿಕೊಳ್ಳಲು ಸಾಧ್ಯತೆ 
ಇರುವುದು ಇಸ್ರೇಲ್‌ನಲ್ಲಿ ಮಾತ್ರ. ಸಂದರ್ಭ: ಪ್ರಿನ್‌ಸ್‌ಟನ್‌ ನ್ಯೂ ಜೆರ್ಸಿಯಲ್ಲಿ ನಡೆದ ಹೀಬ್ರೂ ವಿಶ್ವವಿದ್ಯಾಲಯದ 
ಅಮೆರಿಕನ್‌ ಮಿತ್ರರ ಯೋಜನಾ ಸಮ್ಮೇಳನದಲ್ಲಿ ನೀಡಿದ ಉಪನ್ಯಾಸ, ೧೯ ಸೆಪ್ಟೆಂಬರ್‌ ೧೯೫೪; ಐನ್‌ಸ್‌ಟೈನ್‌ 
ಪತ್ರಾಗಾರ ೨೮-೧೦೫೪ 

೨೩೦ 

ಅರಬ್‌ ಅಲ್ಪಸಂಖ್ಯಾತರ ಬಗ್ಗೆ ನಾವು ತಳೆಯುವ ನಿಲವು ಒಂದು ಜನಾಂಗವಾಗಿ ನಮ್ಮ ನೈತಿಕ ಮಾನಕಗಳ 
ಪರೀಕ್ಷಣೆಗೆ ಅವಕಾಶ ಒದಗಿಸಲಿದೆ. ಸಂದರ್ಭ: ನಾಥನ್‌ ಮತ್ತು ನಾರ್ಡನ್‌ ಐನ್‌ಸ್‌ಟೈನ್‌ ಆನ್‌ ಪೀಸ್ನಲ್ಲಿ ಉಲ್ಲೇಖಿತ 
ಪುಟ ೬೩೮ 

೨೩೧ 

ನಾವು [ಯೆಹೂದ್ಯರು] ನಮ್ಮನ್ನು ಒಂದು ಜನಾಂಗ ಎಂದು ಪರಿಭಾವಿಸುವ ಧೈರ್ಯ ತಳೆದಾಗ ಮಾತ್ರ, ನಮ್ಮ ಬಗೆಗೆ 
ನಮಗೆ ಗೌರವ ಮೂಡಿದಾಗ ಮಾತ್ರ, ಇತರರ ಗೌರವವನ್ನು ಗಳಿಸಿಯೇವು. ಸಂದರ್ಭ: ಹಾಫ್‌ಮನ್‌ 'ಐನ್‌ಸ್‌ಟೈನ್‌ 
ಅಂಡ್‌ ರುಯನಿಸಮ್‌' ಪುಟ ೨೩೭ರಲ್ಲಿ ಉಲ್ಲೇಖಿತ. 

೨೩೦೨ 

ಹೃದಯ ಒಪ್ಪುತ್ತದೆ, ಆದರೆ ಮನ ಒಲ್ಲೆ ಅನ್ನುತ್ತದೆ. ಸಂದರ್ಭ: ಜೆರೂಸಲೆಮ್‌ನ ಹೀಬ್ರೂ ವಿಶ್ವವಿದ್ಯಾಲಯದಲ್ಲಿ ಒಂದು 
ಸ್ಥಾನ ಸ್ವೀಕರಿಸಲು ಆಹ್ವಾನ ಬಂದಾಗ; ಹಾಫ್‌ಮನ್‌ 'ಐನ್‌ಸ್‌ಟೈನ್‌ ಅಂಡ್‌ ರುಯನಿಸಮ್‌' ಪುಟ ೨೪೧ರಲ್ಲಿ 
ಉಲ್ಲೇಖಿತ 


75 


೨೩೩ 
ಯೆಹೂದ್ಯ ಮಂದಿಯಲ್ಲಿ ಬದುಕಿನ ಉಲ್ಲಾಸವನ್ನು ಪುನಃಸ್ಥಾಪಿಸುವುದು ಸಾಧ್ಯ ಎಂಬ ಒಂದು ನೂತನ ಯೆಹೂದ್ಯ 
ಆದರ್ಶವನ್ನು ರುಯನಿಸಮ್‌ ಪ್ರತಿನಿಧಿಸುತ್ತದೆ. ಸಂದರ್ಭ: ಡೂಕಾಸ್‌ ಮತ್ತು ಹಾಫ್‌ಮನ್‌ `ಆಲ್ಬರ್ಟ್‌ ಐನ್‌ಸ್‌ಟೈನ್‌, 
ದ ಹ್ಯೂಮನ್‌ ಸೈಡ್‌' ಪುಟ ೬೩ರಲ್ಲಿ ಉಲ್ಲೇಖಿತ 

೨೩೪ 

ನಾನು ಅಧ್ಯಕ್ಷನಾದದ್ದೇ ಆದರೆ ಇಸ್ರೇಲೀ ಜನರಿಗೆ ಅವರು ಕೇಳಲು ಇಷ್ಟಪಡದ ಸಂಗತಿಗಳನ್ನು ಹೇಳಬೇಕಾದೀತು. 
ಸಂದರ್ಭ: ಇಸ್ರೇಲಿನ ಅಧ್ಯಕ್ಷತೆ ನಿರಾಕರಿಸುವ ತಮ್ಮ ನಿರ್ಧಾರ ಕುರಿತು ಮಾರ್ಗಟ್‌ ಐನ್‌ಸ್‌ಟೈನರಿಗೆ; ಸಯೇನ್‌ 
`ಐನ್‌ಸ್‌ಟೈನ್‌ ಇನ್‌ ಅಮೆರಿಕ' ಪುಟ ೨೪೭ರಲ್ಲಿ ಉಲ್ಲೇಖಿತ. 


76 


ಅಧ್ಯಾಯ ಹನ್ನೊಂದು 
ಜೀವನ ಕುರಿತು: 


೨೩೫ 
ಬೆಲೆ ತೆರಬೇಡಡ್ದಕ್ಕೆ ಮೌಲ್ಯವೂ ಇರದು. ಸಂದರ್ಭ: ಸೂಕ್ತಿ ೨೦ ಜೂನ್‌ ೧೯೨೭; ಐನ್‌ಸ್‌ಟೈನ್‌ ಪತ್ರಾಗಾರ ೩೬- 
೫೮೨ ೨೩೫ 

೨೩೬ 

ಪ್ರತಿಯೊಬ್ಬನಿಗೂ ಸರಳ ಮತ್ತು ನಿರಾಡಂಬರ ಜೀವನ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಉತ್ತಮವೆಂದು 
ನಂಬಿದ್ದೇನೆ. 

ಸಂದರ್ಭ: ಫೋರಮ್‌ ಅಂಡ್‌ ಸೆಂಚುರಿ ೮೪ರಲ್ಲಿ (೧೯೩೦) `ವಾಟ್‌ ಐ ಬಿಲೀವ್‌' ಲೇಖನದಿಂದ. ಪುಟಗಳು ೧೯೩- 
೯೪; `ಐಡಿಯಾಸ್‌ ಅಂಡ್‌ ಒಪೀನಿಯನ್‌'ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೨೩೭ 

ಇತರರಿಗಾಗಿ ಬಾಳುವ ಬದುಕೊಂದೇ ಸಾರ್ಥಕವಾದದ್ದು. ಸಂದರ್ಭ: `ಯಂಗ್‌ ವಿಲಿಯಮ್ಸ್‌ ಆಫ್‌ ವಿಲಿಯಮ್‌ಸ್‌ಬರ್ಗ್‌ 
ಎನ್‌.ವೈ'ಯ ಪತ್ರಿಕೆ ಯುತ್‌ನ ಸಂಪಾದಕರು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ; ನ್ಯೂ ಯಾರ್ಕ್‌ ಟೈಮ್‌ಸ್‌ನಲ್ಲಿ 
ಉಲ್ಲೇಖಿತ, ೨೦ ಜೂನ್‌ ೧೯೩೨; ಐನ್‌ಸ್‌ಟೈನ್‌ ಪತ್ರಾಗಾರ ೬೦-೪೯೨ 

೨೩೮ 

ಭೂಮಿಯಲ್ಲಿಯ ನಮ್ಮ ಪರಿಸ್ಥಿತಿ ವಿಚಿತ್ರ. ನಮ್ಮಲ್ಲಿ ಪ್ರತಿಯೊಬ್ಬನೂ ಚುಟುಕು ಭೇಟಿಗೆ, ಏಕೆಂದು ತಿಳಿಯದ, ಆದರೂ 
ಕೆಲವೊಮ್ಮೆ ಏನೋ ಒಂದು ಉದ್ದೇಶದೀಪ್ತನಾಗಿಯೊ ಎಂಬಂತೆ, ಇಲ್ಲಿಗೆ ಆಗಮಿಸುತ್ತಾನೆ. ಸಂದರ್ಭ: ಜರ್ಮನ್‌ ಲೀಗ್‌ 
ಆಫ್‌ ಹ್ಯೂಮನ್‌ ರೈಟ್‌ಸ್‌ಗೋಸ್ಕರ ಬರೆದ `ಮೈ ಕ್ರೀಡೊ'ದಿಂದ. ಲೀಚ್‌ ಲಿವಿಂಗ್‌ ಫಿಲಾಸಫೀಸ್‌ನಲ್ಲಿ ಕೂಡ 
ಉಲ್ಲೇಖಿತ, ಪುಟ ೩ 

೨೩೯ 

ಬಿಡಿ ವ್ಯಕ್ತಿಯ ಬದುಕಿಗೆ ಅರ್ಥವಿರುವುದು ಅದು ಪ್ರತಿಯೊಂದು ಜೀವಂತ ವಸ್ತುವಿನ ಜೀವನವನ್ನು ಉದಾತ್ತತರವೂ 
ಅಧಿಕ ಸೌಂದರ್ಯಶಾಲಿಯೂ ಆಗಿ ಪರಿವರ್ತಿಸಲು ಸಹಾಯಕವಾಗುವುದರಲ್ಲಿ ಮಾತ್ರ. ಜೀವನ ಪರಮ ಪವಿತ್ರ. 
ಅಂದರೆ, ಇತರ ಸಮಸ್ತ ಮೌಲ್ಯಗಳೂ ಅಧೀನವಾಗಿರುವ ಪರಮ ಮೌಲ್ಯವದು. ಸಂದರ್ಭ: ಮೈನ್‌ವೆಲ್‌ಟ್‌ಬಿಲ್ದಿನಲ್ಲಿ 
ಪ್ರಕಟವಾದ `ಈಸ್‌ ದೇರ್‌ ಅ ಜ್ಯೂಯಿಶ್‌ ಪಾಯಿಂಟ್‌ ಆಫ್‌ ವ್ಯೂ?'ನಿಂದ, ೧೯೩೪. ಐಡಿಯಾಸ್‌ ಅಂಡ್‌ 
ಒಪೀನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟಗಳು ೧೮೫-೮೭ 

೨೪೦ 

ನಮ್ಮ ದೈನಂದಿನ ಜೀವನದ ನಿರೀಕ್ಷಿತ ಗತಿಗೆ ತಡೆ ಎದುರಾದಾಗ ನಮ್ಮ ಸ್ಥಿತಿ ಹಡಗೊಡೆದು ನೀರಿಗೆಸೆಯಲ್ಪಟ್ಟು, 
ವಿಶಾಲ ಸಾಗರದ ಅಪಾರ ವಿಸ್ತಾರದಲ್ಲಿ ಹೊನಲ ಪಾಲಾಗಿ, ಕೈಗೆ ಎಟುಕಿದ ಮರದ ಹಲಗೆಯನ್ನು ಬಿಗಿದು 
ಅಪ್ಪಿಕೊಂಡು, ಎಲ್ಲಿಂದ ಹೊರಟು ಬಂದೆವೋ ಎಲ್ಲಿಗೆ ಕೊಚ್ಚಿಕೊಂಡು ಹೋಗುವೆವೋ ಎಂಬುದರ ಅರಿವಿಲ್ಲದೇ, 


17 


ಬದುಕು-ಸಾವು ಹೋರಾಟ ನಡೆಸುತ್ತಿರುವವರ ಸ್ಥಿತಿಯಂತೆ ಎಂಬುದು ಸಂವೇದ್ಯವಾಗುತ್ತದೆ. ಸಂದರ್ಭ: ಪ್ರಾಯಶಃ 
ತಮ್ಮ ಮಗುವನ್ನು ಇಲ್ಲವೇ ಮೊಮ್ಮಗುವನ್ನು ಅನಿರೀಕ್ಷಿತವಾಗಿ ಕಳೆದುಕೊಂಡ ಒಬ್ಬ ದಂಪತಿಗಳಿಗೆ, ೨೬ ಏಪ್ರಿಲ್‌ 


೧೯೪೫; ಐನ್‌ಸ್‌ಟೈನ್‌ ಪತ್ರಾಗಾರ ೫೬-೮೫೨ 


೨೪೧ 
ನಾವು ಒಪ್ಪಿಕೊಂಡಿರುವ ಪರಂಪರೆಯಲ್ಲಿ ನಮ್ಮ ಅದೃಷ್ಟಕ್ಕೂ ಘನತೆಗೂ 
ಮಾರಕವಾದದ್ದೇನೆಂಬುದನ್ನು ಪರಿಭಾವಿಸಲು ಪ್ರಯತ್ನಿಸಬೇಕು. ಮತ್ತು 
ತದನುಸಾರ ನಮ್ಮ ಜೀವನಗಳನ್ನು ರೂಪಿಸಿಕೊಳ್ಳಬೇಕು. 

ಸಂದರ್ಭ: ಲಿಂಕನ್‌ ವಿಶ್ವವಿದ್ಯಾಲಯ ಗೌರವ ಡಾಕ್ಟೊರೇಟ್‌ ಪ್ರದಾನಿಸಿದಾಗ 
ಕಪ್ಪುಮಂದಿ ಕುರಿತಂತೆ ಅಮೆರಿಕನರ ನಿಲವಿನ ಬಗ್ಗೆ ನೀಡಿದ ಉಪನ್ಯಾಸದಿಂದ; 
ನ್ಯೂಯಾರ್ಕ್‌ ಟೈಮ್ಸ್‌, ೪ ಮೇ ೧೯೪೬, ಪುಟ ೭; ಔಟ್‌ ಆಫ್‌ ಮೈ ಲೇಟರ್‌ 
ಇಯರ್ಸ್‌ನಲ್ಲಿ `ದ ನಿಗ್ರೋ ಕ್ವೆಸ್ಟನ್‌'ನಲ್ಲಿಯೂ ಉಲ್ಲೇಖಿತ, ಪುಟ ೧೨೮. 


೨೪೨ 





ಜಾರ್ಜ್‌ ಶ್ಶೀಬರ್‌ರಿಂದ ಅಣಕು ಚಿತ್ರ, ೧೯೩೫ 
(1111೮711)/ 01 10185 8! 10507, 
ಷಾತ ತಟ... ಜೀವನದಲ್ಲಿಯ ಪರಮ ಅನರ್ಫ್ಯ ವಸ್ತುಗಳು ಧನ ತೆತ್ತು ಪಡೆದವಲ್ಲ. 


ಸಂದರ್ಭ: ಸೂಕ್ತಿ ೧೯೪೬; ಐನ್ಸ್‌ಟೈನ್‌ ಪತ್ರಾಗಾರ ೩೬-೫೭೬ 


೨೪೩ 
ಪ್ರಧಾನವಾಗಿ ವೈಯಕ್ತಿಕ ಆಕಾಂಕ್ಷೆಗಳ ಈಡೇರಿಕೆಯತ್ತ ನಿರ್ದೇಶಿತವಾದ ಜೀವನ ಬೇಗನೆ ಇಲ್ಲವೇ ತಡವಾಗಿ, ಆದರೆ 
ಖಾತ್ರಿ ಪ್ರತಿಸಲವೂ ತೀವ್ರ ನಿರಾಶೆ ಎದುರಿಸಬೇಕಾಗುತ್ತದೆ. 

ಸಂದರ್ಭ: ಎಲ್‌ ಲೀಯವರಿಗೆ ಪತ್ರ, ೧೬ ಜನವರಿ ೧೯೫೪; ಐನ್ಸ್‌ ಟೈನ್‌ ಪತ್ರಾಗಾರ ೬೦-೨೩೫ 

೨೪೪ 

ಒಂದೊಂದು ಹಳೆಯ ನೆನಪೂ ಇಂದಿನ ಪರಿಸ್ಥಿತಿಯಿಂದ ಬಣ್ಣ ತಳೆದಿರುತ್ತದೆ. ಎಂದೇ ಇದೊಂದು ಮಿಥ್ಯಾ ದೃಷ್ಟಿಕೋನ. 
ಸಂದರ್ಭ: ಶಿಲ್ಪ್‌ `ಆಲ್ಬರ್ಟ್‌ ಐನ್ಸ್‌ ಟೈನ್‌: ಫಿಲಾಸಫರ್‌-ಸೈಂಟಿಸ್ಟ್‌'ನಲ್ಲಿ ಉಲ್ಲೇಖಿತ ಪುಟ ೩ 

೨೪೫ 

ಸುಖೀ ಜೀವನ ನಡೆಸುವುದು ನಿಮ್ಮ ಅಭೀಪ್ಸೆಯೇ? ಹಾಗಾದರೆ ಅದನ್ನು ಒಂದು ಧ್ಯೇಯಕ್ಕೆ ಸಂಲಗ್ನಿ ಸಿ; ಜನರಿಗೆ 
ಅಥವಾ ವಸ್ತುಗಳಿಗೆ ಅಲ್ಲ. 


ಸಂದರ್ಭ: ಅನ್ಸ್‌ ತ ಸ್ಟ್ರಾಸ್‌ 'ಐನ್ಸ್ಟೈನ್‌: ಅ ಸೆಂಟಿನರಿ ವಾಲ್ಯೂಂ'ನಲ್ಲಿ (ಫ್ರೆಂಚ್‌) ಉಲ್ಲೇಖಿತ, ಪುಟ ೩೨ 


78 


ಅಧ್ಯಾಯ ೧೨ 
ಶಾಂತಿವಾದ ಕುರಿತು 


ಬಾಲ್ಯ ದಿನಗಳಿಂದಲೂ ಐನ್ಸ್‌ಟೈನ್‌ ಒಬ್ಬ ಶಾಂತಿವಾದಿ. ಹಿಟ್ಲರ್‌ ರಂಗ ಪ್ರವೇಶಿಸಿದಾಗ, ೧೯೩೩, ಇವರು ತಮ್ಮ 
ಶಾಂತಿವಾದ ಕುರಿತಂತೆ ಒಂದು ಖಚಿತ ನಿಲವು ತಳೆಯುವುದು ಅನಿವಾರ್ಯವಾಯಿತು. ೧೯೩೩-೪೫ ಅವಧಿ ವೇಳೆ 
ಇವರು ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಸೇನಾಚರಣೆಯ ಅಗತ್ಯತೆಯನ್ನು ಮನಗಂಡರು. ಆದರೆ ನಾಗರಿಕತೆಯನ್ನೂ 
ವೈಯಕ್ತಿಕ ಸ್ವಾತಂತ್ರ್ಯಗಳನ್ನೂ ಕಾಪಿಡಲು ಒಂದು. `ಅತೀತರಾಷ್ಟ್ರೀಯ' ಪ್ರಪಂಚ ಸರ್ಕಾರ ಆವಶ್ಯಕವೆಂದು 
ಪರಿಭಾವಿಸಿದರು. ೧೯೪೫ರಿಂದ ಮುಂದೆ ೧೯೫೫ರಲ್ಲಿ ಮಡಿಯುವ ತನಕವೂ ಇವರು, ಪ್ರಪಂಚ ಸರ್ಕಾರವೊಂದು 
ನೈತಿಕ ವಿಧೇಯಕವೆಂಬ ಕಾರಣದಿಂದ ಅದರ, ಅಂತೆಯೇ ಬೈಜಿಕಾಯುಧ ನಿಯಂತ್ರಣ ಬೆಂಬಲಿಸುವುದರ, ಪರವಾಗಿ 
ಮಾತಾಡಿದರು. 











೨೪೬ 

ಸಂಸ್ಕೃತಿಯ ಮೌಲ್ಯಗಳನ್ನು ಪೋಷಿಸುವಾತ ಶಾಂತಿವಾದಿ 

ಆಗದಿರಲಾರ. 

ಸಂದರ್ಭ: ಶಾಂತಿವಾದದ ಮೇಲಿನ ಕೈ ಹೊತ್ತಗೆ `ಡೈ 

ಫ್ರೀಡೆನ್ಸ್‌ ಬೆವೆಗುಂಗ್‌', ೧೯೨೨ರಿಂದ; ನಾಥನ್‌ ಮತ್ತು 

ನಾರ್ಡನ್‌ `ಐನ್ಸ್‌ಟೈನ್‌ ಆನ್‌ ಪೀಸ್‌' ಪುಟ ೫೫ರಲ್ಲಿ 
11130117911 0081 602010ನ ಮುಖಪುಟ,-೨೯ ಡಿಸೆ೦ಬರ್‌ ೧೯೩೪ 1 ಡ್‌ ಯ ಪುಟ ಕು” 

(&10 ೫1711110 56876 119021 ಗಿ೦01165) "ಅಧ್ಯಾತ್ಮಿಕ ಮೌಲ್ಯಗಳು ಸರ್ವೋಚ್ಚವಾದವೆಂದು 

ಪರಿಗಣಿಸುವಾತ ಶಾಂತಿವಾದಿ ಆಗಿರಲೇಬೇಕು" ಎಂಬುದಾಗಿ ಉಲ್ಲೇಖಿತ. 

೨೪೭ 

ಸಂಕಷ್ಟಗಳಿಗೆ ಸಕಾರಣೀಯ ಪರಿಹಾರ ಸಾಧ್ಯವಾಗಬಹುದಾದ ಸಕಲ ಸಂದರ್ಭಗಳಲ್ಲಿ ಪ್ರಾಮಾಣಿಕ ಸಹಕಾರವನ್ನೂ 

ಪ್ರಚಲಿತ ಸನ್ನಿವೇಶಗಳಲ್ಲಿ ಇದು ಸಾಧ್ಯವೇ ಇಲ್ಲವೆಂದಾದರೆ ಗಾಂಧೀ ವಿಧಾನವಾದ ಶಾಂತಿಯುತ ಪ್ರತಿರೋಧ 

ಪ್ರದರ್ಶನವನ್ನೂ ಪುರಸ್ಕರಿಸುತ್ತೇನೆ. 

ಸಂದರ್ಭ: ಶಾಂತಿವಾದದ ಮೇಲಿನ ಕೈ ಹೊತ್ತಗೆ `ಡೈ ಪ್ರೀಡೆನ್ಸ್‌ಬೆವೆಗುಂಗ್‌', ೧೯೨೨ರಿಂದ; ನಾಥನ್‌ ಮತ್ತು 

ನಾರ್ಡನ್‌ `ಐನ್ಸ್‌ಟೈನ್‌ ಆನ್‌ ಪೀಸ್‌'ನಲ್ಲಿ ಉಲ್ಲೇಖಿತ, ಪುಟಗಳು ೫೯೬ 

೨೪೮ 

ಮನಸ್ಸಾಕ್ಷಿನಿಷ್ಠ ಆಕ್ಷೇಪಣಕಾರನೇ ಕ್ರಾಂತಿಕಾರಿ. ಕಾನೂನಿನ ಉಲ್ಲಂಘನೆ ನಿರ್ಧರಿಸುವಲ್ಲಿ ಆತ ತನ್ನ ವೈಯಕ್ತಿಕ 

ಆಸಕ್ತಿಗಳನ್ನು ಸಮಾಜದ ಒಳಿತಿಗಾಗಿ ಕ್ರಿಯಾಶೀಲವಾಗುವ ಅತ್ಯಂತ ಮಹತ್ತ್ವಪೂರ್ಣ ಧ್ಯೇಯಕ್ಕೋಸ್ಕರ ತ್ಯಾಗ 

ಮಾಡಿರುತ್ತಾನೆ. 



































79 


ಸಂದರ್ಭ: ಶಾಂತಿವಾದದ ಮೇಲಿನ ಕೈ ಹೊತ್ತಗೆ `ಡೈ ಪ್ರೀಡೆನ್ಸ್‌ಬೆವೆಗುಂಗ್‌', ೧೯೨೨ರಿಂದ; ನಾಥನ್‌ ಮತ್ತು 
ನಾರ್ಡನ್‌ `ಐನ್ಸ್‌ಟೈನ್‌ ಆನ್‌ ಪೀಸ್‌'ನಲ್ಲಿ ಉಲ್ಲೇಖಿತ, ಪುಟಗಳು ೫೪೨-೪೩ 

೨೪೯ 

ನನ್ನ ಶಾಂತಿವಾದ ಒಂದು ಅಂತರ್ಬೋಧಾತ್ಮಕ ಭಾವ. ಸಾನು ಇದರಿಂದ ವಶೀಕೃತನಾಗಿರುವೆನು. ಏಕೆಂದರೆ, 
ಜನಹನನ ಅತ್ಯಂತ ಹೇಯವಾದದ್ದು. ನನ್ನ ಈ ನಿಲವು ಯಾವುದೇ ಬೌದ್ದಿಕ ಸಿದ್ಧಾಂತದಿಂದ ಜನ್ಯವಾದುದಲ್ಲ, ಬದಲು, 
ಇದು ಪ್ರತಿಯೊಂದು ಬಗೆಯ ಕ್ರೌರ್ಯ ಮತ್ತು ದ್ವೇಷ ಕುರಿತ ನನ್ನ ಸ್ವಭಾವಾಂತರ್ಗತ ತೀವ್ರ ತಿರಸ್ಕಾರದ ಫಲ. 
ಸಂದರ್ಭ: ಕ್ರಿಶ್ಚನ್‌ ಸೆಂಚುರಿ ಸಂಪಾದಕ ಪಾಲ್‌ ಹುಚ್ಚಿನ್‌ಸನ್‌ ಅವರಿಗೆ, ಜುಲೈ ೧೯೨೯; ನಾಥನ್‌ ಮತ್ತು ನಾರ್ಡನ್‌ 
'ಐನ್ಸ್‌ಟೈನ್‌ ಆನ್‌ ಪೀಸ್‌'ನಲ್ಲಿ ಉಲ್ಲೇಖಿತ ಪುಟ ೯೮; ಕ್ಲಾರ್ಕ್‌ `ಐನ್ಸ್‌ಟೈನ್‌'ನಲ್ಲಿ ಕೂಡ ಉಲ್ಲೇಖಿತ ಪುಟ ೪೨೭ 

೨೫೦ 

ಅಧಿಕೃತವಾಗಿ ಬಲಾತ್ಮರಿಸಲಾದ ಸೇನಾ- ಮತ್ತು ಸಮರ-ಸೇವೆ ಬಗೆಗಿನ ನನ್ನ ಆಘಾತ ಪ್ರಜ್ಞೆಯನ್ನು ನಾನೆಂದೂ 
ಖಾಸಗಿಯಾಗಿ ಇಲ್ಲವೇ ಸಾರ್ವಜನಿಕವಾಗಿ ರಹಸ್ಯವಾಗಿಟ್ಟಿಲ್ಲ. ವ್ಯಕ್ತಿಯನ್ನು ಇಂಥ ಕ್ರೂರ ದಾಸ್ಯಕ್ಕೆ ಕೆಡೆಯುವುದರ 
ಎದುರು ಸಕಲ ಸಾಧ್ಯ ವಿಧಾನಗಳ ಮೂಲಕ ಹೋರಾಡುವುದು ಮನಸ್ಸಾಕ್ಷಿ ಒಪ್ಪುವ ಕರ್ತವ್ಯವೆಂದು ಭಾವಿಸಿದ್ದೇನೆ. 
ಸಂದರ್ಭ: ಡೇನಿಶ್‌ ನ್ಯೂಸ್‌ ಪೇಪರ್‌ ಪೊಲಿಟಿಕೆನ್‌ಗೆ ನೀಡಿದ ಹೇಳಿಕೆ, ೫ ಆಗಸ್ಟ್‌ ೧೯೩೦ 

೨೫೧ 

ವಾದ್ಯಬಾಜಣೆ ಗತಿ ಅನುಸಾರ ವ್ಯಕ್ತಿ ಕವಾಯತಿ ನಡಿಗೆಯಲ್ಲಿ ಉಲ್ಲಾಸ ತಳೆಯಬಲ್ಲ ಎಂಬ ಸಂಗತಿಯೇ ಸಾಕು ನನಗೆ 
ಆತನನ್ನು ತುಚ್ಛವಾಗಿ ಕಾಣಲು. 

ಸಂದರ್ಭ: ಫೋರಮ್‌ ಅಂಡ್‌ ಸೆಂಚುರಿ ೮೪ರಲ್ಲಿ ಪ್ರಕಟವಾದ `ವಾಟ್‌ ಐ ಬಿಲೀವ್‌'ನಿಂದ (೧೯೩೦) ಪುಟಗಳು ೧೯೩- 
೯೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೨೫೨ 

ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಸ್ಥಿತರಾಗಿ ಸೇನಾ- ಇಲ್ಲವೇ ಸಮರ-ಸೇವೆ ಪ್ರವೇಶಿಸುವುದನ್ನು 
ಸಾಮೂಹಿಕವಾಗಿ ನಿರಾಕರಿಸಿದಾಗ ಮಾತ್ರ [ಯುದ್ಧ ನಿವಾರಣೆ ಕುರಿತ] ಗಂಭೀರ ಪ್ರಗತಿ ಸಾಧ್ಯವಾದೀತೆಂದು 
ನಂಬಿದ್ದೇನೆ. 

ಸಂದರ್ಭ: ಜುಗೆಂಡ್‌ ಟ್ರಿಬ್ಯುನ್‌ನಲ್ಲಿ ಹೇಳಿಕೆ ೧೭ ಏಪ್ರಿಲ್‌ ೧೯೩೧ 

೨೫೩ 

ಯುದ್ಧ ನಿರೋಧಕ್ಕೆ ಮಾರ್ಗಗಳು ಎರಡು: ಕಾನೂನು, ಕ್ರಾಂತಿಕಾರೀ. ಕಾನೂನು ಮಾರ್ಗದಲ್ಲಿ ಪರ್ಯಾಯ ಸೇವೆ 
ಉಂಟು. ಇದು ಕೇವಲ ಕೆಲವರಿಗೆ ಸವಲತ್ತಾಗಿ ಅಲ್ಲ. ಬದಲು ಎಲ್ಲರಿಗೆ ಹಕ್ಕಾಗಿ. ಕ್ರಾಂತಿಕಾರೀ ದೃಷ್ಟಿಯಲ್ಲಿ ಇಂಥ 
ಯಾವ ಒಡಂಬಡಿಕೆಯೂ ಇಲ್ಲ. ಇಲ್ಲಿಯ ಪ್ರತಿರೋಧ ಶಾಂತಿಕಾಲದಲ್ಲಿ ಮಿಲಿಟರಿತನದ ಬಲ ಮುರಿಯುವುದರ 
ಮೂಲಕ. ಯುದ್ಧಕಾಲದಲ್ಲಿ ರಾಷ್ಟ್ರದ ಸಂಪನ್ಮೂಲಗಳನ್ನು ಬತ್ತಿಸುವುದರ ಮೂಲಕ ವ್ಯಕ್ತವಾಗುತ್ತದೆ. 

ಸಂದರ್ಭ: ದ ನ್ಯೂ ವರ್ಲ್ಡ್‌ನಲ್ಲಿ ಹೇಳಿಕೆ, ಜುಲೈ ೧೯೩೧ 


೨೫೪ 


80 


ಯುದ್ಧಕ್ಕಾಗಲೀ ಅದರ ಸಿದ್ಧತೆಗಾಗಲೀ ಇನ್ನು ಮುಂದೆ ತಾವು ಯಾವ ಸಹಾಯವನ್ನೂ ನೀಡುವುದಿಲ್ಲವೆಂದು ಎಲ್ಲ 
ವ್ಯಕ್ತಿಗಳೂ - ಅವರು ಪ್ರತಿಷ್ಠಿತರಿರಲಿ, ಸಾಮಾನ್ಯರಿರಲಿ - ಘೋಷಿಸಬೇಕೆಂದು ಅವರಿಗೆ ಮನವಿ ಸಲ್ಲಿಸುತ್ತಿದ್ದೇನೆ. 
ಸಂದರ್ಭ: ವಾರ್‌ ರೆಸಿಸ್ಟರ್ಸ್‌ ಇಂಟರ್‌ನ್ಯಾಶನಲ್‌, ಲಿಯೋಸ್ಸ್‌ಗೆ ೧೯೩೧ರಲ್ಲಿ ನೀಡಿದ ಹೇಳಿಕೆಯಲ್ಲಿ; ಫ್ರ್ಯಾಂಕ್‌ `ಐನ್ಸ್‌ 
ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌' ಪುಟ ೧೫೮ರಲ್ಲಿ ಉಲ್ಲೇಖಿತ; ನ್ಯೂಯಾರ್ಕ್‌ ಟೈಮ್ಸ್‌ ೨ ಆಗಸ್ಟ್‌ ೧೯೩೧ರಲ್ಲಿ 
ಕೂಡ ಉಲ್ಲೇಖಿತ. 

೨೫5೫ 

ಬಿಡಿ ಮನುಷ್ಯನಿಗೆ ರಕ್ಷಣೆ ಒದಗಿಸಿ ಆತನ ಸೃಜನಶೀಲ ವ್ಯಕ್ತಿತ್ವ ಅರಳಿ ಪರಿಮಳಿಸುವಂತೆ ಸಹಕರಿಸುವುದು ರಾಷ್ಟ್ರದ 
ಅತ್ಯಂತ ಪ್ರಮುಖ ಪಾತ್ರವೆಂದು ನಂಬುತ್ತೇನೆ - ನಮ್ಮನ್ನು ಸೇನಾಸೇವೆಗೆ ಒತ್ತಾಯಿಸುವಾಗ ರಾಷ್ಟ್ರ ಈ ತತ್ತ್ವವನ್ನು 
ಉಲ್ಲಂಘಿಸಿರುತ್ತದೆ. 

ಸಂದರ್ಭ: `ದ ನೇಶನ್‌ ೩೩' (೧೯೩೧)ರಿಂದ, ಪುಟ ೩೦೦; ನ್ಯೂಯಾರ್ಕ್‌ ಟೈಮ್ಸ್‌ನಲ್ಲಿ ಕೂಡ ಉಲ್ಲೇಖಿತ, ೨೨ 
ನವಂಬರ್‌ ೧೯೩೧; ಮೈನ್‌ ವೆಲ್ಸ್‌ ಬಿಲ್ಡ್‌ನಲ್ಲಿ ಪ್ರಕಾಶಿತ. 

೨೫೬ 

ನಾನೊಬ್ಬ ಶಾಂತಿವಾದಿ ಮಾತ್ರವಲ್ಲ, ಅಲ್ಲಿಯೂ ಉಗ್ರಶಾಂತಿವಾದಿ. ಶಾಂತಿಗಾಗಿ ಕಾದಾಡಲು ತಯಾರಿದ್ದೇನೆ. . . 
ತಾನು ನಂಬದ ಒಂದು ಧ್ಯೇಯಕ್ಕಾಗಿ - ಉದಾಹರಣೆ ಯುದ್ಧ - ಹೋರಾಡುವುದಕ್ಕಿಂತ ನಂಬಿದ್ದಕ್ಕಾಗಿ ದುಡಿಯುವುದು 
ಶ್ರೇಯಸ್ಕರ ಅಲ್ಲವೆ? 

ಸಂದರ್ಭ: ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಭೇಟಿಯಿತ್ತಾಗ ನೀಡಿದ ಸಂದರ್ಶನದಿಂದ. ೧೯೩೧; ಆಲೈಡ್‌ ಲೀಫ್‌ (ಸಂ) 
`ದ ಫೈಟ್‌ ಅಗೇನ್ಸ್ಸ್‌ ವಾರ್‌'ನಲ್ಲಿ ಉಲ್ಲೇಖಿತ (ನ್ಯೂಯಾರ್ಕ್‌; ಜಾನ್‌ ಡೇ ೧೯೩೩) 

೨೫೭ 

ಪ್ರಪಂಚಕ್ಕೆ ಅತೀತರಾಷ್ಟ್ರಿ ಯ ಆಧಾರದ ಮೇಲೆ ಶಾಂತಿ ಆವಾಹಿಸುವ ಸಮಸ್ಯೆ ಗಾಂಧೀವಿಧಾನವನ್ನು ಬೃಹತ್‌ 
ಪ್ರಮಾಣದಲ್ಲಿ ಅನ್ವಯಿಸುವುದರ ಮೂಲಕ ಮಾತ್ರ ಪರಿಹಾರ ಕಂಡೀತೆಂಬುದು ನನ್ನ ನಂಬಿಕೆ. 

ಸಂದರ್ಭ: ಜಿ. ನೆಲ್‌ಹೌಸ್‌ ಅವರಿಗೆ ಪತ್ರ, ೨೦ ಮಾರ್ಚ್‌ ೧೯೫೧; ಐನ್ಸ್‌ಟೈನ್‌ ಪತ್ರಾಗಾರ ೬೦-೬೮೩; ನಾಥನ್‌ 
ಮತ್ತು ನಾರ್ಡನ್‌ `ಐನ್ಸ್‌ಟೈನ್‌ ಆನ್‌ ಪೀಸ್‌'ನಲ್ಲಿ ಕೂಡ ಉಲ್ಲೇಖಿತ ಪುಟ ೫೪೩ 

೨೫೮ 

ನನ್ನ ಅಭಿಪ್ರಾಯಗಳನ್ನು ಬಹುತೇಕ ಸಂಪೂರ್ಣವಾಗಿ ಗಾಂಧಿಯವರ ಅಭಿಪ್ರಾಯಗಳೊಂದಿಗೆ ಗುರುತಿಸಿಕೊಳ್ಳಬಲ್ಲೆ. 
ಆದರೆ ನನ್ನ ನ್ನು ಕೊಲ್ಲಲು ಅಥವಾ ನನ್ನಿ ೦ದ ಇಲ್ಲವೇ ನನ್ನ ಜನರಿಂದ ಬದುಕಿನ ಮೂಲ ಸೆಲೆಗಳನ್ನೆ « ಕಸಿದುಕೊಳ್ಳಲು 
ಮಾಡುವ ಪ್ರಯತ್ನವನ್ನು (ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ) ಹಿಂಸೆ ಸಹಿತ ಪ್ರತಿರೋಧಿಸಲು ಇಷ್ಟಪಡುತ್ತೇನೆ. 
ಸಂದರ್ಭ: ಎ. ಮಾರಿಸೆಟ್‌ ಅವರಿಗೆ ಕಾಗದ, ೨೧ ಮಾರ್ಚ್‌ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ ೬೦-೫೯೫ 

೨೫೯ 

ಅತೀತ ರಾಷ್ಟ್ರಿ ಯ ವ್ಯವಸ್ಥೆಯಿಂದ ಮಾತ್ರ ಶಾಂತಿವಾದದ ಗುರಿ ಕೈಗೂಡುವುದು ಸಾಧ್ಯ. ಅನಿರ್ಬಂಧಿತವಾಗಿ ಈ 
ಧ್ಯೇಯಸಾಧನೆಗೆ ನಿಲ್ಲುವುದೇ. . . ಖುಜು ಶಾಂತಿವಾದದ ನಿಕಷ. 


81 


ಸಂದರ್ಭ: ಎ. ಮಾರಿಸೆಟ್‌ ಅವರಿಗೆ ಕಾಗದ, ೨೧ ಮಾರ್ಚ್‌ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ ೬೦-೫೯೫ 

೨೬೦ 

ಒಂದು ರಾಷ್ಟ್ರ ಸಮರಾಯುಧಗಳನ್ನು ಎಷ್ಟು ಹೆಚ್ಚು ಸಜ್ಜುಗೊಳಿಸುತ್ತದೋ ಅಷ್ಟು ಹೆಚ್ಚು ಅಭದ್ರವಾಗುತ್ತದೆ: ನಿಮ್ಮಲ್ಲಿ 
ಆಯುಧಗಳಿದ್ದರೆ ನೀವು ಆಕ್ರಮಣೆಗೆ ಗುರಿ ಹಲಗೆ ಆಗುತ್ತೀರಿ. 

ಸಂದರ್ಭ: ಎಂ. ಅರಮ್‌ ಜೊತೆಗಿನ ಒಂದು ಸಂವಾದದಿಂದ, ಜನವರಿ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೫೯-೧೦೯ 
೨೬೧ 

ನಾನೊಬ್ಬ ನಿವೇದಿತ ಶಾಂತಿವಾದಿ, ಆದರೆ ಪರಿಪೂರ್ಣ ಅಲ್ಲ. ಇದರ ಅರ್ಥ ಜೀವಹನನವೇ ಸ್ವತಃ ಒಂದು ಗುರಿ 
ಎಂಬುದನ್ನು ಅನುಸರಿಸುವ ಒಬ್ಬ ಶತ್ರು ನನ್ನನ್ನು ಕೊಲ್ಲಲು ಬರುವ ಸಂದರ್ಭದ ಹೊರತಾಗಿ ಮಿಕ್ಕೆಲ್ಲ 
ಸಂದರ್ಭಗಳಲ್ಲಿಯೂ ಬಲ ಪ್ರಯೋಗವನ್ನು ವಿರೋಧಿಸುತ್ತೇನೆ. 

ಸಂದರ್ಭ: ಜಪಾನಿನ ಒಬ್ಬ ಪತ್ರಕರ್ತನಿಗೆ ಓಲೆ, ೨೩ ಜೂನ್‌ ೧೯೫೩; ಐನ್ಸ್‌ ಟೈನ್‌ ಪತ್ರಾಗಾರ ೬೧-೨೯೭, ೬೧- 


೨೯೮ 


82 


ಅಧ್ಯಾಯ ೧೩ 
ಶಾಂತಿ, ಯುದ್ಧ, ಬಾಂಬ್‌ ಮತ್ತು ಮಿಲಿಟರಿ ಕುರಿತು 


೨೬೨ 
ಹಿಂಡು ಬಾಳ್ವೆಯ ಕೆಟ್ಟ ಫಸಲೇ ಸೇನಾವ್ಯವಸ್ಥೆ. ಇದು ನನಗೆ ಅಸಹ್ಯ ತರುತ್ತದೆ. . ನಾಗರಿಕತೆಯ ಈ ಪಿಡುಗು 
ನೆಲೆಯನ್ನು ಸಾಧ್ಯವಾಗುವಷ್ಟೂ ತ್ವರೆಯಾಗಿ ನಿರ್ಮೂಲಿಸುವುದು ಅಗತ್ಯ. ಅಪ್ಪಣೆಗೆ ವಿಧೇಯವಾಗಿ ಪ್ರಕಟವಾಗುವ 
ಕೆಚ್ಚು, ಅರ್ಥಶೂನ್ಯ ಹಿಂಸೆ, ಮತ್ತು ದೇಶಪ್ರೇಮದ ಹೆಸರಿನಲ್ಲಿ ಚಲಾವಣೆಯಲ್ಲಿರುವ ಆ ಎಲ್ಲ ಮತಿಶೂನ್ಯತೆ - ಅದೆಷ್ಟು 
ಭಾವೋದ್ರಿಕ್ತನಾಗಿ ನಾನಿವನ್ನು ದ್ವೇಷಿಸುತ್ತೇನೆ! ಸಮರ: ಎಷ್ಟು ತುಚ್ಛ ಮತ್ತು ತಿರಸ್ಕಾರಾರ್ಹವಾಗಿ ನನಗೆ ಕಾಣುತ್ತದೆ! 
ಇಂಥ ಹೇಯ ವ್ಯವಹಾರದಲ್ಲಿ ಭಾಗಿಯಾಗುವುದರ ಬದಲು ಛಿನ್ನವಿಚ್ಛಿನ್ನವಾಗಿ ಛೇದಿಸಲ್ಪಡುವುದನ್ನು ಬಯಸಿಯೇನು. 
ಸಂದರ್ಭ: ಫೋರಮ್‌ ಅಂಡ್‌ ಸೆಂಚುರಿ ೮೪ (೧೯೩೦) ಪುಟಗಳು ೧೯೩-೧೯೪ `ವಾಟ್‌ ಐ ಬಿಲೀವ್‌'ನಿಂದ. 
ಐಡಿಯಾಸ್‌ ಅಂಡ್‌ ಒಪಿನಿಯನ್ನಿನಲ್ಲಿ ಪುನರ್ಮುದ್ರಿತ. ಪುಟಗಳು ೮-೧೧ 

೨೬೩ 

ಆಟಗಾರರು ವಿಧಿ ನಿರ್ಬಂಧಗಳನ್ನು ವಿಧೇಯತೆಯಿಂದ ಪಾಲಿಸುವ ನಡುಮನೆ ಕ್ರೀಡೆಯಲ್ಲ ಯುದ್ಧ. ಬದುಕು ಮತ್ತು 
ಸಾವು ಎಲ್ಲಿ ಪಣವಾಗಿರುವುವೋ ಅಲ್ಲಿ ನಿಯಮಗಳು ಮತ್ತು ಪ್ರತಿಬಂಧಗಳು ಗಾಳಿಗೆ ತೂರಲ್ಪಡುವುವು. ಸಮರದ 
ಸಂಪೂರ್ಣ ನಿರಾಕರಣೆಯೊಂದೇ ಇಲ್ಲಿ ತುಸುವಾದರೂ ಫಲಕಾರಿ ಆಗಬಲ್ಲದು. 

ಸಂದರ್ಭ: ಜರ್ಮನ್‌ ಶಾಂತಿವಾದಿ ವಿದ್ಯಾರ್ಥಿಗಳ ಒಂದು ಸಮೂಹಕ್ಕೆ ನೀಡಿದ ಉಪನ್ಯಾಸದಿಂದ. ಸುಮಾರು ೧೯೩೦: 
ಮೈನ್‌ ವೆಲ್ಫ್‌ಬಿಲ್ದಿನಲ್ಲಿ ಪ್ರಕಾಶಿತ; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ನಲ್ಲಿ ಪುನರ್ಮುದ್ರಿತ ಪುಟ ೯೪ 

೨೬೪ 

ಸಮರದ ಆಕರವನ್ನು - ಮದ್ದುಗುಂಡು ತಯಾರಿಸುವ ಕಾರ್ಪಾನೆಗಳು - ಬತ್ತಿಸಲು ನಮ್ಮ ಬದುಕನ್ನೇ. . . ನಾವು 
ಮುಡಿಪಾಗಿಡತಕ್ಕದ್ದು. 

ಸಂದರ್ಭ: ಸಂದರ್ಶನ, ೨೩ ಮೇ ೧೯೩೨; ಪಿಕ್ಟೋರಿಯಲ್‌ ರಿವ್ಯೂನಲ್ಲಿ ಪ್ರಕಾಶಿತ, ಫೆಬ್ರುವರಿ ೧೯೩೩; ಕ್ಲಾರ್ಕ್‌ `ಐನ್ಸ್‌ 
ಟೈನ್‌'ನಲ್ಲಿ ಉಲ್ಲೇಖಿತ, ಪುಟ ೪೫೩ 

೨೬೫ 

ಸಮಸ್ಯೆ ಇದು: ಮನುಕುಲವನ್ನು ಸಮರವಿಪತ್ತಿನಿಂದ ವಿಮೋಚನೆಗೊಳಿಸುವ ಯಾವುದಾದರೂ ಮಾರ್ಗವಿದೆಯೇ? 
ಸಾಮಾನ್ಯ ಮಂದಿಗೂ ಒಂದು ತಿಳಿದಿದೆ: ನಾವು ಅಂಗೀಕರಿಸಿರುವ ನಾಗರಿಕತೆಗೆ ಈ ವಿವಾದ, ಆಧುನಿಕ ವಿಜ್ಞಾನದ 
ಪ್ರಗತಿಯೊಂದಿಗೆ ಬದುಕು-ಸಾವು ಪ್ರಶ್ನೆಯಾಗಿ ಪರಿಣಮಿಸಿದೆ. ಪರಂತು, ಈ ಬಗ್ಗೆ ಪ್ರದರ್ಶಿತವಾಗಿರುವ ಉತ್ಸಾಹ 
ಮಾತ್ರ, ಸಮಸ್ಯಾ ಪರಿಹಾರಾರ್ಥ ಹೂಡಿದ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಶೋಚನೀಯ ವೈಫಲ್ಯವನ್ನೇ 
ಎದುರಿಸಿದೆ. 


83 


ಸಂದರ್ಭ: ಸಿಗ್ಮಂಡ್‌ ಫ್ರಾಯ್ಡ್‌ ಅವರಿಗೆ ಪತ್ರ, ೩೦ ಜುಲೈ ೧೯೩೨; ಇಂಟರ್ನ್ಯಾಶನಲ್‌ ಇನ್ಸ್‌ ಟಿಟ್ಯೂಟ್‌ ಫಾರ್‌ 
ಕಲ್ಬುರಲ್‌ ಕಾರ್ಪೊರೇಶನ್‌ ಇದನ್ನು ಫ್ರಾಯ್ಡ್‌ರ ಮಾರೋಲೆ ಸಹಿತ ಪ್ರಕಾಶಿಸಿದೆ; ಐನ್ಸ್‌ಟೈನ್‌ ಪತ್ರಾಗಾರ ೩೨-೫೪೩; 
ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ ಟೈನ್‌ ಆನ್‌ ಪೀಸ್‌ನಲ್ಲಿ ಕೂಡ ಉಲ್ಲೇಖಿತ, ಪುಟ ೧೮೮ 

೨೬೬ 

ಯುದ್ಧವರ್ಜನೆಯನ್ನು ಬಯಸುವ ಯಾರೇ ಆದರೂ ತನ್ನ ದೇಶದ ಸಾರ್ವಭೌಮತ್ವದ ಒಂದು ಅಂಶವನ್ನು 
ಅಂತಾರಾಷ್ಟ್ರಿ ಯ ಸಂಸ್ಥಾಪನೆಗಳಿಗೆ ಮುಡಿಪಿಡಲು ಬದ್ಧನಾಗಿದ್ದೇನೆಂದು ದೃಢವಾಗಿ ಘೋಷಿಸಲೇಬೇಕು. 

ಸಂದರ್ಭ: `ಅಮೆರಿಕ ಅಂಡ್‌ ದ ಡಿಸಾರ್ಮಮೆಂಟ್‌ ಕಾನ್ಫರೆನ್ಸ್‌ ಆಫ್‌ ೧೯೩೨'ರಿಂದ; ಮೈನ್‌ ವೆಲ್ಫ್‌ಬಿಲ್ದಿನಲ್ಲಿ ಪ್ರಕಾಶಿತ; 
೧೯೩೪; ಐಡಿಯಾಸ್‌ ಅನ್ಫ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟ ೧೦೧ 

೨೬೭ 

ಸೈನ್ಯಗಳು ಅಸ್ತಿತ್ವದಲ್ಲಿರುವ ತನಕ ಯಾವುದೇ ಗಂಭೀರ ಘರ್ಷಣೆಯೂ ಯುದ್ಧಕ್ಕೆ ಕಾರಣವಾಗುವುದು ಖರೆ. ರಾಷ್ಟ್ರಗಳ 
ಯುದ್ಧಸನ್ನದ್ಧತೆಯ ವಿರುದ್ಧ ಕ್ರಿಯಾಶೀಲ ಕದನವೆಸಗದ ಶಾಂತಿವಾದ ನಪುಂಸಕ ಮತ್ತು ನಪುಂಸಕವಾಗಿಯೇ 
ಉಳಿದಿರುತ್ತದೆ. 

ಸಂದರ್ಭ: ಮೈನ್‌ ವೆಲ್ಫ್‌ಬಿಲ್ಡಿನಲ್ಲಿ ಪ್ರಕಾಶಿತ ೧೯೩೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ನಲ್ಲಿ ಪುನರ್ಮುದ್ರಿತ ಪುಟ 
೧೧೧ 

೨೬೮ 

[ದ್ರವ್ಯವನ್ನು ಶಕ್ತಿಯಾಗಿ ರೂಪಾಂತರಿಸುವುದರ ಪ್ರಾಯಿಕತೆ] ಕೇವಲ ಕೆಲವೇ ಹಕ್ಕಿಗಳಿರುವ ಒಂದು ನಾಡಿನಲ್ಲಿ ರಾತ್ರಿ 
ವೇಳೆ ಹಕ್ಕಿಗಳಿಗೆ ಗುಂಡಿಕ್ಕಿ ಕೆಡಹುದುವುದಕ್ಕೆ ಸದೃಶವಾದಂಥ ಒಂದು ಪ್ರಯತ್ನ. 

ಸಂದರ್ಭ: ಪರಮಾಣುವನ್ನು ಯಶಸ್ವಿಯಾಗಿ ವಿಚ್ಛೇದಿಸಿ ವಿದಲನಕ್ರಿಯೆ ಸಾಧ್ಯವೆಂದು ತೋರಿಸಿದ ಅದೇ ಮೂರು 
ವರ್ಷಗಳ ಹಿಂದೆ, ೧೯೩೫, ಪತ್ರಿಕಾ ಸಮ್ಮೇಳನದಲ್ಲಿ ಮಾಡಿದ ಟೀಕು; ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ ಟೈನ್‌ ಆನ್‌ 


ಪೀಸ್‌ನಲ್ಲಿ ಉಲ್ಲೇಖಿತ, ಪುಟ ೨೯೦ 


೨೬೯ 
ಹಿರಿ ಸಂಸ್ಕೃತಿಯ ಕಿರಿ. ರಾಷ್ಟ್ರಗಳು ನ್ಯಾಯ ಕುರಿತಂತೆ 
ಶೂನ್ಯವಾದಿಯ ನಿಷೇಧಾತ್ಮಕ ಧೋರಣೆಗೆ ಬಲಿಬಿದ್ದು 
ಹನನಗೊಳ್ಳುತ್ತಿರುವಾಗ, ಮಹಾರಾಷ್ಟ್ರವೊಂದು ಕ್ರಿಯಾಶೂನ್ಯವಾಗಿ 
ನಿಂತು ನೋಡುತ್ತಿರುವುದು ಅದಕ್ಕೆ ಸಲ್ಲದ ನಡತೆ. 

ಸಂದರ್ಭ: ಶಾಂತಿ ಸಭೆಯೊಂದಕ್ಕೆ ಸಂದೇಶ, ೫ ಏಪ್ರಿಲ್‌ ೧೯೩೮; 
ನಾಥನ್‌ ಮತ್ತು ಸಾರ್ಡನ್‌ ಐನ್ಸ್‌ ಟೈನ್‌ ಆನ್‌ ಪೀಸ್‌ನಲ್ಲಿ ಉಲ್ಲೇಖಿತ, 


ಪುಟ ೨೭೯ 





ರಾಬರ್ಟ್‌ ಆಪ್ಪನ್‌ಹೀಮರ್‌ ಜೊತೆ 


(17107711೧೧8 (07717107108000 ೭೮೦), 
10 ೫171110 50876 315021 47೦011೮5) 


84 


೨೭೦ 
ಇ. ಫರ್ಮಿ ಮತ್ತು ಎಲ್‌. ಥೀಲಾರ್ಡ್‌ ಇವರ ಈಚೆಗಿನ ಕೃತಿಯನ್ನು ಹಸ್ತಪ್ರತಿ ರೂಪದಲ್ಲಿ ನನಗೆ ಒಪ್ಪಿಸಲಾಗಿದೆ. ಇದರ 
ಪ್ರಕಾರ ಸದ್ಯೋಭವಿಷ್ಯದಲ್ಲೇ ಯುರೇನಿಯಮ್‌ ಧಾತುವನ್ನು ಶಕ್ತಿಯ ನೂತನ ಮತ್ತು ಪ್ರಮುಖ ಆಕರವಾಗಿ 
ಮಾರ್ಪಡಿಸುವುದು. ಕೈಗೂಡೀತೆಂದು ನಿರೀಕ್ಷಿಸಬಹುದಾಗಿದೆ. ಈ ಸನ್ನಿವೇಶದ ಕೆಲವೊಂದು ಮುಖಗಳನ್ನು 
ಜಾಗರೂಕತೆಯಿಂದ ಪರಿಶೀಲಿಸುವುದೂ ಮತ್ತು ಅವಶ್ಯವೆಂದು ತೋರಿದರೆ, ಈ ದಿಶೆಯಲ್ಲಿ ಆಡಳಿತ ವಿಭಾಗ ಒಡನೆ 
ಕಾರ್ಯೋದ್ಯುಕ್ತವಾಗುವುದೂ ಅಗತ್ಯವೆಂದನ್ನಿಸುತ್ತವೆ. 

ಸಂದರ್ಭ: ಅಧ್ಯಕ್ಷ ಫ್ರಾಂಕ್ಲಿನ್‌ ಡಿ. ರೂಸ್‌ ವೆಲ್ಫ್‌ ಅವರಿಗೆ ಬರೆದ ಕಾಗದದಿಂದ, ೨ ಆಗಸ್ಟ್‌ ೧೯೩೯; ಫಲವಾಗಿ 
ಪರಮಾಣುಬಾಂಬಿನ ಅಭಿವರ್ಧನೆಗೆಂದು ಮೊಬಲಗನ್ನು ತೆಗೆದಿಡಲಾಯಿತು; ಈ ಪತ್ರದ ಒಕ್ಕಣೆಕಾರ ಥೀಲಾರ್ಡ್‌, 
ರುಜುಕಾರ ಐನ್ಸ್‌ ಟೈನ್‌; ಐನ್ಸ್‌ಟೈನ್‌ ಪತ್ರಾಗಾರ ೩೩-೦೮೮; ಪೂರ್ತಿಪಾಠ ಕ್ಲಾರ್ಕ್‌ `ಐನ್ಸ್‌ ಟೈನ್‌'ನಲ್ಲಿ 
ಪುನರ್ಮುದ್ರಿತವಾಗಿದೆ, ಪುಟಗಳು ೫೫೬-೫೫೭ 

೨೭೧ 

ಈ ಹೊಸ ವಿದ್ಯಮಾನ [ಪರಮಾಣು ಶಕ್ತಿ] ಬಾಂಬ್‌ ನಿರ್ಮಾಣಕ್ಕೆ ಕೂಡ ಕಾರಣವಾಗಬಹುದು. . . ದೋಣಿಯಲ್ಲಿ 
ರೇವಿನಲ್ಲಿ ಸ್ಫೋಟಿಸಬಹುದಾದ ಈ ಮಾದರಿಯ ಕೇವಲ ಒಂದು ಬಾಂಬ್‌, ಆಸುಪಾಸಿನ ಒಂದಿಷ್ಟು ಪ್ರದೇಶವನ್ನೂ 
ಒಳಗೊಂಡಂತೆ, ಇಡೀ ರೇವನ್ನೇ ನಾಶಗೊಳಿಸುವುದು ಸಾಧ್ಯವಿದೆ. ವಾಯುಸಾಗಣೆಗೆ ಇಂಥ ಬಾಂಬುಗಳು ಅತಿ 
ಭಾರದವೆನಿಸಬಹುದು. 

ಸಂದರ್ಭ: ಅಧ್ಯಕ್ಷ ಫ್ರಾಂಕ್ಲಿನ್‌ ಡಿ. ರೂಸ್‌ ವೆಲ್ಫ್‌ ಅವರಿಗೆ ಬರೆದ ಕಾಗದದಿಂದ, ೨ ಆಗಸ್ಟ್‌ ೧೯೩೯; ಫಲವಾಗಿ 
ಪರಮಾಣುಬಾಂಬಿನ ಅಭಿವರ್ಧನೆಗೆಂದು ಮೊಬಲಗನ್ನು ತೆಗೆದಿಡಲಾಯಿತು; ಈ ಪತ್ರದ ಒಕ್ಕಣೆಕಾರ ರಥೀಲಾರ್ಡ್‌, 
ರುಜುಕಾರ ಐನ್ಸ್‌ ಟೈನ್‌; ಐನ್ಸ್‌ಟೈನ್‌ ಪತ್ರಾಗಾರ ೩೩-೦೮೮; ಪೂರ್ತಿಪಾಠ ಕ್ಲಾರ್ಕ್‌ `ಐನ್ಸ್‌ ಟೈನ್‌'ನಲ್ಲಿ 
ಪುನರ್ಮುದ್ರಿತವಾಗಿದೆ, ಪುಟಗಳು ೫೫೬-೫೫೭ 

೨೭೨ 

ವ್ಯವಸ್ಥಿತ ಶಕ್ತಿಕೇಂದ್ರವನ್ನು ವ್ಯವಸ್ಥಿತ ಶಕ್ತಿಕೇಂದ್ರದಿಂದ ಮಾತ್ರ ಎದುರಿಸಬಹುದು ಅಷ್ಟೆ. ಈ ಬಗ್ಗೆ ನಾನು ಎಷ್ಟೇ 
ಪರಿತಪಿಸಿದರೂ ಅನ್ಯ ಮಾರ್ಗವಿಲ್ಲ. 

ಸಂದರ್ಭ: ಶಾಂತಿವಾದಿ ವಿದ್ಯಾರ್ಥಿಯೊಬ್ಬನಿಗೆ ಓಲೆ, ೧೪ ಜುಲೈ ೧೯೪೧; ಸಾಥನ್‌ ಮತ್ತು ನಾರ್ಡನ್‌ `ಐನ್ಸ್‌ಟೈನ್‌ 
ಆನ್‌ ಪೀಸ್‌' ಪುಟ ೩೧೯ರಲ್ಲಿ ಉಲ್ಲೇಖಿತ 

೨೭೩ 

[ಪರಮಾಣು ಬಾಂಬ್‌ ಕುರಿತು] ನಾನೇನೂ ಕೆಲಸವೆಸಗಿಲ್ಲ, ಕಿಂಚಿತ್ತು ಕೂಡ. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸಲ್ಲಿ ಉಲ್ಲೇಖಿತ, ೧೨ ಆಗಸ್ಟ್‌ ೧೯೪೫ 


೨೭೪ 


85 


ಜನಾಂಗಗಳು ಅನಿರ್ಬಂಧಿತ ಸಾರ್ವಭೌಮತ್ವ ಒತ್ತಾಯಿಸುತ್ತಿರುವ. ತನಕವೂ ನಾವು. ಗುರುತರ ಮತ್ತು 
ತಂತ್ರವಿದ್ಯಾತ್ಮಕವಾಗಿ ಅಧಿಕ ಸಂವರ್ಧಿತವಾದ ಶಸ್ತ್ರಾಸ್ತ್ರಗಳಿಂದ ಕಾದಾಡುವ ಇನ್ನಷ್ಟು ಘೋರತರ ಯುದ್ಧಗಳನ್ನು 
ಎದುರಿಸಬೇಕಾಗುವುದೆಂಬುದು ಸಂದೇಹಾತೀತ. 

ಸಂದರ್ಭ: ರಾಬರ್ಟ್‌ ಹುಚ್ಚಿನ್ಸ್‌ರಿಗೆ ಕಾಗದ, ೧೦ ಸೆಪ್ಟೆಂಬರ್‌ ೧೯೪೫; ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ಟೈನ್‌ ಆನ್‌ 
ಪೀಸ್‌ ಪುಟ ೩೩೭ರಲ್ಲಿ ಉಲ್ಲೇಖಿತ 

೨೭೫ 

ಪರಮಾಣುಶಕ್ತಿ ವಿಮೋಚನೆ ನೂತನ ಸಮಸ್ಯೆ ಏನನ್ನೂ ಸೃಷ್ಟಿಸಿಲ್ಲ. ಸದ್ಯ 
ಅಗತ್ಯವನ್ನು ಅದು ಅಧಿಕ ತೀವ್ರಗೊಳಿಸಿದೆ, ಅಷ್ಟೆ. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೭೬ 

ಶಾಂತಿ, ಯುದ್ಧ, ಬಾಂಬ್‌ ಮತ್ತು ಮಿಲಿಟರಿ ಕುರಿತು: 

ಪರಮಾಣು ಬಾಂಬಿನಿಂದ ಕಾದಾಡಲಾಗುವ ಒಂದು ಯುದ್ಧದಲ್ಲಿ ನಾಗರಿಕತೆ ನಿರ್ನಾಮವಾದೀತೆಂದೇನೂ ನಾನು 
ಭಾವಿಸಿಲ್ಲ. ಪ್ರಾಯಶಃ ಭೂಮಿಯಲ್ಲಿಯ ಜನರ ಪೈಕಿ ಮೂರನೆಯ ಎರಡರಷ್ಟು ಮಂದಿ ಹತರಾಗಬಹುದು. ಆದರೆ 
ಸಾಕಷ್ಟು ಮಂದಿ ಚಿಂತನಶೀಲ ವ್ಯಕ್ತಿಗಳು ಮತ್ತು ತಕ್ಕಷ್ಟು ಸಂಖ್ಯೆಯ ಪುಸ್ತಕಗಳು ಉಳಿದಿದ್ದು ಬದುಕನ್ನು 
ಮರುಚಿಗುರಿಸುವುದು ಮತ್ತು ನಾಗರಿಕತೆಯನ್ನು ಪುನಸ್ಥಾಪಿಸುವುದು ಸಾಧ್ಯ. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೭೭ 

ಬಾಂಬಿನ ರಹಸ್ಯವನ್ನು ಪ್ರಪಂಚಸರ್ಕಾರವೊಂದಕ್ಕೆ ನಿಬದ್ಧಗೊಳಿಸಬೇಕು. ಪ್ರಪಂಚ ಸರ್ಕಾರದ ನಿರಂಕುಶತೆಗೆ 
ಬೆದರುವೆನೇ? ಹೌದು - ನಿಜ, ಆದರೆ ಬರಲಿರುವ ಇನ್ನೊಂದು ಯುದ್ಧ ಅಥವಾ ಯುದ್ಧಗಳಿಗೆ ಇನ್ನೂ ಹೆಚ್ಚು ಬೆದರುವೆನು. 
ಯಾವುದೇ ಸರ್ಕಾರ ಸ್ವಲ್ಪ ಮಟ್ಟಿಗೆ ದುಷ್ಟವಾಗಿರುವುದು ಖಾತ್ರಿ. ಆದರೆ ಯುದ್ಧಗಳ ತೀವ್ರತರ ದೌಷ್ಟ್ಯಕ್ಕಿಂತ ಪ್ರಪಂಚ 
ಸರ್ಕಾರದ್ದೇ ಲೇಸು. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೭೮ 

ಪರಮಾಣುಶಕ್ತಿ ವಿಮೋಚನೆಯ ಪಿತ ನಾನೆಂದು ಪರಿಗಣಿಸಲಾರೆ. ಇದರಲ್ಲಿ ನನ್ನ ಪಾತ್ರ ತೀರ ಪರೋಕ್ಷ. ನಿಜಕ್ಕೂ ನನ್ನ 
ದಿನಗಳಂದು. ಈ ಬಿಡುಗಡೆ. ಸಂಭವಿಸೀತೆಂದು. ನಾನೇನೂ ಮುಂಗಾಣಲಿಲ್ಲ. ಅದು ಸೈದ್ಧಾಂತಿಕವಾಗಿ 
ಸಾಧ್ಯವಾದೀತೆಂದು ಮಾತ್ರ ಭಾವಿಸಿದ್ದೆ. ಕೇವಲ ಆಕಸ್ಮಿಕವಾಗಿ ಶೃಂಖಲಾಕ್ರಿಯೆಯ ಆವಿಷ್ಕಾರವಾದ್ದರಿಂದ ಅದು 
ಪ್ರಯೋಗಸಾಧುವೆನಿಸಿತು. ಇದನ್ನು ಹೇಗೂ ನಾನು ಮುನ್ನುಡಿಯಲಾರದವನಾಗಿದ್ದೆ. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 


ಅಸ್ತಿತ್ವದಲ್ಲಿರುವುದರ ಪರಿಹಾರದ 


86 


೨೭೯ 
ಒಂದು ನಿವಾರಕ ಸಾಧನವಾಗಿ ಪರಮಾಣುಬಾಂಬನ್ನು ಈ ದೇಶದಲ್ಲಿ ನಿರ್ಮಿಸಲಾಯಿತೆಂಬ ಸಂಗತಿ ಮರೆಯತಕ್ಕದ್ದಲ್ಲ. 
ಜರ್ಮನರೇನಾದರೂ ಇದನ್ನು ಆವಿಷ್ಯರಿಸಿಬಿಟ್ಟುದಾಗಿದ್ದರೆ ಅವರಿಂದ ಇದರ ವಿನಿಯೋಗ ಸಂಭವಿಸದಂತೆ ತಡೆಯಲು 
ಈ ಏರ್ಪಾಡು. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೮೦ 

ಅಮೆರಿಕದ ಸಂಯುಕ್ತ ಸಂಸ್ಥಾನ ಬಾಂಬ್‌ ನಿರ್ಮಿಸಿ ದಾಸ್ತಾನಿಸಬಾರದೆಂದೇನೂ ನಾನು ಹೇಳುತ್ತಿಲ್ಲ. ಅದು ಹಾಗೆ 
ಮಾಡಬೇಕೆಂಬುದೇ ನನ್ನ ಆಶಯ. ಇನ್ನೊ ೦ದು ರಾಷ್ಟ್ರ ಬಾಂಬ್‌ ಹೊಂದಿರುವಾಗ, ಅದು ಪರಮಾಣವಿಕಾಕ್ರಮಣ 
ನಡೆಸದಂತೆ, ಇದು [ಅಮೆರಿಕದ ಈ ದಾಸ್ತಾನು] ಪ್ರತಿಬಂಧಕವಾಗಬೇಕು. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೮೧ 

ಸುದೀರ್ಥಕಾಲ ಪರ್ಯಂತ ಪರಮಾಣುಶಕ್ತಿ ಮನುಕುಲಕ್ಕೆ ವರದಾನವಾಗುವ ಸಾಧ್ಯತೆಯನ್ನು ಮುಂಗಾಣಲಾರೆ. 
ಆದ್ದರಿಂದ ಸದ್ಯಕ್ಕೆ ಇದೊಂದು ಪಿಡುಗೆಂದೇ ಹೇಳಬೇಕು. ಪ್ರಾಯಶಃ ಹೀಗಿರುವುದೇ ಲೇಸು. ಮಾನವ ಜನಾಂಗ ತನ್ನ 
ಅಂತಾರಾಷ್ಟ್ರಿ ಯ ಕಾರ್ಯ ಕಲಾಪಗಳಿಗೆ ಒಂದು ವ್ಯವಸ್ಥೆ ಆವಾಹಿಸುವುದನ್ನು ಇದು ಒತ್ತಾಯಿಸಬಹುದು. ಭಯದ 
ಒತ್ತಡವಿರದಿದ್ದರೆ ಇದು ಸಾಧ್ಯವಾಗದು. 

ಸಂದರ್ಭ: ಅಟ್ಲಾಂಟಿಕ್‌ ಮಂತ್ಹಿಯಲ್ಲಿ `ಅಟಾಮಿಕ್‌ ವಾರ್‌ ಆರ್‌ ಪೀಸ್‌'ನಿಂದ, ನವಂಬರ್‌ ೧೯೪೫ 

೨೮೨ 

ಯುದ್ಧ ಗೆದ್ದಾಯಿತು. ಆದರೆ ಶಾಂತಿಯನ್ನಲ್ಲ. 

ಸಂದರ್ಭ: ಐದನೆಯ ವಾರ್ಷಿಕ ನೊಬೆಲ್‌ ಭೋಜನ, ನ್ಯೂಯಾರ್ಕಿನಲ್ಲಿ ಮಂಡಿಸಿದ ಹೇಳಿಕೆ. ನ್ಯೂಯಾರ್ಕ್‌ ಟೈಮ್ಸ್‌ 
ನಲ್ಲಿ ಉಲ್ಲೇಖಿತ, ೧೧ ಡಿಸೆಂಬರ್‌ ೧೯೪೫. ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟಗಳು ೧೧೫-೧೧೭ರಲ್ಲಿ 
ಪುನರ್ಮುದ್ರಿತ. 

೨೮೩ 

ಮೂಲಭೂತ ಸಂಶೋಧನೆಯಲ್ಲಿ ಮಗ್ನ ರಾಗಿರುವ. . . ಎಲ್ಲ ಖುಜು ವಿಜ್ಞಾನಿಗಳಿಗೂ ಸೇನಾವ್ಯವಹಾರಗಳಲ್ಲಿ 
ಅಸಹಕರಿಸುವುದು ಒಂದು ಅಗತ್ಯ ನೈತಿಕ ತತ್ತ್ವ ಆಗಬೇಕು. 

ಸಂದರ್ಭ: ೨೦ ಜನವರಿ ೧೯೪೭; ನಾಥನ್‌ ಮತ್ತು ನಾರ್ಡನ್‌ `ಐನ್ಸ್‌ಟೈನ್‌ ಆನ್‌ ಪೀಸ್‌'ನಲ್ಲಿ ಉಲ್ಲೇಖಿತ, ಪುಟ ೪೦೧ 
೨೮೪ 

ಮಾನವೇತರ ಅಂಶಗಳು (ಪರಮಾಣು ಬಾಂಬ್‌ಗಳು, ಆಯಶಟ್ಟಿನ ನೆಲೆಗಳು, ಎಲ್ಲ ಬಗೆಯ ಆಯುಧಗಳು, 
ಕಚ್ಚಾಪದಾರ್ಥಗಳ ದಾಸ್ತಾನು, ಇತ್ಯಾದಿ) ಅಗತ್ಯ ಎಂಬ ಪರಿಭಾವನೆ. ಪರಂತು, ಮನುಷ್ಯ, ಆತನ ಹಂಬಲಗಳು ಮತ್ತು 
ಭಾವನೆಗಳು - ಸಂಕ್ಷೇಪವಾಗಿ ಮನಸ್ಸಂಬಂಧೀ ಅಂಶಗಳು - ಅಮುಖ್ಯ ಮತ್ತು ಎರಡನೆಯ ದರ್ಜೆಯವು ಎಂಬ 


87 


ಪರಿಗಣನೆ ಸೇನಾಮನೋವ್ಯಾಪಾರದ ವೈಲಕ್ಷಣ್ಯ. . . ಇಲ್ಲಿ ವ್ಯಕ್ತಿ `'ಮಾನವ ಸರಕು' . . . ಎನ್ನುವ ಅವನತ ಸ್ಥಾನಕ್ಕೆ 
ಕೆಡೆಯಲ್ಪಟ್ಟಿರುತ್ತಾನೆ. 

ಸಂದರ್ಭ: ಅಮೆರಿಕನ್‌ ಸ್ಕಾಲರ್‌ `ದ ಮಿಲಿಟರಿ ಮೆಂಟಾಲಿಟಿ'ಯಿಂದ, ಬೇಸಗೆ ೧೯೪೭. 

೨೮೫ 

ನರ ಇರುವತನಕ ಸಮರ ಇದ್ದೇ ಇರುವುದು. 

ಸಂದರ್ಭ: ಥಿಲಿಪ್ಟೆ ಹಾಲ್ಸ್‌ ಮನ್‌ರಿಗೆ ಪತ್ರ ೧೯೪೭; ಐನ್ಸ್‌ಟೈನ್‌ ಪತ್ರಾಗಾರ ೫೮-೨೬೦ ರಿಂದ ೫೮-೨೬೨ 

೨೮೬ 

ಎಲ್ಲಿ ಭೌತಬಲದ ಸರ್ವಶಕ್ತತೆ ಬಗೆಗಿನ ನಂಬಿಕೆ ರಾಜಕೀಯ ಜೀವನದಲ್ಲಿ ಮೇಲುಗೈ ಗಳಿಸುವುದೋ ಅಲ್ಲಿ ಈ ಬಲ 
ತನ್ನದೇ ನೆಲೆ ಕಂಡುಕೊಂಡು ತನ್ನನ್ನೊಂದು ಉಪಕರಣವಾಗಿ ಬಳಸಬೇಕೆಂದು ಯೋಚಿಸುವವರಿಗಿಂತಲೂ ತಾನು 
ಅಧಿಕ ಬಲಶಾಲಿ ಎಂಬುದನ್ನು ರುಜುವಾತಿಸುತ್ತದೆ. 

ಸಂದರ್ಭ: ಏಕಪ್ರಪಂಚ ಪ್ರಶಸ್ತಿ ಪಡೆದಾಗ ನ್ಯೂಯಾರ್ಕಿನಲ್ಲಿ ಮಾಡಿದ ಉಪನ್ಯಾಸದಿಂದ. ೨೭, ಏಪ್ರಿಲ್‌ ೧೯೪೮; 
ಔಟ್‌ ಆಫ್‌ ಮೈ ಲೇಟರ್‌ ಇಯರ್ಸ್‌ನಲ್ಲಿ ಪ್ರಕಾಶಿತ. 

೨೮೭ 

ಸರ್ವನಾಶದ ವಿಧಾನಗಳನ್ನು ಅಧಿಕ ಭಯಾನಕವೂ ಅತಿಶಯ ಅಪಾಯಕಾರಿಯೂ ಆಗಿ ಮಾಡುವ ಶೋಚನೀಯ 
ದುರ್ದೆಶೆ ನಾವು ವಿಜ್ಞಾನಿಗಳದಾಗಿದೆ; ಈ ಶಸ್ತ್ರಾಸ್ತ್ರಗಳನ್ನು ಯಾವ ಪಾಶವಿಕ ಉದ್ದೇಶಾರ್ಥ ಉಪಸಜ್ಜ್ಞೆಸಲಾಗಿದೆಯೋ 
ಅದಕ್ಕೆ ವಿನಿಯೋಗವಾಗದಂತೆ ಪ್ರತಿಬಂಧಿಸುವುದು ನಮ್ಮ ಗಂಭೀರ ಮತ್ತು ಪವಿತ್ರ ಕರ್ತವ್ಯ ಎಂದು ಪರಿಭಾವಿಸಬೇಕು. 
ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ನಲ್ಲಿ ಉಲ್ಲೇಖಿತ, ೨೯ ಆಗಸ್ಟ್‌ ೧೯೪೮ 

೨೮೮ 

ಈ ನೂತನ ಹತ್ಯಾರುಗಳನ್ನು ಉಪಯೋಗಿಸುವವರಲ್ಲಿ ಹೊಣೆ ನಿಹಿತವಾಗಿದೆಯೇ ಹೊರತು ಜ್ಞಾನದ ಪ್ರಗತಿಗೆ ದೇಣಿಗೆ 
ಸಲ್ಲಿಸುವುದರಲ್ಲಿ ಅಲ್ಲ - ಎಂದೇ [ಹೊಣೆ ನಿಹಿತವಾಗಿರುವುದು] ರಾಜಕಾರಣಿಗಳಲ್ಲಿ, ವಿಜ್ಞಾನಿಗಳಲ್ಲಿ ಅಲ್ಲ. 

ಸಂದರ್ಭ: ವಿದ್ಯಾರ್ಥಿ ಮಿಲ್ಬನ್‌ ಜೇಮ್ಸ್‌ ಮಾಡಿದ ಸಂದರ್ಶನದಿಂದ, ಫೆಬ್ರುವರಿ ೧೯೪೯; ಐನ್ಸ್‌ ಟೈನ್‌ ಪತ್ರಾಗಾರ 
೫೮-೦೧೪ 

೨೮೯ 

ರಾಷ್ಟ್ರೀಯ ಯುದ್ಧ ಸನ್ನದ್ಧತೆ ಮೂಲಕ ರಕ್ಷಣೆ ಸಾಧಿಸಬೇಕೆಂಬ ಆಶಯ ಇರುವ ತನಕ, ಯುದ್ಧ ಸಂಭವಿಸಿದ್ದಾದರೆ, 
ತನಗೆ ವಿಜಯದ ಭರವಸೆ ಕೊಡುವಂತೆ ಭಾಸವಾಗುವ ಯಾವುದೇ ಶಸ್ತ್ರವನ್ನು ರಾಷ್ಟ್ರ ವರ್ಜಿಸುವುದು ಅಸಂಭಾವ್ಯ. 
ರಾಷ್ಟ್ರೀಯ ಸೇನಾರಕ್ಷಣೆಯನ್ನು ಪೂರ್ತಿ ವರ್ಜಿಸುವುದರಿಂದ ಮಾತ್ರ ರಕ್ಷಣೆ ಐದುವುದು ಸಾಧ್ಯವಾದೀತೆಂಬುದು ನನ್ನ 
ಅಭಿಪ್ರಾಯ. 

ಸಂದರ್ಭ: ಜೇಕ್ಸ್‌ ಹ್ಯಾಡಮಾರ್ಡ್‌ ಅವರಿಗೆ ಓಲೆ, ೨೯ ಡಿಸೆಂಬರ್‌ ೧೯೪೩; ಐನ್ಸ್‌ಟೈನ್‌ ಪತ್ರಾಗಾರ ೧೨-೦೬೪ 


೨೯೦ 


88 


ಅದು. [ಹೈಡ್ರೋಜನ್‌ ಬಾಂಬ್‌ ನಿರ್ಮಾಣ ಪ್ರಯತ್ನ] ಯಶಸ್ವಿಯಾದರೆ ವಾಯುಮಂಡಲವನ್ನು ವಿಷಮಯ 
ಮಾಡುವುದೂ ಆದ್ದರಿಂದ ಭೂಮಿಯಲ್ಲಿಯ ಯಾವುದೇ ಜೀವಿ ಉಳಿಯದಂತೆ ಸರ್ವನಾಶಗೈಯುವುದೂ ತಾಂತ್ರಿಕವಾಗಿ 
ಸಾಧನೀಯ ವ್ಯಾಪ್ತಿಯೊಳಗೆ ಬಂದಿರುತ್ತವೆ. 

ಸಂದರ್ಭ: ಎಚ್‌-ಬಾಂಬ್‌ನ ನಿಬಂಧಿತಗಳನ್ನು ಕುರಿತು ಎಲಿನಾರ್‌ ರೂಸ್ವೆಲ್ಟ್‌ ಬಿತ್ತರಿಸಿದ ದೂರದರ್ಶನ ಕಾರ್ಯಕ್ರಮಕ್ಕೆ 
ನೀಡಿದ ಕೊಡುಗೆಯಿಂದ; ೧೩ ಫೆಬ್ರುವರಿ ೧೯೫೦. ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ನಲ್ಲಿ ಪುನರ್ಮುದ್ರಿತ ಪುಟಗಳು 
೧೫೯-೧೬೧ 

೨೯೧ 

ಯುದ್ಧದಲ್ಲಿ ಹತ್ಯೆಗೈಯುವುದು ಸಾಧಾರಣ ಕೊಲೆಗಿಂತ ಕಿಲುಬು ದಂಬಡಿಯಷ್ಟು ಕೂಡ ಉತ್ತಮವಾದುದಲ್ಲ. 

ಸಂದರ್ಭ: ಜಪಾನಿನ ನಿಯತಕಾಲಿಕೆ ಕೈಜೋದಲ್ಲಿ ಉಲ್ಲೇಖಿತ, ಮಾಗಿ ೧೯೫೨ 

೨೯೦೨ 

ಮೊದಲ ಪರಮಾಣು ಬಾಂಬ್‌ ಹಿರೊಶಿಮಾ ನಗರಕ್ಕಿಂತಲೂ ಹೆಚ್ಚಿನದನ್ನು ನಾಶಗೊಳಿಸಿದೆ; ನಮ್ಮ ರಿಕ್ತ 
[ಪಾರಂಪರಿಕವಾಗಿ ಬಂದ] ಮತ್ತು ಕಾಲರಿಕ್ತ (ಬಿಟ್‌ ಡೇಟೆಡ್‌) ರಾಜಕೀಯ ಭಾವನೆಗಳ ಆಸ್ಫೋಟನೆ. 

ಸಂದರ್ಭ: ಇತರರ ಜೊತೆ ರುಜುವಿಕ್ಕಿದ ಹೇಳಿಕೆ. ನ್ಯೂಯಾರ್ಕ್‌ ಟೈಮ್ಸ್‌ನಲ್ಲಿ ಉಲ್ಲೇಖಿತ, ೧೨ ಜೂನ್‌ ೧೯೫೩ 

೨೯೩ 

[ವಿಶೇಷ ಸಾಪೇಕ್ಷತಾ ಸಿದ್ಧಾಂತ] ಯಾವುದೇ ಸಾಧ್ಯ ತಂತ್ರವಿದ್ಯಾತ್ಮಕ ಅನ್ವಯವನ್ನು ಗರ್ಭಿಸಿಕೊಂಡಿದೆ ಎನ್ನುವುದಕ್ಕೆ 
[ಅದರಲ್ಲಿ] ಎಂದೂ ಕಿಂಚಿತ್ತು ಸೂಚನೆ ಕೂಡ ಇರಲಿಲ್ಲ. 

ಸಂದರ್ಭ: ಪರಮಾಣುವಿದಲನಕ್ಕೂ ಪರಮಾಣು ಬಾಂಬಿಗೂ ಐನ್ಸ್‌ಟೈನರ ವಿಶೇಷ ಸಾಪೇಕ್ಷತಾ ಸಿದ್ಧಾಂತವೇ ಹೊಣೆ 
ಎಂಬ ತರ್ಕವನ್ನು ನಿರಾಕರಿಸುತ್ತ ಯೂಲ್ಫ್‌ ಐಸಾಕ್‌ರಿಗೆ ಬರೆದ ಕಾಗದ, ೨೮ ಫೆಬ್ರುವರಿ ೧೯೫೫ (ಬರ್ಲಿನ್‌ನಲ್ಲಿ 
ಅಟ್ಟೋ ಹಾನ್‌ ಮತ್ತು ಫ್ರಿಟ್ಸ್‌ ಸ್ಟ್ರಾ ಸ್‌ಮನ್‌ರಿಂದ ಪರಮಾಣುವಿದಲನ ಸಾಧಿತವಾಯಿತು, ಡಿಸೆಂಬರ್‌ ೧೯೩೮, 
ಜೇಮ್ಸ್‌ ಚಾಡ್ವಿಕ್‌ ನ್ಯೂಟ್ರಾನನ್ನು ಆವಿಷ್ಕರಿಸಿದಾಗ, ೧೯೩೨, ವಿದಲನ ಸಾಧನೀಯ ಎಂದು ತಿಳಿಯಿತು; ವಿದಲನಕ್ಕೆ 
ನ್ಯೂಟ್ರಾನುಗಳು ಆವಶ್ಯಕ); ನಾಥನ್‌ ಮತ್ತು ನಾರ್ಡನ್‌ `ಐನ್ಸ್‌ ಟೈನ್‌ ಆನ್‌ ಪೀಸ್‌'ನಲ್ಲಿ ಉಲ್ಲೇಖಿತ, ಪುಟ ೬೨೩. 
೨೯೪ 

ನಾವು ವರಿಸಲು ಇಚ್ಛಿಸುವುದಾದರೆ ನಮ್ಮ ಮುಂದೆ ಮುದ, ತಿಳಿವಳಿಕೆ ಮತ್ತು ಅರಿವು ಇವುಗಳಲ್ಲಿಯ ನಿರಂತರ ಪ್ರಗತಿ 
ಕಾದು ನಿಂತಿದೆ. ಇದರ ಬದಲು, ನಮ್ಮ ಕಲಹಗಳನ್ನು ಮರೆಯಲಾರದ ಕಾರಣದಿಂದ, ಸಾವನ್ನು ಆಯೋಣವೇ? 
ಮನುಷ್ಯರಾಗಿ ನಾವು ನಮ್ಮ ಮನುಜಬಾಂಧವರಿಗೆ ಅರಿಕೆ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಮಾನವೀಯತೆಯನ್ನು ನೆನಪಿಡಿ. 
ಉಳಿದುದನ್ನು ಮರೆತುಬಿಡಿ. 

ಸಂದರ್ಭ: ಐನ್ಸ್‌ಟೈನರ ಕೊನೆಯ ರುಜು ಇರುವ ಹೇಳಿಕೆ. ಬರ್ಟ್ರಂಡ್‌ ರಸಲ್‌ ಜೊತೆ ಮಂಡನಗೊಂಡದ್ದು, ೧೧ 
ಏಪ್ರಿಲ್‌ ೧೯೫೫. ಐನ್ಸ್‌ಟೈನ್‌ ಮರಣದ ಅದೇ ಒಂದು ವಾರ ಮೊದಲು; ಐನ್ಸ್‌ಟೈನ್‌ ಪತ್ರಾಗಾರ ೩೩-೨೧೨ 


89 


೨೯೫ 

ಜರ್ಮನರು ಪರಮಾಣುಬಾಂಬ್‌ ನಿರ್ಮಾಣದಲ್ಲಿ ಯಶಸ್ವಿಯಾಗರೆಂಬುದು ನನಗೆ ತಿಳಿದಿದ್ದರೆ ನಾನೆಂದೂ [ಅಮೆರಿಕ ಆ 
ಬಾಂಬನ್ನು ನಿರ್ಮಿಸುವುದರ ಬಗೆಗೆ] ಕಿರಿಬೆರಳನ್ನು ಕೂಡ ಎತ್ತುತ್ತಿರಲಿಲ್ಲ. 

ಸಂದರ್ಭ: ವಾಲೆಂಟಿನ್‌ `ದಸ್‌ ಡ್ರಾಮ ಅಲ್ಬರ್ಟ್‌ ಐನ್ಸ್‌ಟೈನ್‌'ನಲ್ಲಿ ಉಲ್ಲೇಖಿತ, ಪುಟ ೨೭೮ 

೨೯೬ 

ಪರಮಾಣುತ್ರಾಣದ ದಿಗ್ಳೇದನ ನಮ್ಮ ಚಿಂತನಾವಿಧಾನದ ಪರಿಗಳ ಹೊರತಾಗಿ ಪ್ರತಿಯೊಂದನ್ನೂ 
ವ್ಯತ್ಯಯಗೊಳಿಸಿಬಿಟ್ಟಿದೆ. ಎಂದೇ ನಾವು ಕಂಡರಿಯದ ಸರ್ವನಾಶದತ್ತ ಅಲೆಯುತ್ತಿದ್ದೇವೆ. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗಥೀನಿನಲ್ಲಿ ಉಲ್ಲೇಖಿತ, ೨ ಆಗಸ್ಟ್‌ ೧೯೬೪ 

೨೯೭ 

ಬದುಕಿನಲ್ಲಿ ನಾನೊಂದು ತಪ್ಪು ಮಾಡಿದೆ; ಪರಮಾಣು ಬಾಂಬಿನ ಕಡ್ಡಾಯ ತಯಾರಿಕೆ ಪರ ವಾದಿಸಿ ಅಧ್ಯಕ್ಷ 
ರೂಸ್ವೆಲ್ಪರಿಗೆ ಬರೆದಿದ್ದ ಆ ಕಾಗದಕ್ಕೆ ರುಜುವಿಕ್ಕಿದಾಗ. ಈ ಲೋಷಪಕ್ಕಾಗಿ ನನ್ನನ್ನು ಪ್ರಾಯಶಃ ಕ್ಷಮಿಸಬಹುದೋ ಏನೋ! 
ಏಕೆಂದರೆ ಜರ್ಮನರು ಈ ಸಮಸ್ಯೆ ಮೇಲೆ ಕ್ರಿಯೋದ್ಯುಕ್ತರಾಗಿರುವ ಸಂಭಾವ್ಯತೆ ಅತ್ಯಧಿಕವಾಗಿದ್ದು ಅವರು ಇದರಲ್ಲಿ 
ಯಶಸ್ಸು ಗಳಿಸಿ ಪರಮಾಣುಬಾಂಬ್‌ ಪ್ರಯೋಗಿಸಿ ನಾಯಕ ಜನಾಂಗವಾಗಿ ಬಿಡಬಹುದೆಂದು ನಾವೆಲ್ಲರೂ ಭಾವಿಸಿದ್ದೆವು. 
ಸಂದರ್ಭ: ಲೈನಸ್‌ ಪಾಲಿಂಗ್‌ ಅವರಿಗೆ ಬರೆದುದು. ಪಾಲಿಂಗ್‌ರ ದಿನಚರಿಯಲ್ಲಿ ದಾಖಲಾಗಿದೆ. ಎ ಅಂಡ್‌ ಇ 
ಟೆಲಿವಿಜನ್‌ ಐನ್ಸ್‌ ಟೈನ್‌ ಬಯಾಗ್ರಫಿಯಲ್ಲಿ ಬಳಸಿಕೊಳ್ಳಲಾಗಿದೆ. ೧೯೯೧; ಟೆಡ್‌ ಮಾರ್ಗನ್‌ ರಿಂದ ಕೂಡ 
ಎಫ್‌.ಡಿ.ಆರ್‌ನಲ್ಲಿ ಉಲ್ಲೇಖಿತ (ನ್ಯೂಯಾರ್ಕ್‌: ಸೈಮನ್‌ ಅಂಡ್‌ ಶೂಸ್ಟರ್‌ ೧೯೮೫) 


೦0 


ಅಧ್ಯಾಯ ೧೪ 
ರಾಜಕೀಯ, ರಾಷ್ಟ್ರಪ್ರೇಮ ಮತ್ತು ಸರ್ಕಾರ ಕುರಿತು 


೨೯೮ 

ರಾಷ್ಟ್ರಿ ಯತೆ ಒಂದು ಶಿಶುರೋಗ. ಇದು ಮನುಕುಲದ ದಡಾರ. 

ಸಂದರ್ಭ: ಜಿ.ಎಸ್‌. ವೈರೆಕ್‌ರಿಗೆ ನೀಡಿದ ಹೇಳಿಕೆ, ೧೯೨೧; ಡೂಕಾಸ್‌ ಮತ್ತು ಹಾಘ್ಮನ್‌ `ಆಲ್ಬರ್ಟ್‌ ಐನ್ಸ್‌ಟೈನ್‌, ದ 
ಹ್ಯೂಮನ್‌ ಸೈಡ್‌' ಪುಟ ೩೮ರಲ್ಲಿ ಉಲ್ಲೇಖಿತ. 


೨೯೯ 
ನನ್ನ ರಾಜಕೀಯ ಆದರ್ಶ ಪ್ರಜಾಪ್ರಭುತ್ವದ್ದು. 
ಪ್ರತಿಯೊಬ್ಬನೂ ವಿಭಿನ್ನ ವ್ಯಕ್ತಿಯೆಂದು 
ಗೌರವಿಸಲ್ಪಡಲಿ ಮತ್ತು ಯಾವನೂ 
ವಿಗ್ರಹಾಪಿಸಲ್ಪಡದಿರಲಿ. 

ಸಂದರ್ಭ: `ವಾಟ್‌ ಐ ಬಿಲೀವ್‌'ನಿಂದ, ಫೋರಮ್‌ 
ಅಂಡ್‌ ಸೆಂಚುರಿ ೮೪ (೧೯೩೦), ಪುಟಗಳು ೧೯೩- ಟ್‌ 

೧೯೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ನಲ್ಲಿ ಸ್ಯ್ಯಾಜಾಪಿರ್ಗ ರಂ 

ರು ಸ ಬಟುಟ ಉ ಜ್ಯ ಹ್‌ ಹ ಯ ಖು 7೩75 87620. 
೩೦೦ (೮೦165) 12110081 ೦01105) 
ಮಾನವನಿಗೋಸ್ಕರ ರಾಷ್ಟ್ರ ನಿರ್ಮಿತವಾದದ್ದೇ ವಿನಾ ರಾಷ್ಟ್ರ ಕ್ಕೋಸ್ಕರ ಮಾನವ ಅಲ್ಲ. ಇದರ ಅರ್ಥ: ರಾಷ್ಟ್ರ ನಮ್ಮ 
ದಾಸ ಆಗಿರಬೇಕು. ನಾವು ಅದರ ದಾಸರಾಗಿರುವುದಲ್ಲ. 

ಸಂದರ್ಭ: ದ ನೇಶನ್‌ ೩೩ರಲ್ಲಿ (೧೯೩೧) ಪುಟ ೩೦೦; ಮೈನ್‌ ವೆಲ್ಫ್‌ಬಿಲ್ಜ್‌ನಲ್ಲಿ ಪ್ರಕಾಶಿತ. 

೩೦೧ 

ನನಗೆ ವರಣ ಸ್ವಾತಂತ್ರ್ಯ ಇರುವ ತನಕವೂ ನಾನು ರಾಜಕೀಯ ಸ್ವಾಯತ್ತತೆ, ಸಹಿಷ್ಣುತೆ ಮತ್ತು ಕಾನೂನಿನ ಮುಂದೆ 
ಸಮಸ್ತ ನಾಗರಿಕರ ಸಮತೆ ಒಂದು ಖಚಿತ ವಿಧಿ ಎಂಬಂತೆ ಇರುವ ದೇಶದಲ್ಲಿ ಮಾತ್ರ ಉಳಿದಿರುತ್ತೇನೆ. ಈ ಸ್ಥಿತಿ 
ಗತಿಗಳು ವರ್ತಮಾನ ಕಾಲದ ಜರ್ಮನಿಯಲ್ಲಿ ಕಂಡು ಬರುತ್ತಿಲ್ಲ. 

ಸಂದರ್ಭ: ಮ್ಯಾನಿಫೆಸ್ಟೋದಿಂದ, ಮಾರ್ಚ್‌ ೧೯೩೩; ಮೈನ್‌ ವೆಲ್ಫ್‌ಬಿಲ್ಡ್‌ನಲ್ಲಿ ಪ್ರಕಾಶಿತ; ಐಡಿಯಾಸ್‌ ಅಂಡ್‌ 
ಒಪಿನಿಯನ್ಸ್‌ನಲ್ಲಿ ಪುನರ್ಮುದ್ರಿತ, ಪುಟ ೨೦೫ 

೩೦೨ 

ನನ್ನ ಅಭಿಪ್ರಾಯದಲ್ಲಿ ರಾಷ್ಟ್ರಿ ೀಯತೆ ಎಂಬುದು ಸೇನಾಮನೋಭಾವ ಮತ್ತು ಆಕ್ರಮಣಶೀಲತೆಗಳ ಭಾವನಾತ್ಮಕ 
ವೈಚಾರೀಕರಣಕ್ಕೆಂತ ವಿಭಿನ್ನ ಏನೂ ಅಲ್ಲ. 























91 


ಸಂದರ್ಭ: ರಾಯಲ್‌ ಆಲ್ಬರ್ಟ್‌ ಹಾಲ್‌ನಲ್ಲಿ ನೀಡಲಿದ್ದ ಉಪನ್ಯಾಸದ ಕರಡು ಪ್ರತಿಯಿಂದ, ೩ ಅಕ್ಟೋಬರ್‌ ೧೯೩೩; 
ನಾಥನ್‌ ಮತ್ತು ನಾರ್ಡನ್‌ `ಐನ್ಸ್ಟೈನ್‌ ಆನ್‌ ಪೀಸ್‌' ಪುಟ ೨೪೨ರಲ್ಲಿ ಉಲ್ಲೇಖಿತ. 

೩೦೩ 

ರಾಜಕೀಯ ಎಂಬುದು ಅರಾಜಕತೆ ಮತ್ತು ನಿರಂಕುಶತೆ ನಡುವೆ ತೊನೆಯುತ್ತಿರುವ ಒಂದು ಲೋಲಕ. ಇದರ 
ಆಂದೋಲನಗಳಿಗೆ ಉರುವಲು ಪೂರೈಕೆ ಆಗುತ್ತಿರುವುದು ಸತತವಾಗಿ ಪುನರುಜ್ಜೀವಿತವಾಗುತ್ತಿರುವ ಭ್ರಮೆಗಳಿಂದ. 
ಸಂದರ್ಭ: ಸೂಕ್ತಿ ೧೯೩೭; ಡೂಕಾಸ್‌ ಮತ್ತು ಹಾಫ್‌ಮನ್‌ `ಆಲ್ಬರ್ಟ್‌ ಐನ್ಸ್‌ ಟೈನ್‌, ದ ಹ್ಯೂಮನ್‌ ಸೈಡ್‌' ಪುಟ ೩೮ರಲ್ಲಿ 
ಉಲ್ಲೇಖಿತ. 

೩೦೪ 

ನೈತಿಕ ವಿಚಾರಗಳಿಗೆ ಪೋಷಕವಾಗುವ ಪ್ರಪಂಚವೆ ಮೈದಳೆಯುವ ಸಂದರ್ಭಗಳುಂಟು. ಒಮ್ಮೊಮ್ಮೆ ಮನುಷ್ಯರು 
ಒಬ್ಬರಿನ್ನೊಬ್ಬರನ್ನು ನಂಬಿ ಒಳ್ಳೆಯದನ್ನು ಮಾಡುತ್ತಾರೆ. ಇತರ ಸಂದರ್ಭಗಳಲ್ಲಿ ಇದು ಹಾಗಿರುವುದಿಲ್ಲ. 

ಸಂದರ್ಭ: ಅಲ್ಚೆರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿರುವ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦, ಐನ್ಸ್‌ಟೈನ್‌ ಪತ್ರಾಗಾರ 
೫೪-೮೩೪. 

೩೦೫ 

ಹೊಂದಾಣಿಕೆ ಹದಗೆಟ್ಟ ಕಾಲದಲ್ಲಿ ಜನ ಬಾಳುತ್ತಿರುವಾಗ, ಕರ್ಷಣ ಮತ್ತು ಅಸಮತೋಲನ ಹಬ್ಬಿರುವಾಗ ಅವರು ಸ್ವತಃ 
ತೂಕ ಕಳೆದುಕೊಂಡವರಾಗಿದ್ದು ಸಮತೂಕವಿರದ ವ್ಯಕ್ತಿಯನ್ನು ಅನುಸರಿಸುವ ಸಂಭವ ಉಂಟು. 

ಸಂದರ್ಭ: ಅಲ್ಲೆರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿರುವ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦, ಐನ್ಸ್‌ಟೈನ್‌ ಪತ್ರಾಗಾರ 
೫೪-೮೩೪. 

೩೦೬ 

ಪ್ರಜಾಪ್ರಭುತ್ವಗಳ ಪರಮ ದೌರ್ಬಲ್ಯವೆಂದರೆ ಆರ್ಥಿಕ ಭಯ. 

ಸಂದರ್ಭ: ಅಲ್ಚೆರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿರುವ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦, ಐನ್ಸ್‌ಟೈನ್‌ ಪತ್ರಾಗಾರ 
೫೪-೮೩೪. 

೦೬ 

ರಾಷ್ಟ್ರಗಳ ರಕ್ಷಣೆ ಕಾನೂನಿನ ಆಧಾರದ ಮೇಲೆ ನೆಲಸಿರುವಂತೆ ಪ್ರಪಂಚಸರ್ಕಾರವನ್ನು ರಚಿಸುವುದೊಂದೇ 
ನಾಗರಿಕತೆಗೂ ಮನುಕುಲಕ್ಕೂ ಇರುವ ಮುಕ್ತಿ ಪಥ. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌, ೧೫ ಸೆಪ್ಟೆಂಬರ್‌ ೧೯೪೫. 

೩೦೮ 

ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಕೈಗೊಳ್ಳುವ ಪ್ರತಿಯೊಂದನ್ನೂ ಈ ಮುಂದಿನ ದೃಷ್ಟಿಕೋನದಿಂದ ನೋಡತಕ್ಕದ್ದು: 
ಪ್ರಪಂಚಸರ್ಕಾರದ ಸ್ಥಾಪನೆಗೆ ಇದು ಪೂರಕವೇ ಮಾರಕವೇ? 

ಸಂದರ್ಭ: ಪಿ.ಎ. ಶಿಲ್ಪ್‌ ಮತ್ತು ಎಫ್‌. ಪಾರ್ಮೆಲೀ ಜೊತೆಗಿನ ಪ್ರಸಾರ-ಸಂಭಾಷಣೆಯ ಪಾಠದಿಂದ, ೨೯ ಮೇ ೧೯೪೬; 


ಐನ್ಸ್‌ಟೈನ್‌ ಪತ್ರಾಗಾರ ೨೯-೧೦೫; ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ ಟೈನ್‌ ಆನ್‌ ಪೀಸ್‌ ಸಹ ನೋಡಿ, ಪುಟ ೩೮೧. 


92 


೩೦೯ 
ರಾಷ್ಟ್ರಗಳ ನಡುವಿನ ಸಂಘರ್ಷಗಳನ್ನು ನ್ಯಾಯೋಚಿತ ನಿರ್ಣಯದಿಂದ ಪರಿಹರಿಸಬಲ್ಲ ಪ್ರಪಂಚಸರ್ಕಾರವನ್ನು 
ಸೃಷ್ಟಿಸಬೇಕು. .. ಸರ್ಕಾರಗಳಿಂದಲೂ ರಾಷ್ಟ್ರಗಳಿಂದಲೂ ಅನುಮೋದಿಸಲ್ಪಟ್ಟಿರುವ ಮತ್ತು ಮಾರಕ ಶಸ್ತ್ರಾಸ್ತ್ರಗಳ ಬಗ್ಗೆ 
ಪೂರ್ಣ ಸ್ವಾಮ್ಯವಿರುವ ಸ್ಫುಟ ಲಿಖಿತ ಸಂವಿಧಾನವನ್ನು ಈ ಸರ್ಕಾರ ಆಧರಿಸಿರಬೇಕು. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌, ೩೦ ಮೇ ೧೯೪೬; ಪೇಯ್ಸ್‌ `ಐನ್ಸ್‌ಟೈನ್‌ ಲಿವ್ಟ್‌ ಹಿಯರ್‌' ಪುಟ ೨೩೨ರಲ್ಲಿ 
ಉಲ್ಲೇಖಿತ 

೩೧೦ 

ಇತರ ಸಮಸ್ತ ವಿಷಯಗಳಲ್ಲಿಯಂತೆ ಪ್ರಪಂಚ ವ್ಯವಹಾರಗಳಲ್ಲಿಯೂ ನಮ್ಮ ಮಾರ್ಗ, ನಗ್ನ ಪಾಶವೀ ಬಲಗಳ 
ಭಯವನ್ನಲ್ಲ, ನ್ಯಾಯ ಮತ್ತು ಕಾನೂನು ಕಟ್ಟಲೆಗಳನ್ನು ಆಧರಿಸಿ ನಿಂತಾಗ ಮಾತ್ರ ಮನುಕುಲದ ಭವಿಷ್ಯ 
ಸಹ್ಯವಾದೀತೆಂಬ ಕ್ಲಿಷ್ಟ ಪಾಠವನ್ನು ನಾವು ಕಲಿಯಲೇಬೇಕು. 

ಸಂದರ್ಭ: ಗಾಂಧೀ ಸ್ಮರಣ ಸಭೆಗೆ ಕಳಿಸಿದ ಸಂದೇಶದಿಂದ, ೧೧ ಫೆಬ್ರುವರಿ ೧೯೪೮. ಸಾಥನ್‌ ಮತ್ತು ನಾರ್ಡನ್‌ 
`ಐನ್ಸ್‌ಟೈನ್‌ ಆನ್‌ ಪೀಸ್‌' ಪುಟ ೪೬೭ ರಲ್ಲಿ ಉಲ್ಲೇಖಿತ 

೩೧೧ 

ಶಾಂತಿ ಮತ್ತು ಭದ್ರತೆ ಗಳಿಸಲು ಇರುವುದು ಒಂದೇ ಒಂದು ಮಾರ್ಗ : ಅತೀತ ರಾಷ್ಟ್ರಿ ೀಯ ವ್ಯವಸ್ಥಾಪನೆಯ ಮಾರ್ಗ. 
ರಾಷ್ಟ್ರಿ ೀಯ ಆಧಾರದಲ್ಲಿ ಏಕಪಕ್ಷೀಯ ಸೇನಾ ಸನ್ನಾ ಹ ಎಂದೂ ಪರಿಣಾಮಕಾರೀ ಸುರಕ್ಷಣೆಯಾಗಿ ವರ್ತಿಸದು. ಬದಲು, 
ಸಾರ್ವತ್ರಿಕ ಅನಿಶ್ಚಿತತೆಯನ್ನೂ ಗೊಂದಲವನ್ನೂ ವರ್ಧಿಸುತ್ತದೆ ಮಾತ್ರ. 

ಸಂದರ್ಭ: `ಒನ್‌ ವರ್ಲ್ಡ್‌ ಅವಾರ್ಡ್‌' ಸ್ವೀಕರಿಸಿದಾಗ ನ್ಯೂಯಾರ್ಕಿನಲ್ಲಿ ನೀಡಿದ ಉಪನ್ಯಾಸದಿಂದ, ೨೭ ಏಪ್ರಿಲ್‌ 
೧೯೪೮; `ಔಟ್‌ ಆಫ್‌ ಮೈ ಲೇಟರ್‌ ಇಯರ್ಸ್‌'ನಲ್ಲಿ ಪ್ರಕಾಶಿತ 

೩೧೨ 

ನಾನು ಪ್ರಪಂಚ ಸರ್ಕಾರವನ್ನು ಪ್ರತಿಪಾದಿಸುತ್ತೇನೆ. ಏಕೆಂದರೆ ಹಿಂದೆಂದಿಗಿಂತಲೂ ಇಂದು ಮಾನವ ಎದುರಿಸುತ್ತಿರುವ 
ಘೋರ ಅಪಾಯವನ್ನು ನಿರ್ಮೂಲಿಸಲು ಬೇರೆ ಯಾವುದೇ ಸಾಧನೀಯ ಮಾರ್ಗವಿಲ್ಲ. ಅಮೂಲಾಗ್ರ ಹನನ 
ನಿವಾರಿಸುವ ಉದ್ದೇಶವೇ ಇತರ ಯಾವುದೇ ಉದ್ದೇಶದ ಎದುರು ಆದ್ಯತೆ ಪಡೆಯತಕ್ಕದ್ದು. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ನಲ್ಲಿ ಸೋವಿಯತ್‌ ವಿಜ್ಞಾನಿ ಬರೆದ ವಿವೃತ ಪತ್ರಕ್ಕೆ ಉತ್ತರ ೧೯೪೮. `ಐನ್ಸ್‌ಟೈನ್‌ 
ಆನ್‌ ಹ್ಯೂಮನಿಸಂ' ಪುಟ ೪೫ರಲ್ಲಿ ಉಲ್ಲೇಖಿತ. 

೩೧೩ 

ಒಬ್ಬಾತನ ಎದುರಾಳಿಯ ಚಿಂತನೆ, ಉದ್ದೇಶ ಮತ್ತು ತಲ್ಲಣಗಳನ್ನು ಪೂರ್ತಿಯಾಗಿ ಅರ್ಥವಿಸಲು ಪ್ರಯತ್ನಿಸಿ ಆತನ 
ಕಣ್ಣುಗಳ ಮೂಲಕ ಪ್ರಪಂಚ ವೀಕ್ಷಣೆ ಮಾಡಿದಾಗ ಮಾತ್ರ ಒಬ್ಬಾತ ಮಾನವ ವ್ಯವಹಾರಗಳಲ್ಲಿ ಬುದ್ಧಿಯುಕ್ತವಾಗಿ 
ವರ್ತಿಸಬಲ್ಲ. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ನಲ್ಲಿ ಸೋವಿಯತ್‌ ವಿಜ್ಞಾನಿ ಬರೆದ ವಿವೃತ ಪತ್ರಕ್ಕೆ ಉತ್ತರ ೧೯೪೮. `ಐನ್ಸ್‌ಟೈನ್‌ 
ಆನ್‌ ಹ್ಯೂಮನಿಸಂ' ಪುಟ ೩೯ರಲ್ಲಿ ಉಲ್ಲೇಖಿತ. 


93 


೩೧೪ 
ಸ್ವಾತಂತ್ರ್ಯ ಮತ್ತು ರಾಜಕೀಯ ಹಕ್ಕುಗಳಿಗೆ ಎರವಾಗಿ ಗಮನಾರ್ಹ ಆರ್ಥಿಕ ಭದ್ರತೆ. 

ಸಂದರ್ಭ: ಮಿಲ್ಬನ್‌ ಜೇಮ್ಸ್‌ ಎತ್ತಿದ ಪ್ರಶ್ನೆಗೆ ಉತ್ತರವೀಯುತ್ತ ಕಮ್ಯೂನಿಸಮನ್ನು ವರ್ಣಿಸಿದ ಪರಿ, ೭ ಅಕ್ಟೋಬರ್‌ 
೧೯೪೮; ಐನ್ಸ್‌ಟೈನ್‌ ಪತ್ರಾಗಾರ ೫೮-೦೧೫ 

೩೧೫ 

ಪ್ರಪಂಚ ಸರ್ಕಾರ ಪರಿಕಲ್ಪನೆ ವಾಸ್ತವವಲ್ಲವಾದರೆ ಆಗ ನಮ್ಮ ಭವಿಷ್ಯ ಕುರಿತಂತೆ ಒಂದೇ ಒಂದು ವಾಸ್ತವ ದೃಶ್ಯವಿದೆ: 
ಮನುಷ್ಯನಿಂದ ಮನುಷ್ಯನ ಸಾರಾಸಗಟು ಕೊಲೆ. 

ಸಂದರ್ಭ: 'ವೇರ್‌ ವಿಲ್ಸ್‌ ಯೂ ಹೈಡ್‌?' ಫಿಲ್ಮ್‌ ಕುರಿತು ಟೀಕು, ೧೯೪೮; ಐನ್ಸ್‌ಟೈನ್‌ ಪತ್ರಾಗಾರ ೨೮-೮೧೭ 

೩೧೬ 

ನಾನೆಂದೂ ಕಮ್ಯೂನಿಸ್ಟ್‌ ಆಗಿರಲಿಲ್ಲ. ಆದರೆ ಹಾಗೆ ಆಗಿದ್ದಿದ್ದರೆ ಅದರ ಬಗ್ಗೆ ನಾಚಿಕೆ ಏನೂ ಪಟ್ಟಿರುತ್ತಿರಲಿಲ್ಲ. 

ಸಂದರ್ಭ: ಲಿಡಿಯಾ ಬಿ. ಹ್ಯೂವೆಸ್‌ ಅವರಿಗೆ ಬರೆದ ಪತ್ರ, ೧೦ ಜುಲೈ ೧೯೫೦; ಐನ್ಸ್‌ಟೈನ್‌ ಪತ್ರಾಗಾರ ೫೯-೯೮೪ 
ಏ೧೭ 

ಪಾಶವೀ ಬಲಪ್ರಯೋಗದ ವಿಧಾನಗಳನ್ನು ವಿಸರ್ಜಿಸುವ ಸಲುವಾಗಿ ಕಾನೂನಿನ ಮೇಲೆ ನಿಂತಿರುವ ಅತೀತ ರಾಷ್ಟ್ರಿ ಯ 
ವ್ಯವಸ್ಥೆ ರಚಿತವಾದಾಗ ಮಾತ್ರ ಮನುಕುಲಕ್ಕೆ ರಕ್ಷಣೆ ಒದಗೀತು. 

ಸಂದರ್ಭ: ಇಂಪ್ಯಾಕ್ಟ್‌ ೧ (೧೯೫೦) ಪುಟ ೧೦೪ರಲ್ಲಿ ಹೇಳಿಕೆ 

೩೧೮ 

ಸಮಿತಿಗಳ ಪೈಕಿ ಯಾವುದೇ ಒಂದರ ಮುಂದೆ ಹಾಜರಾಗಲು ಆದೇಶ ಪಡೆದ ಪ್ರತಿಯೊಬ್ಬ ಬೌದ್ಧಿಕನೂ ಸಾಕ್ಷ್ಯ 
ಮಂಡಿಸಲು ನಿರಾಕರಿಸಬೇಕು; ಅಂದರೆ, ಆತ ದೇಶದ ಸಾಂಸ್ಕೃತಿಕ ಸ್ವಾಸ್ಥ್ಯ ದ ಸಲುವಾಗಿ. , .. ತುರಂಗವಾಸಕ್ಕೂ 
ಆರ್ಥಿಕ ಸರ್ವನಾಶಕ್ಕೂ ಸಿದ್ಧನಿರಬೇಕು. 

ಸಂದರ್ಭ: ಮಕ್‌ಕಾರ್ಥೀ ವಿಚಾರಣೆಗಳನ್ನು ಕುರಿತಂತೆ ವಿಲಿಯಮ್‌ ಫ್ರೌನ್‌ಗ್ಲಾಸ್‌ರಿಗೆ ಓಲೆ, ೧೬ ಮೇ ೧೯೫೩; ಐನ್ಸ್‌ 
ಟೈನ್‌ ಪತ್ರಾಗಾರ ೪೧-೧೧೨ 

೩೧೯ 

ಪಶ್ಚಿಮ ಯುರೋಪಿಯನ್‌ ರಾಷ್ಟ್ರ ಗಳಲ್ಲಿ ಇಂಥ (ಕಮ್ಯೂನಿಸ್ಟ್‌ -ವಿರೋಧೀ) ಉನ್ಮಾದವಿಲ್ಲ. ಅಲ್ಲದೇ ಅಲ್ಲಿ ಕಮ್ಯೂನಿಸ್ಟ್‌ 
ಪಕ್ಷಗಳನ್ನು ಪೀಡಿಸುತ್ತಿಲ್ಲ, ಅಥವಾ ಬಹಿಷ್ಕರಿಸಿಯೂ ಇಲ್ಲ ಎಂಬುದು ನಿಜ ಸಂಗತಿ. ಆದರೂ ಅಲ್ಲಿಯ ಸರ್ಕಾರಗಳು 
ಬಲಪ್ರಹಾರದಿಂದಾಗಲೀ ಪಿತೂರಿಯಿಂದಾಗಲೀ ಅಧಿಕಾರಚ್ಯುತಗೊಳ್ಳುವ ಅಪಾಯವಿಲ್ಲ. 

ಸಂದರ್ಭ: ಇ. ಲಿಂಡ್ಸ್ಫೇಯವರಿಗೆ ಕಾಗದ ೧೮ ಜುಲೈ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೦-೩೨೬ 

೩೨೦ 

ಹಿಟ್ಲರನ ನೇತೃತ್ವದಲ್ಲಿ ಪ್ರವರ್ಧಿಸಿದ ಜರ್ಮನಿಯ ಫ್ಯಾಸಿಸಮ್‌ನ್ನು ಪಾಶ್ಚಾತ್ಯ ರಾಷ್ಟ್ರಗಳು ಪ್ರತಿಬಂಧಿಸಿದ್ದಾಗಿದ್ದರೆ 
ಪೂರ್ವ ಯುರೋಪ್‌ ಎಂದೂ ರಶ್ಯಾಕ್ಕೆ ಎರೆ ಆಗುತ್ತಿರಲಿಲ್ಲ. ಈ ಒಂದು ಘೋರ ಪ್ರಮಾದದ ದೆಸೆಯಿಂದ ಪೂರ್ವ 
ಯುರೋಪ್‌ ಮುಂದೊಂದು ದಿನ ರಶ್ಯಾವನ್ನು ಸಹಾಯಕ್ಕಾಗಿ ಯಾಚಿಸಬೇಕಾಯಿತು. 


೦4 


ಸಂದರ್ಭ: ಇ. ಲಿಂಡ್ಸ್ಫೇಯವರಿಗೆ ಕಾಗದ ೧೮ ಜುಲೈ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೦-೩೨೬ 

೩೨೧ 

ಪಕ್ಷ ಸದಸ್ಯತ್ವವೆಂಬುದು ವೈಯಕ್ತಿಕ ನಿಲವು. ಇದಕ್ಕೆ ಯಾವ ರಾಷ್ಟ್ರಕನೂ ಕಾರಣ ಕೊಡಲು ಬದ್ಧನಲ್ಲ. 

ಸಂದರ್ಭ: ಸಿ. ಲ್ಯಾಮಂಟ್‌ರಿಗೆ ಓಲೆ, ೨ ಜನವರಿ ೧೯೫೪; ಐನ್ಸ್‌ ಟೈನ್‌ ಪತ್ರಾಗಾರ ೬೦-೧೭೮ 

೩೨೦೨ 

ಕಮ್ಯೂನಿಸಮ್‌ ಬಗೆಗಿನ ಭೀತಿ ನಾಗರಿಕ ಪ್ರಪಂಚದ ಇತರರಿಗೆ ಅಗ್ರಾಹ್ಯವಾಗುವ ಆಚರಣೆಗಳಿಗೆ ಎಡೆ ಮಾಡಿಕೊಟ್ಟು 
ನಮ್ಮ ದೇಶವನ್ನು ಅಪಹಾಸ್ಯಕ್ಕೆ ಈಡು ಮಾಡಿದೆ. 

ಸಂದರ್ಭ: ಡೆಕಾಲೊಗ್‌ ಸೊಸಾಯಿಟಿ ಆಫ್‌ ಲಾಯರ್ಸ್‌ನಿಂದ ಶ್ರೇಷ್ಠತಾಪ್ರಶಸ್ತಿ ಬಂದಾಗ ಅದಕ್ಕೆ ರವಾನಿಸಿದ 
ಸಂದೇಶ; ನ್ಯೂಯಾರ್ಕ್‌ ಟೈಮ್ಸ್‌, ೨೧ ಫೆಬ್ರುವರಿ ೧೯೫೪ 

೩೦೨೩ 

ಸದ್ಯದ [ಅನ್‌-ಅಮೆರಿಕನ್‌ (ಅಮೆರಿಕ-ಸಂಗತವಲ್ಲದ) ಚಟುವಟಿಕೆಗಳ ಗೃಹಸಮಿತಿ ನಡೆಸುತ್ತಿರುವ] ತನಿಖೆಗಳು ನಮ್ಮ 
ಸಮಾಜಕ್ಕೆ ಈ ದೇಶದಲ್ಲಿರುವ ಆ ಕೆಲವು ಕಮ್ಯೂನಿಸ್ಟ ರು. ಎಂದೂ ಒಡ್ಡಬಹುದಾದ್ದಕ್ಕಿಂತ, ಉಪಮಾತೀತವಾಗಿ 
ಅತಿಶಯ ಅಪಾಯಕಾರಿಗಳಾಗಿವೆ. ಇವು ಈಗಾಗಲೇ ನಮ್ಮ ಸಮಾಜದ ಪ್ರಜಾಪ್ರಭುತ್ವಾತ್ಮಕ ಲಕ್ಷಣವನ್ನು ಸಾಕಷ್ಟು 
ಶಿಥಿಲಗೊಳಿಸಿವೆ. 

ಸಂದರ್ಭ: ಫೆಲಿಕ್ಸ್‌ ಅರ್ನಾಲ್ದರಿಗೆ ಕಾಗದ, ೧೯ ಮಾರ್ಚ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೫೯-೧೧೮ 

೩೦೪ 

ಪ್ಲಾಟೋ ಕಾಲದಲ್ಲಿ, ಅಷ್ಟೇಕೆ ತರುವಾಯದ ಜೆಫ್ಫರ್ಸನ್‌ ಕಾಲದಲ್ಲಿ ಕೂಡ, ಪ್ರಜಾಪ್ರಭುತ್ವವನ್ನು ನೈತಿಕ ಮತ್ತು ಬೌದ್ಧಿಕ 
ಶ್ರೀಮಂತಿಕೆಯೊಂದಿಗೆ ಹೊಂದಿಸುವುದು ಸಾಧ್ಯವಿತ್ತು. ಇಂದಾದರೋ ಪ್ರಜಾಪ್ರಭುತ್ವ ಬೇರೆಯೇ ಒಂದು ತತ್ತ್ವವನ್ನು 
ಆಧರಿಸಿದೆ. - ಅದು ಆ ಇನ್ನೊ ಬ್ಬ ನನಗಿಂತ ಶ್ರೇಷ್ಠನಲ್ಲ ಎಂಬುದು. . . ಈ ಧೋರಣೆ ಒಟ್ಟಾರೆ ಅನುಕರಣೆಯನ್ನು 
ಸುಲಭಗೊಳಿಸುವುದಿಲ್ಲ. 

ಸಂದರ್ಭ: ನಿಕೊಲೋ ಟೂಕ್ಸಿ ನ್ಯೂಯಾರ್ಕಿನಲ್ಲಿ ಬರೆದ ವ್ಯಕ್ತಿಚಿತ್ರದಲ್ಲಿ ಪ್ರಜಾಪ್ರಭುತ್ವ ಮತ್ತು ಪ್ರತಿ-ಬೌದ್ದಿಕತೆ ಬಗ್ಗೆ, ೨೨ 
ನವೆಂಬರ್‌ ೧೯೫೪, ಪುಟ ೫೪ 

೩೨೫ 

ಎಲ್ಲೆಡೆಗಳಲ್ಲಿಯೂ ಬಡಿದೆಬ್ಬಿಸಲಾಗಿರುವ ರಾಜಕೀಯ ದ್ವೇಷಗಳು ತಮ್ಮ ಬಲಿಪಶುಗಳಿಗಾಗಿ ತಹತಹಿಸುತ್ತಿವೆ. 
ಸಂದರ್ಭ: ಅಂತಿಮವಾಗಿ ಬರೆದ ಬಿರುನುಡಿಗಳು - ಅಪ್ರಕಟಿತ ಹಸ್ತಪ್ರತಿಯಲ್ಲಿ, ಏಪ್ರಿಲ್‌ ೧೨-೧೪? ೧೯೫೫; ಪೇಯ್ಸ್‌ 
` ಸಟ್ಸ್‌ ಈಸ್‌ ದ ಲಾರ್ಡ್‌' ಪುಟ ೫೩೦ರಲ್ಲಿ ಉಲ್ಲೇಖಿತ 

೩೨೬ 

ಅಯ್ಯಾ ಮಿತ್ರನೇ! ಅದು ಬಲು ಸರಳ: ರಾಜಕೀಯವು ಭೌತವಿಜ್ಞಾನಕ್ಕಿಂತ ಅಧಿಕ ಕಠಿಣ. 

ಸಂದರ್ಭ: ಜನ ಪರಮಾಣುಗಳನ್ನು ಆವಿಷ್ಕರಿಸಬಲ್ಲರು ಆದರೆ ಅವನ್ನು ನಿಯಂತ್ರಿಸಬಲ್ಲ ವಿಧಾನವನ್ನಲ್ಲ, ಏಕೆ ಎಂದು 
ಕೇಳಿದಾಗ; ನ್ಯೂ ಯಾರ್ಕ್‌ ಟೈಮ್ಸ್‌ ನಲ್ಲಿ ಪುನರುಲ್ಲೇಖಿತ, ೨೨ ಏಪ್ರಿಲ್‌ ೧೯೫೫ 


95 


೩೨೭ 
ನನ್ನ ಅಭಿಪ್ರಾಯದಲ್ಲಿ ವೈಜ್ಞಾನಿಕ ವಿಚಾರಗಳಿಗೆ ರಾಜಕೀಯ ತರುವುದು ಸರಿ ಅಲ್ಲ. ಅಲ್ಲದೇ ಬಿಡಿ ವ್ಯಕ್ತಿಗಳನ್ನು ಹುಟ್ಟಿನ 
ಆಕಸ್ಮಿಕತೆಯಿಂದ ಅವರು ಸೇರಿರುವ ದೇಶದಲ್ಲಿಯ ಸರಕಾರದ ಕ್ರಿಯೆಗಳಿಗೆ ಜವಾಬುದಾರರನ್ನಾಗಿ ಮಾಡತಕ್ಕದ್ದಲ್ಲ. 
ಸಂದರ್ಭ: ಎಚ್‌. ಎ ಲೊರೆಂಟ್ಸ್‌ ಅವರಿಗೆ ಪತ್ರ. ಫ್ರೆಂಚ್‌ ಭಾಷೆಯಲ್ಲಿಯ `ಐನ್ಸ್‌ ಟೈನ್‌: ಅ ಕಂಟೆಂಪೊರರಿ ವಾಲ್ಯುಂ 
ಪುಟ ೧೮೭ರಲ್ಲಿ ಉಲ್ಲೇಖಿತ 

೩೨೮ 

ಒಬ್ಬಾತ ತನ್ನ ವೇಳೆಯನ್ನು ರಾಜಕೀಯ ಮತ್ತು ಸಮೀಕರಣಗಳ ನಡುವೆ ವಿಭಾಗಿಸಿಕೊಳ್ಳಬೇಕು. ಆದರೆ ನನಗೆ 
ಸಮೀಕರಣಗಳು ಸಾಕಷ್ಟು ಹೆಚ್ಚು ಮುಖ್ಯವಾಗಿವೆ. 

ಸಂದರ್ಭ: ಸಿ.ಪಿ. ಸ್ನೋ ಅವರಿಂದ ಉಲ್ಲೇಖಿತ. ಫ್ರೆಂಚ್‌ ಭಾಷೆಯಲ್ಲಿಯ `ಐನ್ಸ್‌ಟೈನ್‌: ಅ ಕಂಟೆಂಪೊರರಿ ವಾಲ್ಯುಂ 
ಪುಟ ೮ ರಲ್ಲಿ ಉಲ್ಲೇಖಿತ 


96 


ಅಧ್ಯಾಯ ೧೫ 
ಮತಧರ್ಮ, ದೇವರು ಮತ್ತು ತತ್ತ್ವಶಾಸ್ತ್ರ ಕುರಿತು 


೩೦೨೯ 
[ಐನ್ಸ್‌ಟೈನ್‌ ಅವರೇ ಮತ್ತೆ ಮತ್ತೆ ವಿವರಿಸುತ್ತಿದ್ದಂತೆ ಅವರ `ಮತಧರ್ಮ' (ರಿಲಿಜನ್‌) ಎಂಬುದು ಬಿಡಿ ಮಂದಿಯ 
ಬದುಕುಗಳನ್ನು ನಿಯಂತ್ರಿಸಬಲ್ಲ ಒಬ್ಬ ವೈಯಕ್ತಿಕ ದೇವರಲ್ಲಿಯ ನಂಬಿಕೆ ಅಲ್ಲ. ಬದಲು, ಬ್ರಹ್ಮಾಂಡೀಯ ಭಯ, ವಿಸ್ಮಯ 
ಮತ್ತು ಆಶ್ಚರ್ಯ ಮತ್ತು ನಿಸರ್ಗದಲ್ಲಿಯ ಸಾಂಗತ್ಯ ಕುರಿತಂತೆ ವಿನೀತ ನಮ್ರತೆ ಇವುಗಳಿಂದ ಒದಗುವ ಒಂದು 
ವಿಲವು.] 

"ದೇವರು ಇಂಗ್ಲಿಷರನ್ನು ಶಿಕ್ಷಿಸಬೇಕು” ಎಂದು ನೀವೇಕೆ ನನಗೆ ಬರೆಯುವಿರಿ? ನನಗೆ ಉಭಯರ ಜೊತೆಯೂ ಸಂಪರ್ಕ 
ಇಲ್ಲ. ದೇವರು ಆತನ ಅಷ್ಟೂಂದು ಮಂದಿ ಮಕ್ಕಳನ್ನು ಅವರ ಅಸಂಖ್ಯ ಮೂರ್ಯತೆಗಳಿಗಾಗಿ - ಇವುಗಳಿಗೆ ಖುದ್ದು 
ಆತನನ್ನೇ ಹೊಣೆ ಮಾಡಬಹುದು - ಶಿಕ್ಷಿಸುವುದನ್ನು ತೀವ್ರ ವಿಷಾದದಿಂದ ಗಮನಿಸುತ್ತಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ 
ಆತನ ಅನಸ್ತಿತ್ವ ಮಾತ್ರ ಆತನನ್ನು ಕ್ಷಮಿಸಬಲ್ಲದು. 

ಸಂದರ್ಭ: ಸ್ವಿಸ್‌ ಸಹೋದ್ಯೋಗಿ ಎಡ್ಗರ್‌ ಮೇಯರ್‌ ಅವರಿಗೆ ಪತ್ರ, ೨ ಜನವರಿ ೧೯೧೫; ರಾಬರ್ಟ್‌ ಶೂಲ್‌ಮನ್‌ 
ಅವರ ದೇಣಿಗೆ; (ಮುಂಬರಲಿರುವ ಸಿಪಿಎಇ, ಸಂಪುಟ ೮ ರಲ್ಲಿಯೂ ಇದೆ. 

೩೩೦ 

ನಿಸರ್ಗದ ಪ್ರತಿಯೊಬ್ಬ ನೈಜ ಶೋಧಕನಲ್ಲಿಯೂ ಒಂದು ಬಗೆಯ ಧಾರ್ಮಿಕ ಪೂಜ್ಯಭಾವವಿರುತ್ತದೆ. ಏಕೆಂದರೆ ತನ್ನ 
ಅಭಿಗ್ರಹಣೆಗಳನ್ನು ಸಂಯೋಜಿಸುವ ತೀರ ನವುರಾದ ಎಳೆಗಳನ್ನು ತಾನೇ ಮೊದಲು ಯೋಚಿಸಿದ್ದು ಎಂದು 
ಊಹಿಸುವುದೂ ಆತನಿಗೆ ಅಸಾಧ್ಯ. 

ಸಂದರ್ಭ: ೧೯೨೦, ಮೋರ್ಕೊಬ್ಸ್ಮೀ ಕನ್ಶ್ಪೇಷನ್ಸ್‌ ವಿತ್‌ ಐನ್ಸ್ಟೈನ್‌ ಪುಟ ೪೬ರಲ್ಲಿ ಉಲ್ಲೇಖಿತ 

೩೩೧ 

ನಮ್ಮ ಆಂತರಿಕ ಅನುಭವಗಳು ಇಂದ್ರಿಯ ಗೃಹೀತ ಪರಿಣಾಮಗಳ ಪುನರುತ್ಬಾದನೆಗಳು ಮತ್ತು ಸಂಯೋಜನೆಗಳು 
ಆಗಿರುವುದರಿಂದ ದೇಹರಹಿತ ಜೀವದ ಪರಿಕಲ್ಪನೆ ನನಗೆ ಶುಷ್ಕ ಮತ್ತು ಅರ್ಥಶೂನ್ಯ ಎನ್ನಿಸುತ್ತದೆ. 

ಸಂದರ್ಭ: ವಿಯನ್ನೀಸ್‌ ಮಹಿಳೆಯೊಬ್ಬಳಿಗೆ ಪತ್ರ, ೫ ಫೆಬ್ರುವರಿ ೧೯೨೧; ಐನ್‌ಸ್ಟೈನ್‌ ಪತ್ರಾಗಾರ ೪೩-೮೪೭; 
ಡೂಕಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್‌ಸ್ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಕೂಡ ಉಲ್ಲೇಖಿತ, ಪುಟ ೪೦ 

೩೩೦೨ 

ವ್ಯಕ್ತಿಗಳ ಕ್ರಿಯೆಗಳನ್ನು ನೇರವಾಗಿ ಪ್ರಭಾವಿಸಬಲ್ಲ ವೈಯಕ್ತಿಕ ದೇವರನ್ನು ನಾನು ಕಲ್ಪಿಸಿಕೊಳ್ಳಲಾರೆ. . . ನನ್ನ 
ಧಾರ್ಮಿಕತೆ ಎಂಬುದು ನಮಗೆ ಗ್ರಾಹ್ಯವಾಗುವ ವಾಸ್ತವತೆಯ ಕಿಂಚಿದಂಶದಲ್ಲಿ ಅಭಿವ್ಯಕ್ತವಾಗುವ ಆ ಬಹು ಶ್ರೇಷ್ಠ 
ಪ್ರಜ್ಞೆಯ ಬಗೆಗಿನ ವಿನೀತ ಗೌರವವಾಗಿದೆ. 


೪ 


ಸಂದರ್ಭ: ಕೊಲೊರ್ಯಾಡೋದಲ್ಲಿಯ ಒಬ್ಬ ಬ್ಯಾಂಕರನಿಗೆ ಬರೆದ ಪತ್ರ, ೫ ಫೆಬ್ರುವರಿ ೧೯೨೧. ಐನ್‌ಸ್ಟೈನ್‌ 
ಪತ್ರಾಗಾರ ೪೮-೩೮-; ಡೂಕಾಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್‌ಸ್ಟೈನ್‌; ದ ಹ್ಯೂಮನ್‌ ಸೈಡಿನಲ್ಲಿ ಕೂಡ 
ಉಲ್ಲೇಖಿತ ಪುಟ ೬೬ 

ನಿನನ 

ನಮ್ಮ ನಿಯಂತ್ರಣಕ್ಕೆ ಅಧೀನವಾಗಿರದ ಬಲಗಳಿಂದ. . . ಪ್ರತಿಯೊಂದೂ ನಿರ್ಧರಿತವಾಗಿದೆ. ಅದು ಕೀಟಕ್ಕೆ ಎಂತೋ 
ನಕ್ಷತ್ರಕ್ಕೂ ಅಂತೆ. ಮನುಷ್ಯ ಜೀವಿಗಳು ಕಾಯಿಪಲ್ಲೆಗಳು ಅಥವಾ ಬ್ರಹ್ಮಾಂಡೀಯ ರಜಃಕಣ - ನಾವೆಲ್ಲರೂ ಅಗೋಚರ 
ವೇಣುವಾದಕನೊಬ್ಬ ಅಸ್ಪಷ್ಟ ಪ್ರಾಚೀನದಲ್ಲಿ ನಾದಗರ್ಭಿಸಿದ ಗಾನಕ್ಕೆ ಸರ್ತಿಸುತ್ತಿದ್ದೇವೆ. 

ಸಂದರ್ಭ: ಸ್ಯಾಟರ್‌ ಡೇ ಇದ್ದಿ ೦ಗ್‌ ಪೋಸ್ಟ್‌, ೨೬ ಅಕ್ಟೋಬರ್‌ ೧೯೨೯; ಕ್ಲಾರ್ಕ್‌ -ಐನ್‌ಸ್ಟೈನ್‌ ನಲ್ಲಿ ಉಲ್ಲೇಖಿತ, 
ಪುಟಗಳು ೩೪೬-೩೪೭ 

೩೩೪ 

ಇರುವುದೆಲ್ಲದರಲ್ಲಿಯೂ ಅಭಿವ್ಯಕ್ತವಾಗುತ್ತಿರುವ ಸ್ಟಿನೋರಭಾನ ದೇವರನ್ನು ನಂಬುತ್ತೇನೆ. ಮನುಷ್ಯಜೀವಿಗಳ ಅದೃಷ್ಟ 
ಮತು ಕಾರ್ಯಕಲಾಪಗಳಲ್ಲಿ ಸ್ವತಃ ತಲೆ ಹಾಕುವ ದೇವರನ್ನಲ್ಲ. 

ಸಂದರ್ಭ: ಜ್ಯೂಯಿಷ್‌ ವೃತ್ತ ಪತ್ರಿಕೆಯೊಂದಕ್ಕೆ ತಾರು ಸಂದೇಶ, ೧೯೨೯; ಐನ್ಸ್‌ಟೈನ್‌ ಪತ್ರಾಗಾರ ೩೩-೨೭೨ 
(ದೇವರು ಮತ್ತು ಭೌತವಿಶ್ವ ಅವಿಛಿನ್ನ ಎಂದು ಸ್ಟಿನೋರಭಾ ವಾದಿಸಿದ; ವಿಶ್ವ ಹೇಗೆ ಕ್ರಿಯಾಶೀಲವಾಗಿದೆ ಎಂಬುದನ್ನು 
ಒಬ್ಬಾತ ಎಷ್ಟೆಷ್ಟು ಅಧಿಕ ಸೂಕ್ಷ್ಮವಾಗಿ ಅರಿಯುವನೋ ಆತ ಅಷ್ಟಷ್ಟು ದೇವರ ಸಾಮೀಪ್ಯವೈದಿರುತ್ತಾನೆ) 


೩೩೫ 

ಕಾರಣತಾನಿಯಮದ ವಿಶ್ವವ್ಯಾಪಿ ಅನ್ವಯದ ಬಗ್ಗೆ ಪೂರ್ಣ ಭರವಸೆ 
ಇರುವ ಒಬ್ಬನಿಗೆ ಘಟನೆಗಳ ಪರಿಕ್ರಮಣದಲ್ಲಿ ತಲೆಹಾಕುವ ಒಂದು 
ಪ್ರಭಾವದ ಅಸ್ತಿತ್ವ ಕ್ಷಣ ಕಾಲವೂ ಸ್ವೀಕಾರಾರ್ಹ ಎನ್ನಿಸದು. . . 
ಭಯಾಧಾರಿತ ಧರ್ಮದ ಉಪಯೋಗ ಆತನಿಗೆ ಏನೂ ಇಲ್ಲ - 
ಸಾಮಾಜಿಕ ಅಥವ ನೈತಿಕ ಧರ್ಮ ಕುರಿತಂತೆ ಕೂಡ ಇದು ನಿಜ. 
ಬಹುಮಾನಿಸುವ, ಅಂತೆಯೇ ಶಿಕ್ಷಿಸುವ, ದೇವರನ್ನು ಆತ ಎಂದೂ 
ಕಲ್ಪಿಸಿಕೊಳ್ಳಲಾರ. ಏಕೆಂದರೆ ಮನುಷ್ಯನ ಕ್ರಿಯೆಗಳೆಲ್ಲವೂ ಬಾಹ್ಯ 
ಮತ್ತು. ಆಂತರಿಕ. ಆವಶ್ಯಕತೆಗಳಿಂದ ನಿರ್ಧಾರಿತವಾದವು. 
ಆದ್ದರಿಂದ ದೇವರ ಕಣ್ಣುಗಳಲ್ಲಿ ವ್ಯಕ್ತಿ ಅವುಗಳಿಗೆ ಹೊಣೆ ಆಗಲಾರ - 
ಹೇಗೆ ಒಂದು ನಿರ್ಜೀವ ವಸ್ತು ಅದು ಭಾಗಿಯಾಗುವ ಚಲನೆಗಳಿಗೆ 
ಸ ಹೊಣೆ ಆಗದೋ ಹಾಗೆ... . ಮನುಷ್ಯನ ನೈತಿಕ ವರ್ತನೆ 
ಮುಖ್ಬನಲ್ಲಿ ೧೯೫೨ರ ಚಶಾರಂಭ ಪ್ರಧಾನವಾಗಿ ಅನುಕಂಪ, ಶಿಕ್ಷಣ, ಸಾಮಾಜಿಕ ಸಂಬಂಧಗಳು 


(&10 817110 508/5 17115021 ೦11೪65, 


140 ೧0). ಮತ್ತು ಅಗತ್ಯಗಳನ್ನು ಆಧರಿಸಿ ಇರತಕ್ಕದ್ದು. ಇದಕ್ಕೆ ಯಾವುದೇ 





98 


ಧಾರ್ಮಿಕ ತಳಹದಿ ಅನಗತ್ಯ. ಶಿಕ್ಷೆಯ ಭಯದಿಂದಲೋ ಮರಣಾನಂತರ ಬಹುಮಾನದ ಆಮಿಷದಿಂದಲೋ ಮನುಷ್ಯ 
ನಿಯಂತ್ರಿಸಲ್ಪಡುವುದಾದರೆ ನಿಜಕ್ಕೂ ಅವನದೊಂದು ರಿಕ್ತ ಜೀವನ 

ಸಂದರ್ಭ: ರಿಲಿಜನ್‌ ಅಂಡ್‌ ಸೈನ್ಸ್ನಿಂದ, ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗಥೀನ್‌, ೯ ನವಂಬರ್‌, ೧೯೩೦, ಪುಟಗಳು 
೧-೪; ಜರ್ಮನ್‌ ಭಾಷೆಯಲ್ಲಿ ಬರ್ಲಿನರ್‌ ಟೇಜ್ಬಾ ಟ್‌, ೧೧ ನವಂಬರ್‌ ೧೯೩೦ 

ಓ೩೬ 

ಮನುಕುಲದ ಸಮಸ್ತ ಚಟುವಟಿಕೆ ಚಿಂತನೆಗಳೂ ಅದಮ್ಯ ಬಯಕೆಗಳ ತೃಪ್ತಿ ಮತ್ತು ವೇದನೆಯ ಉಪಶಮನ ಕುರಿತೇ 
ಇರುವಂಥವು. ಅಧ್ಯಾತ್ಮಿಕ ಆಂದೋಲನಗಳನ್ನೂ ಅಭಿವರ್ಧನೆಯನ್ನೂ ಅರಿಯಲೆಳಸುವಾತ ಈ ಸಂಗತಿಗಳನ್ನು ಸದಾ 
ನೆನಪಿನಲ್ಲಿಟ್ಟುಕೊಂಡಿರಬೇಕು. ಮಾನವನ ಸಕಲ ಉದ್ಯಮ ಮತ್ತು ನಿರ್ಮಿತಿಗಳನ್ನು ಪ್ರೇರಿಸುವ ಚಾಲನಬಲಗಳು. 
ಅವು ಎಂಥ ವೇಷ ಭೂಷಣಗಳಲ್ಲೇ ಅವತರಿಸಲಿ, ಅಂತಿಮವಾಗಿ ಎರಡು ಮಾತ್ರ: ಸಂವೇದನೆ ಮತ್ತು ಅಗತ್ಯತೆ. 
ಸಂದರ್ಭ: ರಿಲಿಜನ್‌ ಅಂಡ್‌ ಸೈನ್ಸ್ನಿಂದ, ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗಥೀನ್‌, ೯ ನವಂಬರ್‌, ೧೯೩೦, ಪುಟಗಳು 
೧-೪; ಜರ್ಮನ್‌ ಭಾಷೆಯಲ್ಲಿ ಬರ್ಲಿನರ್‌ ಟೇಜ್ಬಾ ಟ್‌, ೧೧ ನವಂಬರ್‌ ೧೯೩೦ 

೩೩೭ 

ಈ [ಬ್ರಹ್ಮಾಂಡೀಯ ಧಾರ್ಮಿಕ] ಸಂವೇದನೆಯನ್ನು ಇದರ ಗಂಧವೂ ಇರದಾತನಿಗೆ ವಿವರಿಸಿ ಹೇಳುವುದು ಕಡು ಕಷ್ಟ. . 
. ಎಲ್ಲ ಕಾಲಗಳ ಧಾರ್ಮಿಕ ಸೀಮಾಪುರುಷರೂ ಇಂಥ ಧಾರ್ಮಿಕ ಸಂವೇದನೆಯಿಂದ ಬೆಳಗಿ ಗಮನಾರ್ಹರೆನಿಸಿದ್ದಾರೆ. 
ಈ ಸಂವೇದನೆ ಅರಿಯದು ಯಾವುದೇ ವಿಧಾಯಕ ಮತತತ್ತ್ವ, ತಿಳಿಯದು ಮಾನವ ಪ್ರತಿ ಬಿಂಬವಾಗಿ ಕಡೆದ 
ಭಗವಂತ; ಎಂದೇ ಇದನ್ನು ಆಧರಿಸಿದ ಮೂಲ ಬೋಧನೆಗಳಿರುವ ಒಂದು ಧಾರ್ಮಿಕ ಪೀಠದ ಅಸ್ತಿತ್ವ ಅಸಂಭವ. . . 
ನನ್ನ ಅಭಿಪ್ರಾಯದಲ್ಲಿ ಇಂಥ ಸಂವೇದನೆಯನ್ನು ಗ್ರಹಿಸಬಲ್ಲವರಲ್ಲಿ ಇದನ್ನು ಜೀವಂತವಾಗಿ ಮಿಡಿಸುತ್ತಿರುವುದು ಕಲೆ 
ಮತ್ತು ವಿಜ್ಞಾನಗಳ ಅತಿ ಮುಖ್ಯ ಪಾತ್ರ. 

[ವಿಶೇಷ ಟಿಪ್ಪಣಿ: `ಬ್ರಹ್ಮಾಂಡೀಯ ಧರ್ಮ' ಕುರಿತು - ಭೌತ ವಿಜ್ಞಾನಿಗಳ ಸರ್ವಮಾನ್ಯ ನಂಬಿಕೆ ಎಂದರೆ ಭೌತ 
ವಿಜ್ಞಾನದಲ್ಲಿ ನಿಹಿತವಾಗಿರುವ ಸೌಂದರ್ಯಗಳ ಮತ್ತು ಸಾಂಗತ್ಯದ ಆರಾಧನೆ] 

ಸಂದರ್ಭ: ರಿಲಿಜನ್‌ ಅಂಡ್‌ ಸೈನ್ಸ್ನಿಂದ, ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗಥೀನ್‌, ೯ ನವಂಬರ್‌, ೧೯೩೦, ಪುಟಗಳು 
೧-೪; ಜರ್ಮನ್‌ ಭಾಷೆಯಲ್ಲಿ ಬರ್ಲಿನರ್‌ ಟೇಜ್ಬಾ ಟ್‌, ೧೧ ನವಂಬರ್‌ ೧೯೩೦ 

೩೩೮ 

ವೈಜ್ಞಾನಿಕ ಸಂಶೋಧನೆಗೆ ಅತ್ಯಂತ ಪ್ರಬಲ ಮತ್ತು ಪ್ರಗಲ್ಪ ಪ್ರೇರಣೆ ಎಂದರೆ ಬ್ರಹ್ಮಾಂಡೀಯ ಧಾರ್ಮಿಕ ಸಂವೇದನೆ 
ಎಂದು ದೃಢವಾಗಿ ತಿಳಿದಿದ್ದೇನೆ. 

ಸಂದರ್ಭ: ರಿಲಿಜನ್‌ ಅಂಡ್‌ ಸೈನ್ಸ್ನಿಂದ, ನ್ಯೂಯಾರ್ಕ್‌ ಟೈಮ್ಸ್‌ ಮ್ಯಾಗಥೀನ್‌, ೯ ನವಂಬರ್‌, ೧೯೩೦, ಪುಟಗಳು 
೧-೪; ಜರ್ಮನ್‌ ಭಾಷೆಯಲ್ಲಿ ಬರ್ಲಿನರ್‌ ಟೇಜ್ಬಾ ಟ್‌, ೧೧ ನವಂಬರ್‌ ೧೯೩೦ 


99 


ಓ೩೯ 
ವಿಜ್ಞಾನ ಪ್ರಪಂಚದಲ್ಲಿಯ ಸಮಸ್ತ ಸೂಕ್ಷ್ಮ ಊಹನೆಗಳೂ ಗಭೀರಧಾರ್ಮಿಕ ಸಂವೇದನೆಯಿಂದ ಉದ್ಭವಿಸುತ್ತವೆಂಬ 
ಅಭಿಪ್ರಾಯ ತಳೆದಿದ್ದೇನೆ....... ಈ ತೆರನಾದ ಧಾರ್ಮಿಕತೆಯೇ....... ನಮ್ಮ ಕಾಲದ ಏಕೈಕ ಧಾರ್ಮಿಕ ಚಟುವಟಿಕೆ 
ಎಂದು ಕೂಡ ನಂಬುತ್ತೇನೆ. 

ಸಂದರ್ಭ:ಫೋರ್ಮ್‌ ೮೩ ರಲ್ಲಿ(೧೯೩೦) ಪುಟ ೩೭೩ 

೩೪೦ 

ಸ್ವಂತ ಸೃಷ್ಟಿಯಾದ ಜೀವಿಗಳನ್ನು ಬಹುಮಾನಿಸುವ ಮತ್ತು ಶಿಕ್ಷಿಸುವ ದೇವರನ್ನು ಕಲ್ಪಿಸಿಕೊಳ್ಳಲಾರೆ. ನಮ್ಮೊಳಗೆ ನಮ್ಮ 
ಅನುಭವಕ್ಕೆ. ಬರುವ. ಮನಸ್ಸಿನಂಥ ಮನಸ್ಸಿರುವ. ದೇವರನ್ನು... ಕೂಡ ಉಹಿಸಿಕೊಳ್ಳಲಾರೆ. . ತನ್ನ 
ಭೌತಮರಣಾನಂತರವೂ ಅಸ್ತಿತ್ವವಿರುವ ವ್ಯಕ್ತಿಯನ್ನು ನಂಬಲಾರೆ. ನಂಬಬೇಕೆಂಬ ಬಯಕೆಯೂ ಇಲ್ಲ. ದುರ್ಬಲ 
ಜೀವಗಳು ಭಯಶಪೀಡಿತರಾಗಿ ಅಥವಾ ಅರ್ಥಶೂನ್ಯ ಅಹಂಕಾರಯುತರಾಗಿ ಇಂಥ ಭಾವನೆಗಳನ್ನು ಪೋಷಿಸಲಿ. 
ಸಂದರ್ಭ:`ವ್ಧಾಟ್‌ ಐ ಬಿಲೀವ್‌'ನಿಂದ ಫೋರಂ ಅಂಡ್‌ ಸೆಂಚುರಿ ೮೪ (೧೯೩೦), ಪುಟಗಳು ೧೯೩-೯೪; ಐಡಿಯಾಸ್‌ 
ಅಂದ್‌ ಒಪೀನಿಯನ್ಸ್‌ ನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೩೪೧ 

ನಮ್ಮ ಕ್ರಿಯೆಗಳು ಸದಾ ಜೀವಂತವಾಗಿರುವ ಒಂದು ಅರಿವಿನ ಮೇಲೆ ನಿಂತಿರತಕ್ಕದ್ದು. ಮನುಷ್ಯರು ತಮ್ಮ ಚಿಂತನೆ, 
ಸಂವೇದನೆ ಮತ್ತು ವರ್ತನೆಗಳಲ್ಲಿ ಸ್ವತಂತ್ರರಲ್ಲ. ಬದಲು, ನಕ್ಷತ್ರಗಳು ಚಲನೆಯಲ್ಲಿ ಹೇಗೆ ಕಾರಣಾತ್ಮಕವಾಗಿ 
ಬಂಧಿತವಾಗಿವೆಯೋ ಹಾಗೆ ಇವರು ಕೂಡ. 

ಸಂದರ್ಭ: ಅಮೆರಿಕದ ಸ್ಟಿನೊರಭಾ ಸೊಸೈಟಿಗೆ ನೀಡಿದ ಹೇಳಿಕೆ. ೨೨ ಸೆಪ್ಟೆಂಬರ್‌ ೧೯೩೨; ಐನ್ಸ್ಟೈನ್‌ ಪತ್ರಾಗಾರ 
೩೩-೨೯೧ 

೩೪೨ 

ತತ್ತ್ವಶಾಸ್ತ್ರ ಇತರ ಎಲ್ಲ ವಿಜ್ಞಾನಗಳಿಗೆ ತಾಯಿಯಂತೆ ಜನ್ಮವಿತ್ತು ಪೋಷಿಸಿದಾಕೆ. ಆದ್ದರಿಂದ ಆಕೆಯ ನಗ್ನತೆಗಾಗಲೀ 
ರಿಕ್ತತೆಗಾಗಲೀ ನಾವು ಆಕೆಯನ್ನು ತುಚ್ಚ್ಛೀಕರಿಸಬಾರದು. ಹಾಗಲ್ಲದೇ ಆಕೆಯ ಆ ಡಾನ್‌ ಕ್ವಿಕ್ಸೋಟ್‌ ಆದರ್ಶ ಮಕ್ಕಳಲ್ಲು 
ಉಳಿದಿದ್ದು ಅವರು ಶುಷ್ಕ ಲೌಕಿಕ ವಿಚಾರಗಳಲ್ಲಿ ಮುಳುಗಿ ಹೋಗದಂತಾಗಲೆಂದು ಆಶಿಸೋಣ. 

ಸಂದರ್ಭ:ಬ್ರೂನೋ ವೈನೀವರ್‌ ಅವರಿಗೆ ಕಾಗದ, ೮ ಸೆಪ್ಟೆಂಬರ್‌ ೧೯೩೨; ಐನ್ಸ್ಟೈನ್‌ ಪತ್ರಾಗಾರ ೩೬-೫೩೨; 
ಡೂಕಾಸ್‌ ಮತ್ತು ಹಾಫ್‌ ಮನ್‌ ಆಲ್ಬರ್ಟ್‌ ಐನ್ಸ್ಟೈನ್‌, ದ ಹ್ಯೂಮನ್‌ ಸೈಡ್‌, ಪುಟ ೧೦೬ರಲ್ಲಿ ಉಲ್ಲೇಖಿತ 

೩೪೩ 

ನಮ್ಮ ತೆರದಲ್ಲೇ ಉದ್ದೇಶಗಳು ರೂಪಿತವಾಗಿರುವ, ಮತ್ತು ಸ್ವಂತ ಸೃಷ್ಟಿಯ ಜೀವಿಗಳನ್ನು ಬಹುಮಾನಿಸುವ ಹಾಗೂ 
ಶಿಕ್ಷಿಸುವ ಒಬ್ಬ ಭಗವಂತನನ್ನು - ಸಂಕ್ಷೇಪವಾಗಿ, ಮಾನವ ದೌರ್ಬಲ್ಯದ ಪ್ರತಿಫಲನವಾಗಿರುವ ಒಬ್ಬ ಭಗವಂತನನ್ನು - 
ಕಲ್ಪಿಸಿಕೊಳ್ಳಲಾರೆ. . . . ನನ್ನ ಮಟ್ಟಿಗೆ ಹೇಳುವುದಾದರೆ, ಅನಂತಕಾಲ ಸಾರೋದ್ಧಾರವಾಗಿ ಸ್ಪಂದಿಸುತ್ತಿರುವ 


ಟಿ 


ಪ್ರಜ್ಞಾವಂತ ಜೀವದ ನಿಗೂಢತೆ ಕುರಿತು ಧ್ಯಾನಲೀನನಾಗಿದ್ದು, ನಾವು ಅಸ್ಪಷ್ಟವಾಗಿ ಅಭಿಗ್ರಹಿಸಬಲ್ಲ ವಿಶ್ವದ ಆ ಅದ್ಭುತ 


ಕ್ಷ ಲ 


100 


ಸಂರಚನೆ ಬಗ್ಗೆ ಚಿಕಿತ್ಸಕ ಚಿಂತನೆ ಹರಿಸುತ್ತ, ನಿಸರ್ಗದಲ್ಲಿ ನಿಹಿತವಾಗಿರುವ ಧೀಶಕ್ತಿಯ ಅನಂತಾಲ್ಟಾಂಶವನ್ನು ವಿನೀತ 
ಭಾವದಿಂದ ಗ್ರಹಿಸಲು ಪ್ರಯತ್ನ ಶೀಲನಾಗಿರುವುದಷ್ಟೇ ಸಾಕು. 

ಸಂದರ್ಭ: ಜರ್ಮನ್‌ ಲೀಗ್‌ ಆಫ್‌ ಹ್ಯೂಮನ್‌ ರೈಟ್ಸಿಗಾಗಿ ಬರೆದ ಮೈ ಕ್ರೀಡೋದಿಂದ, ೧೯೩೨; ಲೀಚ್‌ - ಲಿವಿಂಗ್‌ 
ಫಿಲಾಸಫೀಸ್‌ ಪುಟ ೩ ರಲ್ಲಿ ಉಲ್ಲೇಖಿತ. 

೩೪೪ 

ಸಂಕುಚಿತತೆಯ ಏರುಹೊನಲಿನ ವಿರುದ್ಧ ಸಾಂಸ್ಥಿಕ ಮತಧರ್ಮ ತನ್ನ ಅನುಯಾಯಿಗಳ ಸಹಾನುಭೂತಿಯನ್ನೂ 
ಶಕ್ತಿಯನ್ನೂ ಕ್ರೋಢೀಕರಿಸಲು ತನ್ನನ್ನು ತಾನೇ ಅರ್ಪಿಸಿಕೊಂಡದ್ದಾದರೆ ಹಿಂದಿನ ಸಮರದಲ್ಲಿ ಅದು ಕಳೆದುಕೊಂಡ 
ಮರ್ಯಾದೆಯ ಒಂದಂಶವನ್ನಾದರೂ ಮರುಗಳಿಸಬಲ್ಲದು. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌ ೩೦ ಏಪ್ರಿಲ್‌ ೧೯೩೪; ಪೇಯ್ಸ್‌ - ಐನ್ಸ್‌ಟೈನ್‌ ಲಿವ್ಜ್‌ ಹಿಯರ್‌ ಪುಟ ೨೦೫ರಲ್ಲಿ 
ಕೂಡ ಉಲ್ಲೇಖಿತ. 

೩೪೫ 

ಪ್ರಗಲ್ಪತರ ಬಗೆಯ ವೈಜ್ಞಾನಿಕ ಮತಿಗಳಲ್ಲಿ ಸ್ವಂತ ಧಾರ್ಮಿಕ ಸಂವೇದನೆ ಇರದ ಒಬ್ಬ ವ್ಯಕ್ತಿಯನ್ನೂ ನೀವು 
ಗುರುತಿಸಲಾರಿರಿ. ಆದರೆ ಇದು ಒಬ್ಬ ಮುಗ್ಧನ ಧಾರ್ಮಿಕತೆಗಿಂತ ಭಿನ್ನವಾದದ್ದು. ಈ ಮುಗ್ಧನಿಗೆ ದೇವರೆಂದರೆ 
ಅಸ್ಥಿತ್ವವಿರುವ ಒಬ್ಬ ಪುರುಷ. ದೇವರ ಒಲವಿನಿಂದ ತನಗೆ ಲಾಭ ಉಂಟೆಂದು ಈತ ಭಾವಿಸುತ್ತಾನೆ. ಅಂತೆಯೇ 
ದೇವರು ವಿಧಿಸುವ ಶಿಕ್ಷೆಗೆ ಬೆದರುತ್ತಾನೆ. ಶಿಶುವಿಗೆ ತನ್ನ ತಂದೆ ಜೊತೆ ಇರುವ ಸಂವೇದನೆಯ ಉತ್ಪರಿವರ್ತನೆ ಇದು. 
ಸಂದರ್ಭ: `ದ ರಿಲಿಜಿಯಸ್‌ ಸ್ಟಿರಿಟ್‌ ಆಫ್‌ ಸೈನ್ಸ್‌'ನಿಂದ; ಮೈನ್‌ ವೆಲ್ಫ್‌ ಬಿಲ್ಡ್‌ ೧೯೩೪ರಲ್ಲಿ ಪ್ರಕಾಶಿತ; ಐಡಿಯಾಸ್‌ 
ಅಂಡ್‌ ಒಪಿನಿಯನ್ಸ್‌ ಪುಟ ೪೦ರಲ್ಲಿ ಪುನರ್ಮುದ್ರಿತ 

೩೪೬ 

ವಿಶ್ವವ್ಯಾಪಿ ಕಾರಣತೆಯಿಂದ ವಿಜ್ಞಾನಿ ವಶೀಕೃತನಾಗಿರುವನು...... ಆತನ ಧಾರ್ಮಿಕ ಸಂವೇದನೆ ಎಂಬುದು 
ನೈಸರ್ಗಿಕ ನಿಯಮದಲ್ಲಿಯ ಸಾಂಗತ್ಯ ಕುರಿತ ಆನಂದೋದ್ರಿಕ್ಷ ಪರಮಾಶ್ಚರ್ಯ. ಈ ನಿಯಮ ಪ್ರಕಾಶಿಸುವ ಧೀಶಕ್ತಿ 
ಅದೆಷ್ಟು ಉಜ್ವಲ ದರ್ಜೆಯದು ಎಂದರೆ, ಇದರೊಂದಿಗೆ ಹೋಲಿಸಿದಾಗ ಮನುಕುಲದ ಸಮಸ್ತ ಕ್ರಮಬದ್ಧ ಚಿಂತನೆ ಮತ್ತು 
ನಿರ್ವಹಣೆ ಇದರ ಕೇವಲ ಅಗಣನೀಯ ಪ್ರತಿಫಲನ...... ಸಕಲ ಯುಗಗಳ ಧಾರ್ಮಿಕ ಧೀಮಂತರನ್ನು 
ವಶೀಕರಿಸಿಕೊಂಡಿದ್ದ ಆ ಪ್ರಭಾವಕ್ಕೆ ಇದು ತೀರ ಸನ್ನಿ ಕಟ ಸಂಬಂಧಿ ಎಂಬುದು ಪ್ರಶ್ನಾ ತೀತ. 

ಸಂದರ್ಭ: `ದ ರಿಲಿಜಿಯಸ್‌ ಸ್ಟಿರಿಟ್‌ ಆಫ್‌ ಸೈನ್ಸ್‌'ನಿಂದ; ಮೈನ್‌ ವೆಲ್ಫ್‌ ಬಿಲ್ಡ್‌ ೧೯೩೪ರಲ್ಲಿ ಪ್ರಕಾಶಿತ; ಐಡಿಯಾಸ್‌ 
ಅಂಡ್‌ ಒಪಿನಿಯನ್ಸ್‌ ಪುಟ ೪೦ರಲ್ಲಿ ಪುನರ್ಮುದ್ರಿತ 

೩೪೭ 

ಮಾನವನ ಅಥವಾ ಹಾಗೆ ಹೇಳುವುದಾದರೆ ಯಾವುದೇ ಜೀವಿಯ, ಬದುಕಿನ ಅರ್ಥವೇನು? ಈ ಪ್ರಶ್ನೆಗೆ ಉತ್ತರ 
ತಿಳಿಯುವುದೆಂದರೆ ಧಾರ್ಮಿಕನಾಗಿರುವುದು ಎಂದರ್ಥ. ನೀವು ಕೇಳುತ್ತೀರಿ, ಹಾಗಾದರೆ ಈ ಪ್ರಶ್ನೆ ಒಡ್ಡುವುದರಲ್ಲಿ 
ಏನಾದರೂ ತರ್ಕವಿದೆಯೇ? ನನ್ನ ಉತ್ತರವಿದು - ಖುದ್ದು ತನ್ನ ಮತ್ತು ತನ್ನ ಸಹಜೀವಿಗಳ ಬದುಕು ಅರ್ಥಹೀನವೆಂದು 
ಪರಿಗಣಿಸುವಾತ ಅಸುಖಿಯಾಗಿರುವನೊಂದೇ ಅಲ್ಲ, ಬದುಕನ್ನು ಎದುರಿಸಲು ಅಸಮರ್ಥನೂ ಆಗಿರುವನು. 


101 


ಸಂದರ್ಭ: ಮೈನ್‌ ವೆಲ್ಫ್‌ಬಿಲ್ದಿನಲ್ಲಿ ಪ್ರಕಾಶಿತ, ೧೯೩೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೧೧ರಲ್ಲಿ 
ಪುನರ್ಮುದ್ರಿತ 

೩೪೮ 

ವಿಜ್ಞಾನುಶೀಲನೆಯಲ್ಲಿ ಗಂಭೀರವಾಗಿ ಉದ್ಯ್ಯಕ್ಷನಾಗಿರುವ ಪ್ರತಿಯೊಬ್ಬನೂ ವಿಶ್ವ ನಿಯಮಗಳಲ್ಲೊಂದು ಪ್ರಜ್ಞೆ - 
ಮಾನವನದಕ್ಕಿಂತ ಅತಿಶಯ ಶ್ರೇಷ್ಠವಾಗಿರುವ ಒಂದುಪ್ರಜ್ಞೆ - ಅಂತಸ್ತವಾಗಿದೆ. ಎಂಬುದರ ಬಗ್ಗೆ ಭರವಸೆ 
ತಳೆದಿರುತ್ತಾನೆ..... ಈ ರೀತಿಯಲ್ಲಿ ವಿಜ್ಞಾನುಶೀಲನ ಒಂದು ವಿಶಿಷ್ಟ ಬಗೆಯ ಧಾರ್ಮಿಕ ಸಂವೇದನೆಯತ್ತ ನಡೆ 
ಹಾಸುತ್ತದೆ. ಮುಗ್ಗನೊಬ್ಬನ ಧಾರ್ಮಿಕತೆಗಿಂತ ಇದು ಪೂರ್ತಿ ಬೇರೆಯದೇ ಎಂಬುದು ಸುಸ್ಪಷ್ಟ. 

ಸಂದರ್ಭ: ವಿಜ್ಞಾನಿಗಳು ಪ್ರಾರ್ಥನೆ ಸಲ್ಲಿಸುವರೇ ಎಂದು ಪ್ರಶ್ನಿಸಿದ ಮಗುವಿಗೆ ಮಾರೋಲೆ, ೨೪ ಜನವರಿ ೧೯೩೬. 
ಐನ್ಸ್‌ಟೈನ್‌ ಪತ್ರಾಗಾರ ೪೨-೬೦೧ 

೩೪೯ 

ವಿಶ್ವದಲ್ಲಿ ಭಗವಂತ ಮತ್ತು ಸಭ್ಯತೆ ಎಂಬವು. ಏನಿದ್ದರೂ ಅವು. ಕಾರ್ಯಶೀಲವಾಗಿ. ನಮ್ಮ ಮೂಲಕ 
ಅಭಿವ್ಯಕ್ತಿಗೊಳ್ಳಲೇಬೇಕು. ದೇವರು ಆ ಕೆಲಸ ಮಾಡಲೆಂದು ನಾವು ಪ್ರತ್ಯೇಕ ನಿಲ್ಲುವುದು ಸರಿಯಲ್ಲ. 
ಸಂದರ್ಭ:ಆಲ್ಲೆರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿದ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦; ಐನ್ಸ್‌ಟೈನ್‌ ಪತ್ರಾಗಾರ ೫೪- 
೮೩೪ 

೩೫೦ 

ವೈಚಾರಿಕ ಬುನಾದಿ ಆವಶ್ಯವಿಲ್ಲದ ಮತ್ತು ಅದರ ಮೇಲೆ ಸಂಸ್ಥಾಪಿಸಲು ಸಾಧ್ಯವಾಗದ ಆ ಅತಿಮಾನುಷ ವಸ್ತುಗಳ 
ಹಾಗೂ ಗುರಿಗಳ ಮಹತ್ತ್ವ ಕುರಿತು ಆತನಿಗೆ ಯಾವ ಸಂದೇಹವೂ ಇರುವುದಿಲ್ಲ ಎಂಬ ಅರ್ಥದಲ್ಲಿ ಒಬ್ಬ ಧಾರ್ಮಿಕ ವ್ಯಕ್ತಿ 
ನಿಷ್ಠಾವಂತ ಎನಿಸಿಕೊಳ್ಳುತ್ತಾನೆ. 

ಸಂದರ್ಭ:ನೇಚರ್‌ ೧೪೬ (೧೯೪೦) ಪುಟ ೬೦೫ 

೩೫೧ 

ಅಸ್ತಿತ್ವದಲ್ಲಿರುವ, ಅಂದರೆ ವಾಸ್ತವವಾದ ಈ ಪ್ರಪಂಚದಲ್ಲಿ ಸಾಧುವಾಗುವ ವಿಧಿ ನಿರ್ಬಂಧಗಳು ವೈಚಾರಿಕವಾದವು. 
ಅಂದರೆ ತರ್ಕಗ್ರಾಹ್ಯವಾದವು ಎಂಬ ಭಾವನೆಯ ಸಾಧ್ಯತೆ ಕುರಿತ ನಂಬಿಕೆ ಧರ್ಮದ ವಲಯಕ್ಕೆ ಸೇರಿದೆ. ಇಂಥ ಒಂದು 
ಪ್ರಗಲ್ಭ ನಂಬಿಕೆ ಅಥವಾ ಭರವಸೆ ಇರದ ಒಬ್ಬ ವಿಜ್ಞಾನಿಯನ್ನೂ ಊಹಿಸಲಾರೆ. 

ಸಂದರ್ಭ:ಸೈನ್ಸ್‌ ಅಂಡ್‌ ರಿಲಿಜಿಯನ್ನಿನಿಂದ; ಅಮೆರಿಕನ್‌ ಪ್ರಜಾಪ್ರಭುತ್ವಕ್ಕೆ ವಿಜ್ಞಾನ, ತತ್ತ್ವಶಾಸ್ತ್ರ ಮತ್ತು ಧರ್ಮ ಏನು 
ಕೊಡುಗೆ ಸಲ್ಲಿಸಿವೆ ಎಂಬುದನ್ನು ಕುರಿತು ಏರ್ಪಡಿಸಿದ್ದ ಗೋಷ್ಠಿಯಲ್ಲಿ ಮಂಡಿಸಿದ ಲಿಖಿತ ಪ್ರಬಂಧ, ನ್ಯೂಯಾರ್ಕ್‌, 
೧೯೪೧; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೨೩; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟಗಳು ೪೧-೪೯ರಲ್ಲಿ 

೩೫೨ 

ಧರ್ಮರಹಿತ ವಿಜ್ಞಾನ ಕುಂಟು, ವಿಜ್ಞಾನರಹಿತ ಧರ್ಮ ಕುರುಡು 

ಸಂದರ್ಭ: ಸೈನ್ಸ್‌ ಅಂಡ್‌ ರಿಲಿಜಿಯನ್ನಿನಿಂದ; ಅಮೆರಿಕನ್‌ ಪ್ರಜಾಪ್ರಭುತ್ವಕ್ಕೆ ವಿಜ್ಞಾನ, ತತ್ತ್ವಶಾಸ್ತ್ರ ಮತ್ತು ಧರ್ಮ ಏನು 
ಕೊಡುಗೆ ಸಲ್ಲಿಸಿವೆ ಎಂಬುದನ್ನು ಕುರಿತು ಏರ್ಪಡಿಸಿದ್ದ ಗೋಷ್ಠಿಯಲ್ಲಿ ಮಂಡಿಸಿದ ಲಿಖಿತ ಪ್ರಬಂಧ, ನ್ಯೂಯಾರ್ಕ್‌, 


102 


೧೯೪೧; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೨೩; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೪೬ (ಇದು ಕಾಂಟನ 
`ಅಂತರ್ಬೋಧೆ ಇರದ ಭಾವನೆ ರಿಕ್ತ, ಭಾವನೆ ಇರದ ಅಂತರ್ಬೋಧೆ ಅಂಧ' ಎಂಬ ಹೇಳಿಕೆಯ ರೂಪಾಂತರಣೆ 
ಆಗಿರಬಹುದು) 

೩೫೩ 

ವೈಯಕ್ತಿಕ ದೇವರ ಬಗೆಗಿನ ಪರಿಕಲ್ಪನೆಯೇ ವರ್ತಮಾನ ದಿನಗಳಲ್ಲಿ ಧರ್ಮ ಮತ್ತು ವಿಜ್ಞಾನ ವಲಯಗಳ ನಡುವೆ 
ಭುಗಿಲೇಳುವ ಸಂಘರ್ಷಗಳ ಪ್ರಮುಖ ಮೂಲ. 

ಸಂದರ್ಭ: ಸೈನ್ಸ್‌ ಅಂಡ್‌ ರಿಲಿಜಿಯನ್ನಿನಿಂದ; ಅಮೆರಿಕನ್‌ ಪ್ರಜಾಪ್ರಭುತ್ವಕ್ಕೆ ವಿಜ್ಞಾನ, ತತ್ತ್ವಶಾಸ್ತ್ರ ಮತ್ತು ಧರ್ಮ ಏನು 
ಕೊಡುಗೆ ಸಲ್ಲಿಸಿವೆ ಎಂಬುದನ್ನು ಕುರಿತು ಏರ್ಪಡಿಸಿದ್ದ ಗೋಷ್ಠಿಯಲ್ಲಿ ಮಂಡಿಸಿದ ಲಿಖಿತ ಪ್ರಬಂಧ, ನ್ಯೂಯಾರ್ಕ್‌, 
೧೯೪೧; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೨೩; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೪೭ 

೩೫೪ 

ನೈತಿಕ ಉಚ್ಛ್ರಾಯ ಸಾಧಿಸುವ ಸಲುವಾಗಿ ಹೋರಾಡುವ ಧರ್ಮಗುರುಗಳು ವೈಯಕ್ತಿಕ ದೇವರ ಬಗೆಗಿನ 
ಧರ್ಮತತ್ತ್ವವನ್ನು ತೊರೆದೇ ಬಿಡುವ ಹಿರಿಮೆ ಗಳಿಸಿರತಕ್ಕದ್ದು. ಇದರ ಅರ್ಥ: ಧರ್ಮಗುರುಗಳ ಕರಗಳಲ್ಲಿ ಅಗಾಧ 
ಅಧಿಕಾರ ಸಾಂದ್ರೀಕರಿಸಲು ಕಾರಣವಾಗಿದ್ದ ಭಯ ಮತ್ತು ಆಶಯಗಳ ಆಕರವನ್ನೆ ಅವರು ತ್ಯಜಿಸಿಬಿಡತಕ್ಕದ್ದು. 
ಸಂದರ್ಭ: ಸೈನ್ಸ್‌ ಅಂಡ್‌ ರಿಲಿಜಿಯನ್ನಿನಿಂದ; ಅಮೆರಿಕನ್‌ ಪ್ರಜಾಪ್ರಭುತ್ವಕ್ಕೆ ವಿಜ್ಞಾನ, ತತ್ತ್ವಶಾಸ್ತ್ರ ಮತತು ಧರ್ಮ 
ಏನು ಕೊಡುಗೆ ಸಲ್ಲಿಸಿವೆ ಎಂಬುದನ್ನು ಕುರಿತು ಏರ್ಪಡಿಸಿದ್ದ ಗೋಷ್ಠಿಯಲ್ಲಿ ಮಂಡಿಸಿದ ಲಿಖಿತ ಪ್ರಬಂಧ, ನ್ಯೂಯಾರ್ಕ್‌, 
೧೯೪೧; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೨೩; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೪೮ 

೭೫೫ 

ಮನುಕುಲದ ಆಧ್ಯಾತ್ಮಿಕ ವಿಕಾಸ ಮುನ್ನಡೆದಂತೆ ನನಗೆ ಒಂದು ಸಂಗತಿ ಹೆಚ್ಚು ಹೆಚ್ಚಾಗಿ ಕಾಣತೊಡಗಿದೆ: ಖುಜು 
ಧಾರ್ಮಿಕತೆಯೆಡೆಗಿನ ಮಾರ್ಗ ಜೀವನಭಯ, ಮರಣಭೀತಿ ಅಥವಾ ಅಂಧಶ್ರದ್ಧೆ ಮೂಲಕ ಸಾಗಿಲ್ಲ. ಬದಲು, ವೈಚಾರಿಕ 
ಅರಿವಿಗಾಗಿ ಶ್ರಮಿಸುವುದರ ಮೂಲಕ ಸಾಗುತ್ತದೆ. 

ಸಂದರ್ಭ: ಸೈನ್ಸ್‌ ಅಂಡ್‌ ರಿಲಿಜಿಯನ್ನಿನಿಂದ; ಅಮೆರಿಕನ್‌ ಪ್ರಜಾಪ್ರಭುತ್ವಕ್ಕೆ ವಿಜ್ಞಾನ, ತತ್ತ್ವಶಾಸ್ತ್ರ ಮತತು ಧರ್ಮ 
ಏನು ಕೊಡುಗೆ ಸಲ್ಲಿಸಿವೆ ಎಂಬುದನ್ನು ಕುರಿತು ಏರ್ಪಡಿಸಿದ್ದ ಗೋಷ್ಠಿಯಲ್ಲಿ ಮಂಡಿಸಿದ ಲಿಖಿತ ಪ್ರಬಂಧ, ನ್ಯೂಯಾರ್ಕ್‌, 
೧೯೪೧; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೨೩; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೪೯ 

೩೫೬ 

ಜೀಸಸ್‌ ಬಗ್ಗೆ ಬೈಬಲಿನಲ್ಲಿ ಬರೆದಿರುವುದು ಕಾವ್ಯಾತ್ಮಕವಾಗಿ ಒಪ್ಪಗೊಂಡಿದೆ. ಎಂದೇ ನಾವು ಆತನಿಗಿಂತ ಅಧಿಕ 
ವಿಷಯಗಳನ್ನು ನಿರ್ವಹಿಸುವುದು ಖಂಡಿತ ಸಾಧ್ಯ ಉಂಟು. 

ಸಂದರ್ಭ:ಡಬ್ಲ್ಯು ಹರ್ಮಾನ್ಸ್‌ - ಎ ಟಾಕ್‌ ವಿತ್‌ ಐನ್ಸ್‌ಟೈನ್‌ ನಲ್ಲಿ ಉಲ್ಲೇಖಿತ, ಅಕ್ಟೋಬರ್‌ ೧೯೪೩; ಐನ್ಸ್‌ಟೈನ್‌ 
ಪತ್ರಾಗಾರ ೫೫-೨೮೫ 


೩೫೭ 


103 


ಯಾವ ಪರಿಕಲ್ಪನೆಯೂ ನಮ್ಮ ಪಂಚೇಂದ್ರಿಯಗಳನ್ನು ಅವಲಂಬಿಸದೇ - ಅಂದರೆ ಸ್ವತಂತ್ರವಾಗಿ, ಮನದಲ್ಲಿ 
ರೂಪುಗೊಳ್ಳುವುದಿಲ್ಲ. [ಅರ್ಥ: ದೈವಿಕ ಸ್ಪೂರ್ತಿಜನ್ಯ ಭಾವನೆ ಇಲ್ಲ.] 

ಸಂದರ್ಭ: ಡಬ್ಲ್ಯು ಹರ್ಮಾನ್ಸ್‌ - ಎ ಟಾಕ್‌ ವಿತ್‌ ಐನ್ಸ್‌ಟೈನ್‌ ನಲ್ಲಿ ಉಲ್ಲೇಖಿತ, ಅಕ್ಟೋಬರ್‌ ೧೯೪೩; ಐನ್ಸ್‌ಟೈನ್‌ 
ಪತ್ರಾಗಾರ ೫೫-೨೮೫ 

೩೫೮ 

ಮುಂಗಾಣಬಹುದಾದ ಭವಿಷ್ಯದಲ್ಲೇನೂ ತತ್ತ್ವಶಾಸ್ತ್ರ. ಮತ್ತು. ವಿವೇಚನೆ... ತಮ್ಮಷ್ಟಕ್ಕೆ. ಮಾನವನ 
ಮಾರ್ಗದರ್ಶಿಗಳಾಗಬಹುದೆಂದು ಭಾವಿಸಲಾರೆ. ಆದರೂ ಆಯ್ದ ಕೆಲವೇ ಮಂದಿಗೆ ಅವು ಎಂದಿನಂತೆ ಅತ್ಯಂತ ಸುಂದರ 
ರಕ್ಷಿತಧಾಮವಾಗಿರಬಲ್ಲವು. 

ಸಂದರ್ಭ:ಬೆನೆಡೆಟ್ಟೊ ಕ್ರೋಸ್‌ ಅವರಿಗೆ ಕಾಗದ, ೭ ಜೂನ್‌ ೧೯೪೪; ಐನ್ಸ್‌ಟೈನ್‌ ಪತ್ರಾಗಾರ ೩೪-೦೭೫; ಪೇಯ್ಸ್‌ 
ಐನ್ಸ್‌ಟೈನ್‌ ಲಿವ್ಡ್‌ ಹಿಯರ್‌ ಪುಟ ೧೨೨ರಲ್ಲಿ ಕೂಡ ಉಲ್ಲೇಖಿತ 

೩೫೯ 

ಪದೇ ಪದೇ ನಾನು ಬೈಬಲನ್ನು ಓಡುತ್ತೇನೆ. ಆದರೆ ಅದರ ಮೂಲ ಪಾಠ ಮಾತ್ರ ನನಗೆ ಅಪ್ರವೇಶ್ಯವಾಗಿದೆ. 
ಸಂದರ್ಭ:ಹೀಬ್ರೂ ಭಾಷೆಯ ಜ್ಞಾನ ತಮಗಿಲ್ಲ ಎಂಬುದರ ಬಗ್ಗೆ ಎಚ್‌. ಫ್ರೀಡ್ಮನ್‌ ಅವರಿಗೆ ಬರೆದ ಪತ್ರ, ೨ ಸೆಪ್ಟೆಂಬರ್‌ 
೧೯೪೫; ಪೇಯ್ಸ್‌ ಸಟಲ್‌ ಈಸ್‌ ದ ಲಾರ್ಡಿನಲ್ಲಿ ಉಲ್ಲೇಖಿತ ಪುಟ ೩೮ 

೩೬೦ 

ಧಾರ್ಮಿಕ ಸಂಪ್ರದಾಯಗಳ ಈ ಪ್ರತೀಕಾರಾತ್ಮಕ ಅಂಶ - ವಿಜ್ಞಾನದ ಜೊತೆ ಸಂಘರ್ಷಕ್ಕೆ ಬರುವುದು ಸಾಧ್ಯ - 
ವಾಸ್ತವವಾಗಿ ಧಾರ್ಮಿಕ ಧ್ಯೇಯಗಳ ಅನ್ವೇಷಣೆಗೆ ಅಗತ್ಯವಲ್ಲದ ಮೂಲಗಳಿಂದ ಇಂಥ ಸಂಘರ್ಷಗಳು ಉದ್ಭ ವಿಸಿದಾಗ 
ಖಜು ಧರ್ಮವನ್ನು ಸಂರಕ್ಷಿಸುವ ಸಲುವಾಗಿ ಇವನ್ನು ನಿವಾರಿಸುವುದು ಅತಿ ಮುಖ್ಯ ಆವಶ್ಯಕತೆ. 
ಸಂದರ್ಭ:ನ್ಯೂಯಾರ್ಕಿನ ಲಿಬರೆಲ್‌ ಮಿನಿಸ್ಟರ್ಸ್‌ ಕ್ಲಬ್ಬಿಗೆ ನೀಡಿದ ಹೇಳಿಕೆ; ದ ಕ್ರಿಶ್ಚಿಯನ್‌ ರಿಜಿಸ್ಟರಿನಲ್ಲಿ ಪ್ರಕಾಶಿತ, 
ಜೂನ್‌ ೧೯೪೮ 

೩೬೧ 

ದೇವರನ್ನು ಕುರಿತಂತೆ ನನ್ನ ನೆಲೆ ಆಜ್ಞೇಯತಾವಾದಿಯದು. ವ್ಯಕ್ತಿಯಲ್ಲಿ ಜೀವನ ಸುಧಾರಣೆಗೂ ಉತ್ಕರ್ಷಣೆಗೂ 
ಆವಶ್ಯವಾಗುವ ನೈತಿಕ ತತ್ತ್ವಗಳ ಪ್ರಾಥಮಿಕ ಪ್ರಾಮುಖ್ಯ ಕುರಿತ ಸ್ಫುಟ ಪ್ರಜ್ಞೆ ಬೆಳಗಲು ಒಬ್ಬ ಶಾಸನದಾಯಕನ - 
ತತ್ರಾಪಿ, ಪುರಸ್ಕಾರ ಮತ್ತು ಶಿಕ್ಷೆ ಆಧಾರದಲ್ಲಿ ವರ್ತಿಸುವಾತನ - ಅಸ್ತಿತ್ವ ಅನಗತ್ಯ. 

ಸಂದರ್ಭ:ಎಂ ಬೆರ್ಕೋವಿಟ್ಟ್‌ ಅವರಿಗೆ ಕಾಗದ, ೨೫ ಅಕ್ಟೋಬರ್‌ ೧೯೫೦; ಐನ್ಸ್‌ಟೈನ್‌ ಪತ್ರಾಗಾರ ೫೯-೨೧೫ 

೩೬೦ 

ವಾಸ್ತವತೆಯ ತರ್ಕಸಮ್ಮತ ಸ್ವಭಾವದಲ್ಲಿ, ಅದು ಮಾನವ ತರ್ಕಕ್ಕೆ ಪ್ರವೇಶ್ಯವಾಗಿರುವಷ್ಟರ ಮಟ್ಟಿಗೆ, ನಾವು 
ತಳೆದಿರುವ ಭರವಸೆಗೆ "ಧಾರ್ಮಿಕ' ಎನ್ನುವುದಕ್ಕಿಂತ ಅಧಿಕಯೋಗ್ಯ ಉಕ್ತಿ ನನಗೆ ದೊರೆತಿಲ್ಲ. ಈ ಭಾವನೆ ಬತ್ತಿದಾಗ 
ವಿಜ್ಞಾನ ಅನುಭವೈಕವಾದಕ್ಕೆ ವಿಕೃತಗೊಳ್ಳುತ್ತದೆ. 


104 


ಸಂದರ್ಭ:ಮಾರಿಸ್‌ ಸಾಲೋವಿನ್‌ ಅವರಿಗೆ ಓಲೆ, ೧ ಜನವರಿ ೧೯೫೧; ಐನ್ಸ್‌ಟೈನ್‌ ಪತ್ರಾಗಾರ ೨೧-೪೭೪, 


೮೦-೮೭೧; ಲೆಟರ್ಸ್‌ ಟು ಸಾಲೊವಿನ್‌ ಪುಟ ೧೧೯ರಲ್ಲಿ ಪ್ರಕಾಶಿತ 


೩೬೩ 
ಕೇವಲ ವೈಯಕ್ತಿಕ ದೇವರ ಬಗ್ಗೆ ನಂಬಿಕೆ ಇಲ್ಲದಿರುವುದು ಯಾವ ತತ್ತ್ವಶಾಸ್ತ್ರವೂ ಅಲ್ಲ. 
ಸಂದರ್ಭ. ನಾಸ್ತಿಕತೆಗಿಂತ ವೈಯಕ್ತಿಕ ದೇವರ ಬಗೆಗಿನ ನಂಬಿಕೆ ಉತ್ತಮ ಎಂಬ ಅಭಿಪ್ರಾಯ ತಳೆದಿದ್ದ ವಿ.ಟಿ. 


ಅಲ್ಟೊನೆನ್‌ ಅವರಿಗೆ ಪತ್ರ, ೭ ಮೇ ೧೯೫೨; ಅನಿಸ್‌ಟೈನ್‌ ಪತ್ರಾಗಾರ ೫೯-೦೫೯ 


ನಳ 

"ನಿಸರ್ಗ ನಿಯಮಗಳು' ಎಂಬುದಾಗಿ ನಾವು ನಿರೂಪಿಸಲು ಪ್ರಯತ್ನಿಸುತ್ತಿರುವ ಆ ವಿಶ್ವ ಸಾಂಗತ್ಯವನ್ನು ಇನ್ನಷ್ಟು 
ಪ್ರವೇಶಿಸುವಲ್ಲಿ ಮಾನವಮತಿಯ ಸಾಮರ್ಥ್ಯ ಎಷ್ಟು ಎಂಬುದರ ಅರಿವು ನನ್ನನ್ನು ಆವರಿಸಿದೆ. ಅಷ್ಟರಮಟ್ಟಿಗೆ ನನ್ನ 
ಸಂವೇದನೆ ಧಾರ್ಮಿಕ. 


ಸಂದರ್ಭ:ಬಿಯಟ್ರಿಸ್‌ ಫ್ರಾಹ್ಲಿಚ್ಚರಿಗೆ ಪತ್ರ ೧೭ ಡಿಸೆಂಬರ್‌ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ ೫೯-೭೯೭ 


೩೬೫ 
ವೈಯಕ್ತಿಕ ದೇವರ ಬಗೆಗಿನ ಭಾವನೆ ನನಗೆ ಪೂರ್ತಿ ಪರಕೀಯ, ಇದು ತೀರ ಬಾಲಿಶ ಎಂದನ್ನಿಸುತ್ತದೆ 


ಸಂದರ್ಭ: ಬಿಯಟ್ರಿಸ್‌ ಫ್ರಾಹ್ಲಿಚ್ಚರಿಗೆ ಪತ್ರ ೧೭ ಡಿಸೆಂಬರ್‌ ೧೯೫೨; ಐನ್ಸ್‌ ಟೈನ್‌ ಪತ್ರಾಗಾರ ೫೯-೭೯೭ 


೩೬೬ 
ಗ್ರಹಿಸಲಾಗದ ವಸ್ತುವಿನ ಅಸ್ತಿತ್ವದ ಅಂಗೀಕಾರ_.. ಗ್ರಹಣಶೀಲ ಪ್ರಪಂಚದಲ್ಲಿ ನಾವು ಕಾಣುವ ಕ್ರಮಬದ್ಧತೆ ಅರಿಯಲು 
ಸಹಕಾರಿ ಆಗದು. 

ಸಂದರ್ಭದೇವರು ಎಂದರೇನು: ಈ ಪ್ರಶ್ನೆ ಹಾಕಿದ ಅಯೋವಾದ ಒಬ್ಬ ವಿದ್ಯಾರ್ಥಿಗೆ ಕಾಗದ, ಜುಲೈ ೧೯೫೩; 


ಐನ್ಸ್‌ಟೈನ್‌ ಪತ್ರಾಗಾರ ೫೯-೦೮೫ 


೩೬೭ 
ವ್ಯಕ್ತಿಯ ಅಮರತ್ವದಲ್ಲಿ ನನಗೆ ನಂಬಿಕೆ ಇಲ್ಲ. ನೀತಿಶಾಸ್ತ್ರ ಮನುಕುಲಕ್ಕೆ ಮಾತ್ರ ಸಂಬಂಧಿಸಿದ ಕಾಳಜಿ. ಇದಕ್ಕೆ 
ಬೆಂಬಲವಾಗಿ ಯಾವ ಅತಿಮಾನವ ಅಧಿಕಾರವೂ ಇಲ್ಲವೆಂದು ಭಾವಿಸಿದ್ದೇನೆ. 

ಸಂದರ್ಭಃಜುಲೈ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೩೬-೫೫೩; ಡೂಕಾಸ್‌ ಮತ್ತು ಹಾಘ್ಮನ್‌ ಆಲ್ಬರ್ಟ್‌ ಐನ್ಸ್‌ ಟೈನ್‌, 


ದ ಹ್ಯೂಮನ್‌ ಸೈಡಿನಲ್ಲಿ ಕೂಡ ಉಲ್ಲೇಖಿತ ಪುಟ ೩೯ 


105 


೩೬೮ 
ಭಗವಂತ ಈ ಪ್ರಪಂಚವನ್ನು ಸೃಷ್ಟಿಸಿದ ಎಂದಾದರೆ ಇದನ್ನು ಸುಲಭವಾಗಿ ನಮಗೆ ಅರ್ಥಗ್ರಾಹ್ಯವಾಗುವಂತೆ 
ಮಾಡುವುದು ಹೇಗೆ ಎಂಬುದಂತೂ ಖಾತ್ರಿ ಆತನ ಪ್ರಥಮ ಕಾಳಜಿ ಆಗಿರಲಿಲ್ಲ. 


ಸಂದರ್ಭ: ಡೇವಿಡ್‌ ಬಾಮ್‌ ಅವರಿಗೆ ಓಲೆ ೧೦ ಫೆಬ್ರುವರಿ, ೧೯೫೪, ಐನ್ಸ್ಟೈನ್‌ ಪತ್ರಾಗಾರ ೮-೦೪೧ 


೩೬೯ 
ಸೊಸೈಟಿ ಆಫ್‌ ಪಫ್ರೆಂಡ್ಸನ್ನು ನಾನು ಅತ್ಯುಚ್ಚ ನೈತಿಕ ಮಾನಕಗಳಿರುವ ಧಾರ್ಮಿಕ ಸಮುದಾಯವೆಂದು 
ಪರಿಗಣಿಸುತ್ತೇನೆ. ನನಗೆ ತಿಳಿದಿರುವ ಮಟ್ಟಿಗೆ ಇವರೆಂದೂ ದೌಷ್ಟ್ಯದೊಂದಿಗೆ ರಾಜಿ ಮಾಡಿಕೊಂಡಿಲ್ಲ. ಬದಲು ಸದಾ 
ತಮ್ಮ ಮನಸ್ಸಾಕ್ಷಿಯಿಂದ ಮಾರ್ಗದರ್ಶಿತರಾಗಿದ್ದಾರೆ. ಮುಖ್ಯವಾಗಿ ಅಂತಾರಾಷ್ಟ್ರಿ ೀಯ ಜೀವನದಲ್ಲಿ ಇವರ ಪ್ರಭಾವ 
ಉಪಯುಕ್ತ ಮತ್ತು ಪರಿಣಾಮಕಾರಿ. 

ಸಂದರ್ಭ-ಆಸ್ಟ್ರೆಲಿಯಾದ ಎ. ಚಾಪ್ಟಲ್‌ ಅವರಿಗೆ ಕಾಗದ, ೨೩ ಫೆಬ್ರುವರಿ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೫೯- 


೪೦೫; ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ಟೈನ್‌ ಆನ್‌ ಪೀಸಿನಲ್ಲಿ ಕೂಡಾ ಉಲ್ಲೇಖಿತ, ಪುಟ ೫೧೦ 


೩೭೦ 
ವೈಯಕ್ತಿಕ ದೇವರನ್ನು ನಂಬಲಾರೆ. ಈ ಸ್ಪಷ್ಟ ನಿಲವನ್ನು ಎಂದೂ ನಾನು ನಿರಾಕರಿಸಿಲ್ಲ. ಅಷ್ಟೇ ಅಲ್ಲ, ಇದನ್ನು 
ಖಚಿತವಾಗಿ ವ್ಯಕ್ತಪಡಿಸಿಯೂ ಇದ್ದೇನೆ. ನನ್ನಲ್ಲಿ ಧಾರ್ಮಿಕ ಎಂದು ಪರಿಗಣಿಸಬಹುದಾದ ಏನಾದರೊಂದು 
ಇರುವುದಾದರೆ ಅದು ಈ ವಿಶ್ವರಚನೆ ಕುರಿತು ನಮ್ಮ ವಿಜ್ಞಾನ ವಿವರಿಸಬಲ್ಲಷ್ಟರ ಮಟ್ಟಿಗಿನ ಅಸೀಮ ಆಶ್ಚರ್ಯ 
ಮಾತ್ರ. 

ಸಂದರ್ಭ:ಒಬ್ಬ ಅಭಿಮಾನಿಗೆ ಪತ್ರ, ೨೨ ಮಾರ್ಚ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೯-೫೨೫; ಡೂಕಾಸ್‌ ಮತ್ತು 
ಹಾಘ್ಮನ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌ ದ ಹ್ಯೂಮನ್‌ ಸೈಡಿನಲ್ಲಿ ಕೂಡ ಉಲ್ಲೇಖಿತ ಪುಟ ೪೩. 


೩೭೧ 
ಗಾಢ ಧಾರ್ಮಿಕನಾಗಿದ್ದೂ ನಾನು ಸಂಬದವರ ಸಾಲಿನಲ್ಲಿದ್ದೇನೆ. ಒಂದು ರೀತಿಯಲ್ಲಿ ಇದೊಂದು ಹೊಸ ಬಗೆಯ 
ಮತಧರ್ಮ. 

ಸಂದರ್ಭ'ಹ್ಯಾನ್ಸ್‌ ಮ್ಯೂಹ್ಸಮ್‌ ಅವರಿಗೆ ಓಲೆ ೩೦ ಮಾರ್ಚ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೮-೪೩೪ 


೩೭೨ 

ಭಗವಂತನನ್ನು ನಾನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ನಮ್ಮ ಅಸಮರ್ಪಕ ಇಂದ್ರಿಯಗಳ ಮೂಲಕ ಪ್ರಪಂಚದ 
ಸಂರಚನೆ ಗ್ರಹಿಸಲು ಇದು ಎಡೆ ಮಾಡಿ ಕೊಡುವಷ್ಟರ ಮಟ್ಟಿಗೆ ಇದರೆದುರು ಮೂಕವಿಸ್ಕಿತನಾಗಿ ನಿಲ್ಲುವುದಷ್ಟೇ 
ನನಗೆ ಸಾಕು. 


ಸಂದರ್ಭ:ಎಸ್‌. ಪ್ಲೆಸ್‌ ಅವರಿಗೆ ಕಾಗದ, ೧೬ ಏಪ್ರಿಲ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೦-೧೧೫೪ 


106 


೩೭೩ 
ನಿಸರ್ಗಕ್ಕೆ ಒಂದು ಉದ್ದೇಶ ಇಲ್ಲವೇ ಗಮ್ಯ ಇಲ್ಲವೇ ಮಾನವಸ್ವಭಾವಾತ್ಮಕವೆಂದು ಭಾವಿಸಬಹುದಾದ ಯಾವುದೇ 
ಗುಣವಿರಬಹುದೆಂದು ನಾನೆಂದೂ ಆರೋಪಿಸಿಲ್ಲ. ನಾವು ತೀರ ಅಪರಿಪೂರ್ಣವಾಗಿ ಮಾತ್ರ ಪರಿಗ್ರಹಿಸಬಹುದಾದ 
ಭವ್ಯ ರಚನೆಯನ್ನು ನಿಸರ್ಗದಲ್ಲಿ ಕಾಣುತ್ತೇವೆ. ಚಿಂತನಶೀಲ ವ್ಯಕ್ತಿಯೊಬ್ಬ ಸಲ್ಲಿ ಇದು. "ವಿನೀತತಾ ಭಾವ' 
ಪ್ರೇರಿಸಬೇಕು. ಇದೊಂದು ಸಾಚಾ ಧಾರ್ಮಿಕ ಭಾವ, ಅನುಭಾವದೊಡನೆ ಇದಕ್ಕೆ ಏನೂ ಸಂಬಂಧವಿಲ್ಲ. 
ಸಂದರ್ಭ:೧೯೫೪ ಅಥವಾ ೧೯೫೫; ಡೂಕಾಸ್‌ ಮತ್ತು ಹಾಫ್ಮನ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡ್‌ 
ಪುಟ ೩೯ರಲ್ಲಿ ಉಲ್ಲೇಖಿತ. 


೩೭೪ 
ವ್ಯಕ್ತಿಯ ನೈತಿಕ ಮೌಲ್ಯ ಆತನ ಧಾರ್ಮಿಕ ನಂಬಿಕೆಗಳೇನು ಎಂಬುದರಿಂದ ಅಳೆಯಲ್ಪಡುವುದಿಲ್ಲ. ಬದಲು, ಆತನ 
ಜೀವಿತಾವಧಿಯಲ್ಲಿ ಆತ ನಿಸರ್ಗದಿಂದ ಎಷ್ಟು ರಾಗ ಭಾವಾತ್ಮಕ ಆವೇಗಗಳನ್ನು (ಇಂಪಲ್ಸಸ್‌) ಪಡೆದಿದ್ದಾನೆ 
ಎಂಬುದರಿಂದ ಅಳೆಯಲ್ಪಡುತ್ತದೆ. 

ಸಂದರ್ಭ: ಸಿಸ್ಟರ್‌ ಮಾರ್ಗ್ರಿಟ್‌ ಗೊಹ್ನರ್‌ ಅವರಿಗೆ ಪತ್ರ, ಪೆಬ್ರುವರಿ ೧೯೫೫: ಐನ್ಸ್‌ಟೈನ್‌ ಪತ್ರಾಗಾರ ೫೯-೮೩೧ 


೩೭೫ 
ವಿಜ್ಞಾನದ ಜೊತೆ ಸಂಪರ್ಕವಿರದ ಜ್ಞಾನಮೀಮಾಂಸೆ ಕೇವಲ ಟೊಳ್ಳು. ಜ್ಞಾನಮೀಮಾಂಸೆ ಇರದ ವಿಜ್ಞಾನ ಎ 
ಇಂಥದೊಂದನ್ನು ಎಂದಾದರೂ ಯೋಚಿಸಬಲ್ಲೆವಾದರೆ - ತೀರ ಆದಿಮ ಮತ್ತು ಗೋಜುಗೋಜು. 


ಸಂದರ್ಭ: ಶಿಲ್ಫ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌; ಫಿಲಾಸಫರ್‌ ಸೈಂಟಿಸ್ಟ್‌ ಪುಟ ೫ 


೩೭೬ 
ಹೀಗೆ ಸಾನು __ ಅತಿ ಗಭೀರ ಧಾರ್ಮಿಕತೆಗೆ ಶರಣಾದೆ. ಆದರೆ ೧೨ನೆಯ ವಯಸ್ಸಿನಲ್ಲಿ ಇದು ಹಠಾತ್ಹಾಗಿ 
ಕೊನೆಗಂಡಿತು. ಜನಪ್ರಿಯ ವಿಜ್ಞಾನಕೃತಿಗಳನ್ನು ಓದುವುದರ ಮೂಲಕ ನನಗೊಂದು ಸಂಗತಿ ಸ್ಪಷ್ಟವಾಯಿತು. 
ಬೈಬಲಿನಲ್ಲಿರುವ ಹೆಚ್ಚಿನ ಕತೆಗಳು ನಿಜವಾಗಿರಲಾರವು_. ಈ ಅನುಭವದ ಪರಿಣಾಮವಾಗಿ ನನ್ನಲ್ಲಿ ಪ್ರತಿಯೊಂದು 
ಅಧಿಕಾರದ ವಿರುದ್ಧವೂ ಸಂಶಯ ಪ್ರಬಲವಾಗತೊಡಗಿತು_ ಈ ಧೋರಣೆ ನನ್ನನ್ನೆಂದೂ ತೊರೆದಿರುವುದಿಲ್ಲ. 


ಸಂದರ್ಭ: ಶಿಲ್ಫ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌; ಫಿಲಾಸಫರ್‌ ಸೈಂಟಿಸ್ಟ್‌ ಪುಟ ೯ 


೩೭೭ 

ಅಲ್ಲಿ ಆ ದೂರದಲ್ಲಿ ಈ ಬೃಹಲ್ಲೋಕವಿತ್ತು. ಇದು ಮನುಷ್ಯರಾದ ನಮ್ಮನ್ನು ಆಶ್ರಯಿಸದೇ ನಮ್ಮೆದುರು ಒಂದು ಭವ್ಯ 
ಅನಂತ ಒಗಟಿನಂತೆ ನಿಂತಿದ್ದು ನಮ್ಮ ಪರಿವೀಕ್ಷಣೆ ಚಿಂತನೆಗಳಿಗೆ ಆಂಶಿಕವಾಗಿಯಾದರೂ ಲಭ್ಯವಾಗಿದೆ. ಈ ಲೋಕದ 
ಬಗೆಗಿನ ಧ್ಯಾನ ಮುಕ್ತಿದಾಯಕವೋ ಎಂಬಂತೆ ನನ್ನನ್ನು ಆಕರ್ಷಿಸಿತು. ನಾನು ಗೌರವ ಮತ್ತು ಅಭಿಮಾನಪೂರ್ವಕ 


107 


ಮೆಚ್ಚಲು ತೊಡಗಿದ್ದ ಅನೇಕರು ತಮ್ಮ ಆಂತರಿಕ ಮುಕ್ತಿ ಸುರಕ್ಷಣೆಯನ್ನು ಇದರಲ್ಲಿ ವಿನೀತ ಮಗ್ನತೆಯಿಂದ ಗಳಿಸಿದ್ದರು 
ಎಂದು ಶೀಘ್ರವಾಗಿ ಗಮನಿಸಿದೆ. 
ಸಂದರ್ಭ: ಶಿಲ್ಪ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌; ಫಿಲಾಸಫರ್‌ ಸೈಂಟಿಸ್ಟ್‌ ಪುಟ ೯೫ 


ಇಷ್ಟ 


೩೭೮ 
ಸಮಸ್ತ ತತ್ತ್ವಶಾಸ್ತ್ರವೂ ಜೇನಿನಲ್ಲಿ ಬರೆಯಲಾಗಿದೆಯೋ ಎಂಬಂತೆ ಭಾಸವಾಗುವುದಿಲ್ಲವೇ? ಆರಂಭದಲ್ಲಿ ಯಾವುದೋ 
ಒಂದಿಷ್ಟು ಅಂಶ ಸ್ಫುಟವಾದಂತೆ ಅನ್ನಿಸಬಹುದು. ಆದರೆ ಮಗುದೊಮ್ಮೆ ಅದರತ್ತ ದೃಷ್ಟಿ ಹರಿಸಿದಾಗ ಅದು 
ಮಾಯವಾಗಿರುತ್ತದೆ. ಉಳಿದಿರುವುದು ಬರೇ ರದ್ದಿ. 

ಸಂದರ್ಭ:ರೊಸೆಂತಾಲ್‌ ಸ್ಕ್ನೀಡರ್‌ ರಿಯಾಲಿಟಿ ಅಂಡ್‌ ಸೈಂಟಿಫಿಕ್‌ ಟ್ರುಥ್ನಲ್ಲಿ ಉಲ್ಲೇಖಿತ ಪುಟ ೯೦ 


೩೭೯ 
ನನ್ನ ಅಭಿಪ್ರಾಯಗಳು ಸ್ಟಿನೋರುನವುಗಳಿಗೆ ಹತ್ತಿರವಾಗಿವೆ: ಕ್ರಮಬದ್ಧತೆ ಮತ್ತು ಸಾಂಗತ್ಯಗಳ ತಾರ್ಕಿಕ 
ಸರಳತೆಯಲ್ಲಿ ನಿಹಿತವಾಗಿದ್ದು ನಾವು ವಿನೀತರಾಗಿ ಮತ್ತು ಕೇವಲ ಅಪರಿಪೂರ್ಣವಾಗಿ ಅಭಿಗ್ರಹಿಸಬಲ್ಲ ಸೌಂದರ್ಯ 
ಮತ್ತು ನಂಬಿಕೆ ಕುರಿತು ಮೆಚ್ಚುಗೆ, ನಾವು ನಮ್ಮ ಅಪರಿಪೂರ್ಣಜ್ಞಾನ ಮತ್ತು ಅರಿವಿನಲ್ಲಿಯೇ ಸಂತೃಪ್ರರಾಗಿದ್ದು 
ಮೌಲ್ಯಗಳನ್ನೂ ನೈತಿಕ ಕರ್ತವ್ಯಗಳನ್ನೂ ಶುದ್ಧ ಮಾನವ ಸಮಸ್ಯೆಗಳೆಂದು ಮಾತ್ರ ಪರಿಗಣಿಸಬೇಕೆಂದು ನಂಬಿದ್ದೇನೆ. 
ಸಂದರ್ಭ: ಹಾಫಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ ಪುಟ ೯೫ರಲ್ಲಿ ಉಲ್ಲೇಖಿತ 


೩೮೦ 

ಯಾವ ಅಸೀಮಿತ ಪರಮಶ್ರೇಷ್ಠ ಪ್ರಜ್ಞೆ ತನ್ನ ಬಗ್ಗೆ ಪ್ರದರ್ಶಿಸುವ ಕಿಂಚಿತ್ತು ವಿವರಗಳನ್ನು ನಾವು ನಮ್ಮ ದುರ್ಬಲ ಮತ್ತು 
ರಿಕ್ತ ಮತಿಗಳಿಂದ ಅಭಿಗ್ರಹಿಸಬಲ್ಲವರಾಗಿರುವೆವೋ ಆ ಪ್ರಜ್ಞೆಯ ಬಗೆಗಿನ ವಿನೀತ ಗೌರವವೇ ನನ್ನ ಧರ್ಮ. ಅಗ್ರಾಹ್ಯ 
ವಿಶ್ವದಲ್ಲಿ ಪ್ರಕಟವಾಗುವ ಆ ಪರಮಶ್ರೇಷ್ಠ ವಿವೇಚನಯುಕ್ತ ಸಾಮರ್ಥ್ಯದ ಅಸ್ತಿತ್ವ ಕುರಿತು ನನ್ನಲ್ಲಿರುವ ಆ ಗಭೀರ 
ಸಂವೇದನಾತ್ಮಕ ಭರವಸೆಯೇ ದೇವರ ಬಗೆಗಿನ ನನ್ನ ಚಿಂತನೆ. 

ಸಂದರ್ಭ:ನ್ಯೂಯಾರ್ಕ್‌ ಟೈಮ್ಸನಲ್ಲಿ ಮರಣವಾರ್ತೆಯಾಗಿ ಉಲ್ಲೇಖಿತ ೧೯ ಏಪ್ರಿಲ್‌ ೧೯೫೫ 


108 


ಅಧ್ಯಾಯ ೧೬ 
ವಿಜ್ಞಾನ ಮತ್ತು ವಿಜ್ಞಾನಿಗಳು, ಗಣಿತ ಮತ್ತು ತಂತ್ರವಿದ್ಯೆ ಕುರಿತು 


೩೮೧ 
5 21107 
ಸಂದರ್ಭ:ರಾಶಿ ಮತ್ತು ಶಕ್ತಿ ಸಮಾನತಾ ನಿರೂಪಣೆ - ರಾಶಿ ಮತ್ತು ಬೆಳಕಿನ ವೇಗದ ವರ್ಗ ಇವುಗಳ ಗುಣನಫಲವೇ 


ಶಕ್ತಿ - ಪರಮಾಣುಯುಗವನ್ನು ಆವಾಹಿಸಿತು. ಮೂಲ ನಿರೂಪಣೆ: “ಒಂದು ವಸ್ತುವು . ಶಕ್ತಿ ವಿಕಿರಣ ರೂಪದಲ್ಲಿ 
ಬಿಡುಗಡೆ ಮಾದಿದರೆ ಅದರ ರಾಶಿ .// 2ದಷ್ಟು (ಎಲ್‌/ವಿ ಸ್ಕ್ವೇರ್ಡ್‌) ಕಡಿಮೆ ಆಗುತ್ತದೆ.” (ನೋಡಿ ಸಿಪಿಎಇ, 
ಅನುವಾದ ಸಂಪುಟ ೨, ದಾಖಲೆ ೨೪, ಪುಟ ೧೭೪; “ವಸ್ತುವೊಂದರ ಜಡತ್ವ ಅದರ ಶಕ್ತಿಹೂರಣವನ್ನು 
ಅವಲಂಬಿಸಿರುವುದೇ?”) ಈ ಸಮೀಕರಣ ವಿಶೇಷ ಸಾಪೇಕ್ಷತಾಸಿದ್ಧಾಂತದಿಂದ ನಿಷ್ಠನ್ನವಾಗಿದೆ. ಬೈಜಿಕ ಶಕ್ತಿಯ 
ಅನ್ವೇಷಣೆ ಮತ್ತು ಅಭಿವರ್ಧನೆಯಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸಿತು. ರಾಶಿಯನ್ನು ಅಗಾಧ ಶಕ್ತಿ ಮೊತ್ತವಾಗಿ 
ಪರಿವರ್ತಿಸಬಹುದು. (ಅಂದರೆ, ಪರಮಾಣುವಿನಿಂದ ಒಂದು. ಕಣ ಬಿಡುಗಡೆಗೊಂಡಾಗ ಇದು ಶಕ್ತಿಯಾಗಿ 
ಪರಿವರ್ತಿತವಾಗುತ್ತದೆ) - ಇದು ನಿಸರ್ಗದಲ್ಲಿಯ ಒಂದು ಮೂಲಭೂತ ಸಂಬಂಧವನ್ನು ಎದ್ದು ಕಾಣಿಸುತ್ತದೆ. ಈ 
ಸಿದ್ಧಾಂತ ದೇಶ ಮತ್ತು ಕಾಲದ ನೂತನ ವ್ಯಾಖ್ಯೆಗೂ ಕಾರಣವಾಯಿತು. ಮೂಲತಃ ಅನ್ನಲೆನ್‌ ಡೆರ್‌ ಫಿಸಿಕ್‌ ೧೮ 
(೧೯೦೫) ಪುಟಗಳು ೬೩೯-೬೪೧ರಲ್ಲಿ 'ಫಸ್ಟ್‌ ಡಿ ಟ್ರಾಗೈಟ್‌ ಐನ್ಸ್‌ ಕಾರ್ಪರ್ಸ್‌ ವೋನ್‌ ಸೈನೆಮ್‌ ಎನರ್ಜೀಯೆನ್ಬಾಲ್ಸ್‌ 


ಅಭಾಎ್ಗಗ್‌?” ನೋಡಿ ಸಿಪಿಎಇ, ಸಂಪುಟ ೨, ದಾಖಲೆ ೨೪ 


೩೮೨ 
ಪರಿಸ್ಥಿತಿಗಳು ಸರ್ವಸಮವಾಗಿರುವಾಗ, ಭೂ ಸಮಭಾಜಕ ವೃತ್ತದಲ್ಲಿಟ್ಟಿರುವ ಗತಿ ನಿಯಂತ್ರಕಗಾಲಿಯ ಒಂದು 
ಗಡಿಯಾರ ಭೂಮೇರುಗಳ ಪೈಕಿ ಒಂದರಲ್ಲಿಟ್ಟಿರುವ ತದ್ವತ್ತು ಗಡಿಯಾರಕ್ಕಿಂತ, ಅತ್ಯಲ್ಪ ಮೊತ್ತದಲ್ಲಿ ನಿಧಾನತರವಾಗಿ 
ಸರಿಯಬೇಕೆಂದು ಇದರಿಂದ ನಿಗಮಿಸುವೆವು. 
ಸಂದರ್ಭ: “ಆನ್‌ ದ ಎಲ್ಫ್ರೋಡೈನಮಿಕ್ಸ್‌ ಆಫ್‌ ಮೂವಿಂಗ್‌ ಬಾಡೀಸ್‌'ನಿಂದ; 
ನೋಡಿ: ಸಿಪಿಎ ಇ, ಸಂಪುಟ ೨, ದಾಖಲೆ ೨೩; ಅನುವಾದ ಸಂಪುಟದ ಪುಟ 
೧೫೩ರಲ್ಲಿರುವ ಭಾಷಾಂತರ; ಮೂಲತಃ ಅನ್ನಲೆನ್‌ ಡೆರ್‌ ಫಿಸಿಕ್‌ ೧೭ (೧೯೦೫) 
ಪುಟಗಳು ೮೯೧-೯೨೧ರಲ್ಲಿ “ಜುರ್‌ ಎಲೆಕ್ಟ್ರೋ ಡೈನಮಿಕ್‌ ಬಿವೆಗ್ಬರ್‌ ಕೋರ್ಪರ್‌” 
೩೮೩ 
ಉತ್ಸರ್ಜಿತ ಪ್ರಕಾಶಕಿರಣ ವಿಶ್ರಾಂತವಸ್ತುವಿನಿಂದ ಹೊರಟಿತೋ ಚರವಸ್ತುವಿನಿಂದ 
ಹೊರಟಿತೋ ಎಂಬುದನ್ನು ಅವಲಂಬಿಸದೆ, ಪ್ರತಿಯೊಂದು ಕಿರಣವೂ `ವಿಶ್ರಾಂತ' 
ಷ್ಟ -ಇಡೆಗೆ ಬು ೫. ಬರ್ದೇಶಕ ವ್ಯವಸ್ಥೆಯಲ್ಲಿ ಸ್ಥಿರವೇಗ 1/ ಯಲ್ಲಿ ಚಲಿಸುತ್ತದೆ. 
ಸಂದರ್ಭ:೧೯೦೫; “ಆನ್‌ ದ ಎಲ್ಫ್ರೋಡೈನಮಿಕ್ಸ್‌ ಆಫ್‌ ಮೂವಿಂಗ್‌ 





ಲೊರೆಂಟ್ಜ್‌ ಮತ್ತು ಸರ್‌ ಆರ್ಥರ್‌ ಎಡಿಂಗ್ಟನ್‌ ಜೊತೆ: 


109 


ಬಾಡೀಸ್‌'ನಿಂದ; ನೋಡಿ: ಸಿಪಿಎಇ, ಸಂಪುಟ ೨, ದಾಖಲೆ ೨೩; ಅನುವಾದ ಸಂಪುಟದ ಪುಟ ೧೪೩ರಲ್ಲಿರುವ 
ಭಾಷಾಂತರ; ಮೂಲತಃ ಅನ್ನಲೆನ್‌ ಡೆರ್‌ ಫಿಸಿಕ್‌ ೧೭ (೧೯೦೫) ಪುಟಗಳು ೮೯೧-೯೨೧ರಲ್ಲಿ “ಜುರ್‌ ಎಲೆಕ್ಟ್ರೋ 
ಡೈನಮಿಕ್‌ ಬಿವೆಗ್ಬರ್‌ ಕೋರ್ಪರ್‌” 

೩೮೪ 

ಭೌತ ವಿಜ್ಞಾನಕ್ಕೆ ಸಾಪೇಕ್ಷತಾತತ್ತ್ವವನ್ನು ಪ್ರವೇಶಗೊಳಿಸುವ ಅದೃಷ್ಟಕರ ಭಾವನೆಯನ್ನು ನಾನು ಎಡಹಿ ಸಂಧಿಸಿದ್ದು 
ನಿಜ. ಆದರೆ ಇದಕ್ಕಾಗಿ ನೀವು (ಮತ್ತು ಇತರರು) ನನ್ನ ವೈಜ್ಞಾನಿಕ ಸಾಮರ್ಥ್ಯಗಳನ್ನು ನಾನು ತುಸು 
ಅಧೀರನಾಗುವಷ್ಟರ ಮಟ್ಟಿಗೆ ಅತಿಶಯವಾಗಿ ಉತ್ಪ್ರೇಕ್ಷಿಸಿದ್ದೀರಿ. 

ಸಂದರ್ಭ:ಅರ್ನಾಲ್ಡ್‌ ಸೊಮ್ಮರ್ಪೆಲ್ಟ್‌ ಅವರಿಗೆ ಪತ್ರ, ೧೪ ಜನವರಿ ೧೯೦೮; ಸಿಪಿಎಇ ಸಂಪುಟ ೫, ದಾಖಲೆ ೭೩ 
೩೮೫ 

ವಿಜ್ಞಾನದ ಪ್ರಗತಿಗೆ ಒಂದಿಷ್ಟು ದೇಣಿಗೆ ಸಲ್ಲಿಸುವ ಯೋಗ ಒದಗಿದ ಭಾಗ್ಯವಂತರು, ಈ ಸಾಮಾನ್ಯ ಪರಿಶ್ರಮದ 
ಫಲಗಳಿಂದ ತಮಗೆ ಒದಗಿದ ಆನಂದಕ್ಕೆ [ಆದ್ಯತೆ ಕುರಿತ ವಾದ ವಿವಾದವೆತ್ತಿ] ಚ್ಯುತಿ ತಂದುಕೊಳ್ಳಬಾರದು. 
ಸಂದರ್ಭ:ಯೋಹನೆಸ್‌ ಸ್ಟಾರ್ಕ್‌ ಅವರಿಗೆ ಕಾಗದ ೨೨ ಫೆಬ್ರುವರಿ ೧೯೦೮ ಸಿಪಿಎಇ ಸಂಪುಟ ೫ ದಾಖಲೆ ೮೮ 

೩೮೬ 

ಶಕಲ ಸಿದ್ಧಾಂತದ ಯಶಸ್ಸು ಅಧಿಕಾಧಿಕವಾದಂತೆ ಅದು ಕ್ಷುದ್ರಾತಿಕ್ಷುದ್ರವಾಗಿ ಕಾಣುತ್ತದೆ. 

ಸಂದರ್ಭ:ಹೈನ್ರಿಚ್‌ ರಭಾಂಗ್ಲರ್‌ ಅವರಿಗೆ ಓಲೆ, ೨೨ ಫೆಬ್ರುವರಿ ೧೯೦೮ ಸಿಪಿಎಇ ಸಂಪುಟ ೫ ದಾಖಲೆ ೩೯೮ 

೩೮೭ 

ಕಾಗದ ಬರೆಯಲು ನನಗೆ ಕಾಲಾವಕಾಶವಿಲ್ಲ. ಏಕೆಂದರೆ ನಿಜಕ್ಕೂ ನಾನು ಮಹತ್ತ್ವಪೂರ್ಣ ವಿಷಯಗಳಿಂದ 
ಪರಿವೃತನಾಗಿದ್ದೇನೆ. ಕಳೆದ ಎರಡು ವರ್ಷಗಳಲ್ಲಿ ನಾನು ಕ್ರಮೇಣ ಆವಿಷ್ಯರಿಸಿರುವ ಮತ್ತು ಭೌತವಿಜ್ಞಾನದ 
ಮೂಲಭೂತ ಸಮಸ್ಯೆಗಳಲ್ಲಿ ಅಭೂತಪೂರ್ವ ಪ್ರಗತಿ ಸೂಚಿಸುವ ವಿಷಯಗಳಿಗೆ ಸಂಬಂಧಿಸಿದಂತೆ ಇನ್ನು ಆಳಕ್ಕೆ 
ಹುಗುವ ಪ್ರಯತ್ನದಲ್ಲಿ ಹಗಲೂ ಇರುಳೂ ಮಿದುಳನ್ನು ತೇಯುತ್ತಿದ್ದೇನೆ. 

ಸಂದರ್ಭ:ಗುರುತ್ವಾಕರ್ಷಣೆ ಕುರಿತ ತಮ್ಮ ಸಿದ್ಧಾಂತದ ವಿಸ್ತರಣೆ ಬಗ್ಗೆ - ಇದರ ಮೊದಲ ಘಟ್ಟವನ್ನು ಅರ್ಧ ವರ್ಷ 
ಮೊದಲು ಪ್ರಕಾಶಿಸಲಾಗಿತ್ತು - ಎಲ್ಲ್ಸಾಲೊವೆಂತಾಲ್‌ ಅವರಿಗೆ ಕಾಗದ ಫೆಬ್ರುವರಿ ೧೯೧೪; ಸಿಪಿಎಇ ಸಂಪುಟ ೫, 
ದಾಖಲೆ ೫೦೯ 

೩೮೮ 

ಈ ತೆರನಾದ ಕಾಯಕ ಸಲ್ಲಿಸಲು ವ್ಯಕ್ತಿಗೆ ಪ್ರೇರಣೆ ಊಡುವ ಮನಃಸ್ಥಿತಿ... ಒಬ್ಬ ಧಾರ್ಮಿಕ ಆರಾಧಕನ ಇಲ್ಲವೇ 
ಉತ್ಕಟ ಪ್ರೇಮಿಯ ಮನಃ ಸ್ಥಿತಿಗೆ ಸದೃಶವಾದದ್ದು. ನಮ್ಮ ದೈನಂದಿನ ಪ್ರಯತ್ನ ಉದ್ಭವಿಸುವುದು ಯಾವುದೇ 
ನಿರ್ದಿಷ್ಟ ಉದ್ದೇಶ ಅಥವಾ ಕಾರ್ಯಕ್ರಮದಿಂದ ಅಲ್ಲ, ಬದಲು ನೇರ ಹೃದಯದಿಂದ. 

ಸಂದರ್ಭ: ಮ್ಯಾಕ್ಸ್‌ ಪ್ಲಾಂಕ್‌ ಅವರ ಅರುವತ್ತನೆಯ ಜನ್ಮದಿನೋತ್ಸವ ಸಂದರ್ಭದಲ್ಲಿ ನೀಡಿದ `ಸಂಶೋಧನೆಯ 
ತತ್ತ್ವಗಳು' ಭಾಷಣದಿಂದ, ೧೯೧೮; ಮೈನ್‌ ವೆಲ್ಟ್‌ ಬಿಲ್ದಿನಲ್ಲಿ ಪ್ರಕಾಶಿತ; ಐಡಿಯಾಸ್‌ ಅಂಡ್‌ ಒಪೀನಿಯನ್ಗಿನಲ್ಲಿ 
ಪುನರ್ಮುದ್ರಿತ, ಪುಟಗಳು ೨೨೪-೨೨೭ 


110 


೩೮೯ 
ಜನರಿಗೆ ದೈನಂದಿನ ಜೀವನದಲ್ಲಿಯ ಕಷ್ಟ ಕಾರ್ಪಣ್ಯಗಳಿಂದ, ನೀರಸ ಯಾಂತ್ರಿಕತೆಯಿಂದ, ಮತ್ತು ತಮ್ಮಲ್ಲೇ ಸದಾ 
ಬದಲಾಗುತ್ತಿರುವ ಆಸೆ ಅಭೀಷ್ಸೆಗಳ ಸಂಕೋಲೆಗಳಿಂದ ತಾವು ಮುಕ್ತರಾಗಬೇಕೆಂಬ ಚಡಪಡಿಕೆಯೇ ಅವರು ಕಲೆ 
ಮತ್ತು ವಿಜ್ಞಾನಗಳತ್ತ ಹೊರಳುವುದರ ಹಿನ್ನೆಲೆಯಲ್ಲಿರುವ ಬಲಿಷ್ಠ ಪ್ರೇರಣೆಗಳ ಪೈಕಿ ಒಂದು ಎಂಬ ಶೋಪೆನ್‌ ಹೌರ್‌ 
ಅಭಿಪ್ರಾಯವನ್ನು ಅನುಮೋದಿಸುತ್ತೇನೆ. ... ಸೂಕ್ಷ್ಮ ಸಂವೇದನಶೀಲ ವ್ಯಕ್ತಿಯೊಬ್ಬ ಖಾಸಗಿ ಬದುಕಿನಿಂದ ಜ್ಹೇಯನಿಷ್ಠ 
ಅರಿವು ಮತ್ತು ಚಿಂತನೆಯ ಜಗತ್ತಿಗೆ ವಿಮೋಚಿತನಾಗಲು ತಹತಹಿಸುತ್ತಿರುವನು. 

ಸಂದರ್ಭ: ಮ್ಯಾಕ್ಸ್‌ ಪ್ಲಾಂಕ್‌ ಅವರ ಅರುವತ್ತನೆಯ ಜನ್ಮದಿನೋತ್ಸವ ಸಂದರ್ಭದಲ್ಲಿ ನೀಡಿದ `ಸಂಶೋಧನೆಯ 
ತತ್ತ್ವಗಳು' ಭಾಷಣದಿಂದ, ೧೯೧೮; ಮೈನ್‌ ವೆಲ್ಟ್‌ ಬಿಲ್ದಿನಲ್ಲಿ ಪ್ರಕಾಶಿತ; ಐಡಿಯಾಸ್‌ ಅಂಡ್‌ ಒಪೀನಿಯನ್ಗಿನಲ್ಲಿ 
ಪುನರ್ಮುದ್ರಿತ, ಪುಟಗಳು ೨೨೪-೨೨೭ 

೩೯೦ 

ಆ ಸಂದರ್ಭದಲ್ಲಿ ನಾನು ದಯಾಳು ಭಗವಂತನ ಬಗ್ಗೆ ಮರುಕ ತಳೆದಿರುತ್ತಿದ್ದೆ. ಹೇಗೂ ಇರಲಿ, ಸಿದ್ಧಾಂತ ಮಾತ್ರ 
ಸರಿಯಾಗಿದೆ. 

ಸಂದರ್ಭ:ವಿದ್ಯಾರ್ಥಿ ಎತ್ತಿದ ಪ್ರಶ್ನೆಗೆ. - ಸಾರ್ವತ್ರಿಕ ಸಾಪೇಕ್ಷತಾಸಿದ್ಧಾಂತ ಪ್ರಯೋಗಾತ್ಮಕವಾಗಿ 
ಸ್ಥಿರೀಕೃತವಾಗಿರದಿದ್ದರೆ ಐನ್ಸ್‌ಟೈನ್‌ ಹೇಗೆ ಪ್ರತಿಕ್ರಿಯಿಸಿರುತ್ತಿದ್ದರು ಎಂಬ ಪ್ರಶ್ನೆಗೆ - ಉತ್ತರ. ೧೯೧೯; ರೊಸೆಂತಾಲ್‌ 
ದ ಸ್ಕ್ಟೀಡರ್‌ - ರಿಯಾಲಿಟಿ ಅಂಡ್‌ ಸೈಂಟಿಫಿಕ್‌ ಟ್ರುತ್‌, ಪುಟ ೭೪ರಲ್ಲಿ ಉಲ್ಲೇಖಿತ. 

೩೯೧ 

ಶುದ್ಧ ಜ್ಞಾನ ಕುರಿತ ದಾಹವನ್ನು ವಿಜ್ಞಾನದ ಅಭಿವರ್ಧನೆ ಪ್ರಧಾನವಾಗಿ ಶಮನಿಸುವುದು ಎಂಬುದು ನನ್ನ ದೃಢ 
ಒಳಭಾವನೆ. 

ಸಂದರ್ಭ:೧೯೨೦; ಮೊರ್ಕೋಬ್ಸ್ಮೀ - ಕನ್ವರ್ಸೇಶನ್ಸ್‌ ವಿತ್‌ ಐನ್ಸ್‌ಟೈನ್‌ ಪುಟ ೧೭೩ರಲ್ಲಿ ಉಲ್ಲೇಖಿತ 

೩೯೦೨ 

`ಡಿಸ್ಕವರಿ' (ಆವಿಷ್ಕಾರ ಅಥವಾ ಅನಾವರಣನ) ಎಂಬ ಪದವನ್ನು ಈ ಕಾರಣಕ್ಕಾಗಿಯೇ ನಿಷೇಧಿಸಬೇಕು. ಏಕೆಂದರೆ 
ಅನಾವರಣನ ಎಂಬುದು ಈ ಮೊದಲೇ ರೂಪುಗೊಂಡಿರುವ ಏನೋ ಒಂದರ ಬಗೆಗಿನ ಅರಿವು ಮೂಡುವುದಕ್ಕೆ 
ಸಮಾನವಾಗುತ್ತದೆ; ಇದು ಸಾಧನೆಯೊಂದಿಗೆ (ಪ್ರೂಫ್‌) ಬೆಸೆದುಕೊಂಡಿದೆ. ಆದರೆ ಸಾಧನೆಯಲ್ಲಿ `ಅನಾವರಣನ'ದ 
ಲಕ್ಷಣ ಏನೂ ಇಲ್ಲ. ಇಂತಿದ್ದರೂ ಸಾಧನೆಯೇ ನಮ್ಮನ್ನು ಅನಾವರಣನಕ್ಕೆ ಒಯ್ಯುವುವ ಹಾದಿ.... ಅನಾವರಣನ 
ನಿಜಕ್ಕೂ ಒಂದು ಸೃಜನಶೀಲ ಕ್ರಿಯೆ ಅಲ್ಲ. 

ಸಂದರ್ಭ: ೧೯೨೦; ಮೊರ್ಕೋಬ್ಸ್ಮೀ - ಕನ್ವರ್ಸೇಶನ್ಸ್‌ ವಿತ್‌ ಐನ್ಸ್‌ಟೈನ್‌ ಪುಟ ೯೫ ರಲ್ಲಿ ಉಲ್ಲೇಖಿತ 

೩೯೩ 

ಇನ್ನೂ ಬಯಲು ಮಾಡಿರದ ಜ್ಞಾನದ ರೂಪವನ್ನು ಅನ್ವೇಷಿಸುವಾತನಲ್ಲಿ ಮೂಡುವ ಭಾವನೆ, ಹಿರಿಯರು ವಸ್ತುಗಳನ್ನು 
ಜಾಣ್ಮೆಯಿಂದ ನಿರ್ವಹಿಸುವ ಕುಶಲ ವಿಧಾನ ಗ್ರಹಿಸಲು ಹಾತೊರೆಯುವ ಮಗು ಅನುಭವಿಸುವ ಭಾವನೆಗೆ 
ಸದೃಶವಾದದ್ದು. 


111 


ಸಂದರ್ಭ: ೧೯೨೦; ಮೊರ್ಕೋಬ್ಸ್ಮೀ - ಕನ್ವರ್ಸೇಶನ್ಸ್‌ ವಿತ್‌ ಐನ್ಸ್‌ಟೈನ್‌ ಪುಟ ೪೬ರಲ್ಲಿ ಉಲ್ಲೇಖಿತ 

೩೯೪ 

ಜ್ಯಾಮಿತಿ ನಿಷ್ಕೃಷ್ಟವಾಗಿದ್ದರೆ ವಾಸ್ತವ ಪ್ರಪಂಚದ ಬಗ್ಗೆ ಏನೂ ಹೇಳಿರಲಾರದು ಮತ್ತು ಅದು ನಮ್ಮ ಅನುಭವದ ಬಗ್ಗೆ 
ಏನಾದರೂ ಹೇಳಿದುದಾದರೆ ನಿಷ್ಕೃಷ್ಟ ವಾಗಿರುವುದಿಲ್ಲ. 

ಸಂದರ್ಭ:ಪ್ರಶ್ಯನ್‌ ಅಕಾಡೆಮಿ ಆಫ್‌ ಸೈನ್ಸಸ್ಸಿನಲ್ಲಿ ನೀಡಿದ ಉಪನ್ಯಾಸದಿಂದ, ೨೭ ಜನವರಿ ೧೯೨೧; ಫ್ರ್ಯಾಂಕ್‌ - 
ಐನ್ಸ್‌ಟೈನ್‌; ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ ಪುಟ ೧೭೭ರಲ್ಲಿ ಉಲ್ಲೇಖಿತ 

೩೯೫ 

ಪ್ರಭುದೇವ ನವುರು, ಆದರೆ ಅಲ್ಲ ಕುಹಕಿ. 

ಸಂದರ್ಭ:ಐನ್ಸ್‌ ಟೈನ್‌ ಶ್ರೇಣಿ ಉಪನ್ಯಾಸ ನೀಡಲೆಂದು ಪ್ರಿನ್ಸ್ಟನ್ಗೆ ಹೋಗಿದ್ದರು, ಮೇ ೧೯೨೧. ಆಗ ಕೇಳಿ ಬಂದ 
ಒಂದು ಸುದ್ದಿ ಪ್ರಕಾರ ಪ್ರಯೋಗಲಭ್ಯ ಫಲಿತಾಂಶವೊಂದು, ಅದು ನಿಜವಾಗಿದ್ದರೆ, . ಇವರ ಗುರುತ್ವಾಕರ್ಷಣ 
ಸಿದ್ಧಾಂತವನ್ನು ಹುಸಿಗೊಳಿಸಿರುತ್ತಿತ್ತು. ಆಗ ಐನ್ಸ್‌ಟೈನ್‌ ಈ ನುಡಿಗಳನ್ನು ಪ್ರಿನ್ಸ್ಟನ್‌ ಯೂನಿವರ್ಸಿಟಿ ಗಣಿತ 
ಪ್ರಾಧ್ಯಾಪಕ ಆಸ್ಕರ್‌ ವೆಬ್ಸೆನ್‌ ಅವರಿಗೆ ಹೇಳಿದರು. ಆ ಫಲಿತಾಂಶ ಸುಳ್ಳೆಂದು ಸಾಬೀತಾಯಿತು. ನಿಸರ್ಗ ಮತ್ತೆ 
ನವುರಾಗಿರುವುದರ ಮೂಲಕ ತನ್ನ ರಹಸ್ಯಗಳನ್ನು ಬಚ್ಚಿಟ್ಟಿರುತ್ತಾಳೆ - ಇದು ಐನ್ಸ್‌ಟೈನರ ಇಂಗಿತ ಎಂದು ಕೆಲವರು 
ಹೇಳುತ್ತಾರೆ. ಬೇರೆಯವರಾದರೋ ಐನ್ಸ್‌ಟೈನರ ಅಭಿಪ್ರಾಯದಲ್ಲಿ ನಿಸರ್ಗ ಕೀಟಲೆಗಾತಿ, ಆದರೆ ವಂಚನೆ ಆಕೆಯ 
ಉದ್ದೇಶವಲ್ಲ ಎನ್ನುತ್ತಾರೆ. ಸಂಖ್ಯೆ ೨೦೨ ಜೋನ್ಸ್‌ ಹಾಲಿನ (ಪ್ರಿನ್ಸ್ಟನ್ನಿನ ಗಣಿತ ವಿಭಾಗದ ನೂತನ ಸೌಧ ಫೈನ್‌ 
ಹಾಲನ್ನು ಕಟ್ಟುವ ತನಕ ಜೋನ್ಸ್‌ ಹಾಲನ್ನು ಫೈನ್‌ ಹಾಲ್‌ ಎಂದೇ ಕರೆಯಲಾಗುತ್ತಿತ್ತು) ಶಿಕ್ಷಣ ಶಾಖೆಯ 
ಆರಾಮಸಾಲೆಯ ಅಗ್ಲಿಷ್ಟಿಕೆ ಇರುವಲ್ಲಿ ಮೇಲುಗಡೆ ಐನ್ಸ್‌ಟೈನರ ಹೇಳಿಕೆಯ ಮೂಲ ಜರ್ಮನನ್ನು ಶಿಲೆಯಲ್ಲಿ 
ಶಾಶ್ವತವಾಗಿ ಕೆತ್ತಿ ಇಡಲಾಗಿದೆ. “ರ್‌ಯಾಫಿನಿಯರ್ಟ್‌ ಇಸ್ಟ್‌ ಡೆರ್‌ ಹೆರ್‌ ಗೊಟ್‌, ಅಭೆರ್‌ ಬೊಶಫ್ಫ್‌ ಇಸ್ಟ್‌ ಎರ್‌ ನಿಕ್ಸ್‌” 
ಹಲವಾರು ಅನುವಾದಿತ ಗ್ರಂಥಗಳಲ್ಲಿ ವ್ಯಾಪಕವಾಗಿ ಉಲ್ಲೇಖಿತವಾಗಿದೆ. ಉದಾಹರಣೆಗೆ ಪೇಯ್ಸ್‌, ಸಟ್ಸ್‌ ಇಸ್‌ ದ 
ಲಾರ್ಡ್‌; ಫ್ರಾಂಕ್‌ - ಐನ್ಸ್‌ ಟೈನ್‌ ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ ಪುಟ ೨೮೫ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌: 
ಕ್ರಿಯೇಟರ್‌ ಅನ್ಟ್‌ ರೆಬೆಲ್‌, ಪುಟ ೧೪೬ 

೩೯೬ 

ನನಗೆ ಮರುಯೋಚನೆಗಳು ಬರುತ್ತಿವೆ: ದೇವರು ಕುಹಕಿ ಇರಬಹುದು. 

ಸಂದರ್ಭ: ವಾಲೆಂಟಿನ್‌ ಬರ್ಗ್‌ ಮ್ಯಾನ್‌ ಅವರಿಗೆ. ಅರ್ಥ: ನಾವೊಂದಿಷ್ಟನ್ನು ಅರ್ಥವಿಸಿದ್ದೇವೆ ಎಂದು ನಂಬುವಂತೆ 
ದೇವರು ಮಾಡುತ್ತಾನೆ. ಆದರೆ ವಾಸ್ತವವಾಗಿ ನಾವು ಅರಿವಿನಿಂದ ಅತಿಶಯ ದೂರದಲ್ಲಿರುತ್ತೇವೆ. ಸಯೇನ್‌, 
ಐನ್ಸ್‌ಟೈನ್‌ ಇನ್‌ ಅಮೆರಿಕ ಪುಟ ೫೧ 

೩೯೭ 

ನಿಸರ್ಗ ಕೀಟಲೆಗಾತಿ ಆಗಿರುವುದರಿಂದ ತನ್ನ ರಹಸ್ಯಗಳನ್ನು ಬಚ್ಚಿಡುವುದು ಅಲ್ಲ, ಭವ್ಯ ಆಗಿರುವುದರಿಂದ 
ಬಚ್ಚೆಡುತ್ತಾಳೆ. 


112 


ಸಂದರ್ಭ: ಐನ್ಸ್‌ಟೈನ್‌ ಸ್ವಹಸ್ತ ಜರ್ಮನಿನಲ್ಲಿ ಗೀಚಿರುವ ಸೂಕ್ತಿ. ಬಾಸ್ಟನ್ನಿನಲ್ಲಿರುವ ಐನ್ಸ್‌ಟೈನರ ದ್ವಿತೀಯ 


ಪತ್ರಾಗಾರದಲ್ಲಿ ಜೋಸೆಫ್‌ ಇಲ್ಲಿಯವರಿಂದ ಹೊಸತಾಗಿ ಪತ್ತೆ ಹಚ್ಚಲ್ಪಟ್ಟದ್ದು. 
೩೯೮ 

ಸಾಪೇಕ್ಷತೆ ಪರಿಶುದ್ಧ ವೈಜ್ಞಾನಿಕ ವಿಷಯ, ಧರ್ಮದ ಜೊತೆ ಇದಕ್ಕೆ ಏನೂ ಸಂಬಂಧವಿಲ್ಲ. 

ಸಂದರ್ಭ: ಕ್ಯಾ ೦ಟರ್ಬರಿಯ ಆರ್ಚ್‌ ಬಿಷಪ್‌ “ಸಾಪೇಕ್ಷತೆಯಿಂದ ಧರ್ಮದ ಮೇಲೆ ಏನು ಪರಿಣಾಮವಾದೀತು?” ಎಂದು 
ಸಿದಾಗ ನೀಡಿದ ಉತ್ತರ. ಲಂಡನ್‌ ೧೯೨೧. ಫ್ರಾಂಕ್‌- ಐನ್ಸ್‌ಟೈನ್‌; ಹಿಸ್‌ ಲೈಫ್‌ ಅಂಡ್‌ ಟೈಮ್ಸಿನಲ್ಲಿ ಉಲ್ಲೇಖಿತ 


೧೯೦ 


ಪ. 


೬ ಈ 


ಶ್ನಿ 
ಫಟ 


೩೯೯ 
ಈಗ `ಸಾಪೇಕ್ಷತಾ ಸಿದ್ಧಾಂತ' ಎಂಬ ಹೆಸರು ಕುರಿತು. ಇದು ದುರದೃಷ್ಟ ಎಂದು ಒಪ್ಪುತ್ತೇನೆ - ತತ್ತ್ವಶಾಸ್ತ್ರೀಯ 
ಅಪಾರ್ಥಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ. 

ಸಂದರ್ಭ: ತಮ್ಮ ಸಿದ್ಧಾಂತದ ಹೆಸರಿನ ಬಗ್ಗೆ ಇ.ರ್ಳಮರ್‌ ಅವರಿಗೆ ಕಾಗದ, ೩೦ ಸೆಪ್ಟೆಂಬರ್‌ ೧೯೨೧. ಹೆಸರಿತ್ತವರು 
ಮ್ಯಾಕ್ಸ್‌ ಪ್ಲಾಂಕ್‌. ಇದರ ಬಗ್ಗೆ ಐನ್ಸ್‌ಟೈನ್‌ ಅಸಂತೋಷಿ ಆಗಿದ್ದರೂ ಇದು ಉಳಿದುಕೊಂಡಿತು. ಇವರ ಒಲವಿದ್ದುದು 
`ಅಚರತ್ವ ಸಿದ್ಧಾಂತ' (ಥಿಯರಿ ಆಫ್‌ ಇನ್ವೇರಿಯನ್ಸ್‌) ಎಂಬ ಹೆಸರಿಗೆ: ಇದು ಹೂರಣವನ್ನಲ್ಲದಿದ್ದರೂ ವಿಧಾನವನ್ನು 
ಸರಿಯಾಗಿ ವಿವರಿಸಿರುತ್ತಿತ್ತೆಂದು ಐನ್ಸ್‌ಟೈನ್‌ ಭಾವಿಸಿದ್ದರು. ನೋಡಿ ಹಾಲ್ಬನ್‌, ದ ಅಡ್ವಾನ್ಸ್ಮೆಂಟ್‌ ಆಫ್‌ ಸೈನ್ಸ್‌ 
ಪುಟಗಳು ೬೯, ೧೧೦, ೩೧೨ ಎನ್‌ ೨೧ 

೪೦೦ 

ಬರ್ನ್‌ ನಲ್ಲಿಯ ಏಕಸ್ವ ಕಚೇರಿಯಲ್ಲಿ ಕುಳಿತಿದ್ದೆ. ಆಗ ಇದ್ದಕ್ಕಿದ್ದಂತೆ ಒಂದು ಭಾವನೆ ಬೆಳಗಿತು: ಒಬ್ಬ ವ್ಯಕ್ತಿ ಮುಕ್ತವಾಗಿ 
ಬೀಳುತ್ತಿರುವಾಗ ಆತನಿಗೆ ಸ್ವಂತ ತೂಕದ ಅರಿವು ಮೂಡದು. ಬೆಚ್ಚಿ ಬಿದ್ದೆ. ಈ ಸರಳ ಭಾವನೆ ನನ್ನ ಮೇಲೆ ಗಹನ 
ಅಚ್ಚು ಒತ್ತಿತು. ಇದು ನನ್ನನ್ನು ಗುರುತ್ವಾಕರ್ಷಣ ಸಿದ್ಧಾಂತವೊಂದರತ್ತ ಬಲಾತ್ಮರಿಸಿತು. 

ಸಂದರ್ಭ: ಕಿಯೋಟೊ ಉಪನ್ಯಾಸದಲ್ಲಿ, ೧೯೨೨; ಜೆ. ಐಶಿವರ - ಐನ್ಸ್‌ಟೈನ್‌ ಕ್ಯೊನ್‌ ರೊಕು (ಟೋಕಿಯೋ, 
೧೯೭೭)ವಿನಲ್ಲಿ ಉಲ್ಲೇಖಿತ 

೪೦೧ 

ಉಚ್ಛ ಮಟ್ಟದ ತಾಂತ್ರಿಕ ಕೌಶಲವೊಂದನ್ನು ಐದಿದ ಬಳಿಕ ವಿಜ್ಞಾನವೂ ಕಲೆಯೂ ರಸಾಭಿಜ್ಞತೆ, ಸುನಮ್ಯತೆ ಮತ್ತು 
ರೂಪಗಳಲ್ಲಿ ಏಕೀಭವಿಸುವ ಪ್ರವೃತ್ತಿ ಪ್ರದರ್ಶಿಸುತ್ತವೆ. ಮಹಾವಿಜ್ಞಾನಿಗಳು ಸದಾ ಕಲಾವಿದರೂ ಆಗಿದ್ದರು. 

ಸಂದರ್ಭ: ೧೯೨೩ರಲ್ಲಿ ಮಾಡಿದ ಟೀಕು: ಆರ್ಕಿಬಾಲ್ಡ್‌ ಹೆಂಡರ್ಸನ್‌ ಡುರ್ಹಾಂ ಮಾರ್ನಿಂಗ್‌ ಹೆರಾಲ್ಡಿನಲ್ಲಿ ಮರು 
ನೆನಪಿಸಿಕೊಂಡಿರುವರು, ೨೧ ಆಗಸ್ಟ್‌ ೧೯೫೫; ಐನ್ಸ್‌ಟೈನ್‌ ಪತ್ರಾಗಾರ ೩೩-೨೫೭ 

೪೦೨ 

ಶಕಲಗಳನ್ನು ಒಬ್ಬಾತ ಹೆಚ್ಚು ಹೆಚ್ಚು ಬೆಂಬತ್ತಿದಂತೆ ಅವು ಅಷ್ಟು ಅಷ್ಟು ನಾಜೂಕಾಗಿ ಅಡಗಿಕೊಳ್ಳುತ್ತವೆ. 
ಸಂದರ್ಭ:ಶಕಲಸಿದ್ಧಾಂತ ಕುರಿತು ತಮ್ಮ ಹತಾಶೆ ವಿವರಿಸುತ್ತ ಪಾಲ್‌ ಏರೆನ್‌ ಫೆಸ್ಟ್‌ ಅವರಿಗೆ ಬರೆದ ಓಲೆ, ೧೨ 


ಜುಲೈ, ೧೯೨೪; ಐನ್ಸ್‌ಟೈನ್‌ ಪತ್ರಾಗಾರ ೧೦-೦೮೯ 


112 


೪೦ಸಿ 
ವಿಜ್ಞಾನದಲ್ಲಿ ನನ್ನ ಆಸಕ್ತಿ, ಸಾರತಃ, ತತ್ತ್ವಗಳ ಅಧ್ಯಯನಕ್ಕೇ ಸದಾ ಸೀಮಿತವಾಗಿತ್ತು... ಈ ಒಂದು 
ಕಾರಣದಿಂದಾಗಿಯೇ ನಾನು ಅಷ್ಟು ಕಡಿಮೆ [ಸಂಶೋಧನ ಪ್ರಬಂಧಗಳನ್ನು] ಪ್ರಕಟಿಸಿರುವುದಾಗಿದೆ. ತತ್ತ್ವಗಳನ್ನು 
ಹಿಡಿದಿಡುವ ಹಿರಿ ಆವಶ್ಯಕತೆಯ ಕಾರಣವಾಗಿ ನನ್ನ ಅಧಿಕ ವೇಳೆಯನ್ನು ಫಲರಹಿತ ಅನುಶೀಲನೆಗಳಲ್ಲಿ 
ವ್ಯಯಿಸುತ್ತಿದ್ದೇನೆ. 

ಸಂದರ್ಭ: ಮಾರಿಸ್‌ ಸಾಲೊವೀನ್‌ ಅವರಿಗೆ ಕಾಗದ, ೩೦ ಅಕ್ಟೋಬರ್‌ ೧೯೨೪, ಐನ್ಸ್‌ಟೈನ್‌ ಪತ್ರಾಗಾರ ೨೧- 
೧೯೫; ಲೆಟರ್ಸ್‌ ಟು ಸಾಲೊವೀನ್‌ ಪುಟ ೬೩ರಲ್ಲಿ ಪ್ರಕಾಶಿತ 

೪೦೪ 

ಶಕಲ ಬಲವಿಜ್ಞಾನ ಖಂಡಿತ ನಮ್ಮ ಗೌರವಕ್ಕೆ ಅರ್ಹವಾಗಿದೆ. ಆದರೆ ಇದು ನಿಜವಾದ ವಿಶ್ವಾಮಿತ್ರ [ಸೃಷ್ಟಿಕರ್ತ] ಅಲ್ಲ. 
ಈ ಸಿದ್ಧಾಂತ ಸಾಕಷ್ಟು ಫಲಗಳನ್ನು ನೀಡುತ್ತದೆ ನಿಜ. ಆದರೆ ಇದು ಪ್ರಾಚೀನ ಕರ್ತಾರನ ರಹಸ್ಯಗಳ ಸನಿಹ ಕೂಡ 
ನಮ್ಮನ್ನು ಒಯ್ಯುವುದಿಲ್ಲ. ಇದು ಹೇಗೂ ಇರಲಿ, ಭಗವಂತ ದಾಳ ಒಗೆಯುವುದಿಲ್ಲ ಎಂಬುದು ನನ್ನ ದೃಢ ಭರವಸೆ. 
ಸಂದರ್ಭ: ಮ್ಯಾಕ್ಸ್‌ ಬಾರ್ನ್‌ ಅವರಿಗೆ ಪತ್ರ, ೪ ಡಿಸೆಂಬರ್‌ ೧೯೨೬, ಐನ್ಸ್‌ಟೈನ್‌ ಪತ್ರಾಗಾರ ೮-೧೮೦; ಫ್ರೆಂಚ್‌ 
ಐನ್ಸ್‌ಟೈನ್‌: ಎ ಸೆಂಟಿನೆರಿ ವಾಲ್ಯೂಂನಲ್ಲಿಯೂ ಉಲ್ಲೇಖಿತ, ಪುಟ ೨೭೫ 

೪೦೫ 

ಯುವ ಪೀಳಿಗೆಯ ಭೌತವಿಜ್ಞಾನಿಗಳ ಮಹತ್ಸಾಧನೆಯಾಗಿರುವ ಶಕಲ ಬಲವಿಜ್ಞಾನವನ್ನು ಪೂರ್ಣಪ್ರಮಾಣದಲ್ಲಿ 
ಮೆಚ್ಚುತ್ತೇನೆ. ಆ ಸಿದ್ಧಾಂತದ ಗಭೀರ ಸತ್ಯದಲ್ಲಿ ವಿಶ್ವಾಸ ತಳೆದವನಾಗಿದ್ದೇನೆ. ಆದರೆ ಸಂಖ್ಯಾಕಲನಾತ್ಮಕ 
ನಿಯಮಗಳಿಗೆ ಅದು ಬಂಧಿತವಾಗಿರುವುದು ಕೇವಲ ತಾತ್ಕಾಲಿಕ ವಿದ್ಯಮಾನ ಎಂದು ಭಾವಿಸುತ್ತೇನೆ. 

ಸಂದರ್ಭ: ಪ್ಲಾಂಕ್‌ ಪದವಿ ಸ್ವೀಕರಿಸುತ್ತ ಮಾಡಿದ ಭಾಷಣದಿಂದ, ೨೮ ಜೂನ್‌ ೧೯೨೯; ಫಾರ್ಚುನ್ಜೆನ್‌ ಅಂಡ್‌ 
ಫಾರ್ಟ್‌ಸ್ಕಿಟೆ ೫ (೧೯೨೯), ಪುಟಗಳು ೨೪೮-೪೯ರಲ್ಲಿ ಉಲ್ಲೇಖಿತ 

೪೦೬ 

ನಮ್ಮ ಮನಸ್ಸಿನ ನಿರ್ಮಿತಿಗಳು ಮನುಕುಲಕ್ಕೆ ವರವಾಗಿರುವಂತೆ, ಮತ್ತು ಎಂದೂ ಶಾಪವಾಗದಿರುವಂತೆ ಎಲ್ಲ 
ಕಾಲಗಳಲ್ಲಿಯೂ ಸ್ವತಃ ಮಾನವ ಮತ್ತು ಆತನ ಭವಿಷ್ಯದ ಬಗೆಗಿನ ಕಾಳಜಿಯೇ ಸಮಸ್ತ ತಾಂತ್ರಿಕ ಸಾಹಸಗಳ 
ಪ್ರಮುಖ ಆಸ್ತಿ ಆಗಿರತಕ್ಕದ್ದು - ನಿಮ್ಮ ಆಲೇಖಗಳ ಮತ್ತು ಸಮೀಕರಣಗಳ ನಡುವೆ ಈ ಅಂಶವನ್ನು ಎಂದೂ 
ಮರೆಯದಿರಿ. 

ಸಂದರ್ಭ: ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್‌ ಆಫ್‌ ಟೆಕ್ನಾ ಲಜಿ, ಪ್ಯಾಸಡೇನಾದಲ್ಲಿ ನೀಡಿದ ಉಪನ್ಯಾಸದಿಂದ, 
ಫೆಬ್ರುವರಿ ೧೯೩೧; ನ್ಯೂಯಾರ್ಕ್‌ ಟೈಮ್ಸ್‌, ೧೭ ಫೆಬ್ರುವರಿ ೧೯೩೧, ಪುಟ ೬:೩ರಲ್ಲಿ ಉಲ್ಲೇಖಿತ. 

೪೦೭ 

ಶ್ರಮ ಹೂಡಬೇಕಾದ ಕಾರ್ಯವನ್ನು ನಿವಾರಿಸಿ ಬದುಕು ಇಷ್ಟು ಸುಲಭವಾಗುವಂತೆ ಮಾಡುವ ಈ ಭವ್ಯ ಆನ್ವಿತ 
ವಿಜ್ಞಾನ ನಮಗೆ ಇಷ್ಟು ಕಡಿಮೆ ಸಂತೋಷ ಕೊಡುವುದೇಕೆ? ಸರಳ ಉತ್ತರ: ಏಕೆಂದರೆ ನಾವಿನ್ನೂ ಇದರ ಅರ್ಥಪೂರ್ಣ 
ಉಪಯೋಗ ಕಲಿತಿಲ್ಲ. 


114 


ಸಂದರ್ಭ: ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್‌ ಆಫ್‌ ಟೆಕ್ನಾ ಲಜಿ, ಪ್ಯಾಸಡೇನಾದಲ್ಲಿ ನೀಡಿದ ಉಪನ್ಯಾಸದಿಂದ, 
ಫೆಬ್ರುವರಿ ೧೯೩೧; ನ್ಯೂಯಾರ್ಕ್‌ ಟೈಮ್ಸ್‌, ೧೭ ಫೆಬ್ರುವರಿ ೧೯೩೧, ಪುಟ ೬:೩ರಲ್ಲಿ ಉಲ್ಲೇಖಿತ. 

೪೦೮ 

ವಿಜ್ಞಾನಿ ತನ್ನ ಪ್ರತಿಫಲವನ್ನು, ಆನ್ರೀ ಪ್ವಾಂಕ್ವಾರೇ ನುಡಿಗಳಲ್ಲಿ, ಸರ್ವಂಕಷ ಆನಂದದಲ್ಲಿ ಕಾಣುತ್ತಾನೆ. ತಾನು 
ಗೈದಿರುವ ಆವಿಷ್ಕಾರದ ಅನ್ವಯ ಸಾಧ್ಯತೆಗಳೇನೆಂಬುದರಲ್ಲಿ ಅಲ್ಲ. 

ಸಂದರ್ಭ : ಪ್ಲಾಂಕ್‌ - ವೇರ್‌ ಈಸ್‌ ಸೈನ್ಸ್‌ ಗೋಯಿಂಗ್‌? ೧೯೩೨ ಇದರ ಎಪಿಲಾಗ್ನಿಂದ. ಪುಟ ೨೧೧ 

೪೦೯ 

ಭೌತ ವಿಜ್ಞಾನದ ಕ್ರಿಯೆಗಳನ್ನು ಮಾನವ ಜೀವನಕ್ಕೆ ಅನ್ವಯಿಸುವ ಇಂದಿನ ಪರಿ ತಪ್ಪು ಮಾತ್ರವೇ ಅಲ್ಲ, ಬದಲು, 
ಇದರಲ್ಲಿ ಆಕ್ಷೇಪಾರ್ಹವಾದದ್ದು ಕೂಡ ಏನೋ ಉಂಟು. 

ಸಂದರ್ಭ: ಸಾಪೇಕ್ಷತೆಯ `ಪ್ರಪಂಚದೃಶ್ಯ' ಮತ್ತು ಅನ್ವಯಶೀಲವಲ್ಲದ ವಲಯಗಳಲ್ಲಿ ವಿಜ್ಞಾನದ ಸಾರಾಸಗಟು 
ಅಪಾನ್ವಯ ಕುರಿತು, ೧೯೩೨; ಅದೇ; ಮತ್ತು ಲೋರೆನ್‌ ಆರ್‌. ಗ್ರಹಾಮ್‌ ಅವರಿಂದ ಹಾಲ್ಬನ್‌ ಮತ್ತು ಎಲ್ಮಾನಾ - 
ಆಲ್ಬರ್ಟ್‌ ಐನ್ಸ್‌ ಟೈನ್‌: ಹಿಸ್ಟಾರಿಕಲ್‌ ಅಂಡ್‌ ಕಲ್ವುರಲ್‌ ಪರ್ಸ್ಟೆಕ್ಟಿವ್ಸ್‌ ಪುಟ ೧೦೭ರಲ್ಲಿ ಉಲ್ಲೇಖಿತ. 

೪೧೦ 

ಭಾವಗಮ್ಯವಾಗಿರುವ ಆದರೆ ಅಭಿವ್ಯಕ್ತಿಸಲಾಗದ ಒಂದು ಸತ್ಯಕ್ಕಾಗಿ ವರ್ಷಗಟ್ಟಲೆ ಕತ್ತಲೆಯಲ್ಲಿ ಪರದಾಡುವುದು, ತೀವ್ರ 
ಬಯಕೆ, ಭರವಸೆ ಹಾಗೂ ಹತಾಶೆ ಪರ್ಯಾಯವಾಗಿ ಉದ್ರೇಶಿಸುವುದು ಮತ್ತು ಅಂತಿಮವಾಗಿ ಪೊರೆಯೊಡೆದು 
ಸ್ಫುಟತೆ ಮತ್ತು ಅರಿವು ಗಳಿಸುವುದು - ಇವನ್ನು ಸ್ವತಃ ತಾನೇ ಅನುಭವಿಸಿರುವಾತನಿಗೆ ಮಾತ್ರ ಇವು ತಿಳಿದಿರುತ್ತವೆ. 
ಸಂದರ್ಭ: ಯೂನಿವರ್ಸಿಟಿ ಆಫ್‌ ಗ್ಲಾಸ್ಗೋದಲ್ಲಿಯ ಒಂದು ಉಪನ್ಯಾಸದಿಂದ, ೨೦ ಜೂನ್‌ ೧೯೩೩; ದ ಆರಿಜಿನ್ಸ್‌ 
ಆಫ್‌ ದ ಥಿಯರಿ ಆಫ್‌ ರಿಲೆಟಿವಿಟಿಯಲ್ಲಿ ಉಲ್ಲೇಖಿತ. 

೪೧೧ 

ನಿಜಕ್ಕೂ ಒಬ್ಬ ವ್ಯಕ್ತಿಯ ಉದ್ದೀಪನೆಗೆ ಕಾರಣವಾಗುವುದು ವೈಜ್ಞಾನಿಕ ಸಂಶೋಧನೆಯ ವಲಯಗಳಲ್ಲ, ಬದಲು, ಆ 
ಸೃಜನಶೀಲ ಅಥವಾ ಗ್ರಹಣಶೀಲ ಬೌದ್ಧಿಕ ಕ್ರಿಯೆಯನ್ನು ಅರಿಯಬೇಕೆಂಬ ಪ್ರೇರಣೆ. 

ಸಂದರ್ಭ: ಮೈನ್‌ ವೆಲ್ಫ್‌ಬಿಲ್ಡಿನಲ್ಲಿ ಪ್ರಕಾಶಿತ, ೧೯೩೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ನಿನಲ್ಲಿ ಪುನರ್ಮುದ್ರಿತ ಪುಟ 
೧೨ 

೪೧೨ 

ಸಾಮಾನ್ಯ ಜನರು ವೈಜ್ಞಾನಿಕ ಸಂಶೋಧನೆಯ ವಿವರಗಳನ್ನು ತೀರ ಮಿತ ಪ್ರಮಾಣದಲ್ಲಿ ಅರ್ಥವಿಸುವುದು 
ಸಾಧ್ಯವಾದೀತು. ಆದರೆ ಇದು ಕನಿಷ್ಠ ಒಂದು ಹಿರಿ ಮತ್ತು ಮುಖ್ಯ ಲಾಭ ತಂದು ಕೊಡಬಲ್ಲದು; ಮಾನವ ಚಿಂತನೆಯು 
ವಿಶ್ವಾಸಾರ್ಹ ಮತ್ತು ನೈಸರ್ಗಿಕ ನಿಯಮವು ವಿಶ್ವವ್ಯಾಪಿ ಎಂಬ ಭರವಸೆ. 

ಸಂದರ್ಭ: ಸೈನ್ಸ್‌ ಅಂಡ್‌ ಸೊಸಾಯಿಟಿಯಿಂದ ೧೯೭೫; ಐನ್ಸ್‌ಟೈನ್‌ ಆನ್‌ ಹ್ಯೂಮನಿಸಂನಲ್ಲಿ ಉಲ್ಲೇಖಿತ, ಪುಟ ೧೩ 
೪೧ಸಿ 

ಸಮಸ್ತ ವಿಜ್ಞಾನವೂ ಚಿಂತನೆಯ ಸಂಸ್ಕರಣೆಗಿಂತ ಹೆಚ್ಚಿಗೆ ಏನೂ ಅಲ್ಲ. 


115 


ಸಂದರ್ಭ: ಫಿಸಿಕ್ಸ್‌ ಅಂಡ್‌ ರಿಯಾಲಿಟಿಯಿಂದ. ಫ್ರಾಂಕ್ಲಿನ್‌ ಇನ್ಸ್ಟಿಟ್ಯೂಟ್‌ ಜರ್ನಲ್‌ ೨೨೧, ಸಂಖ್ಯೆ ೩ (ಮಾರ್ಚ್‌ 
೧೯೩೬) ಪುಟಗಳು ೩೪೯-೩೮೨ 

೪೧೪ 

ಹತ್ತು ವರ್ಷಗಳ ಹಿಂದಿನಂತೆ ಈಗಲೂ ಅವೇ ಸಮಸ್ಯೆಗಳೊಂದಿಗೆ ಹೆಣಗುತ್ತಿದ್ದೇನೆ. ಅಲ್ಲ, ವಿಚಾರಗಳಲ್ಲಿ ಯಶಸ್ವಿ 
ಆಗುತ್ತೇನೆ. ಆದರೆ ನಿಜ ಗುರಿ ಒಮ್ಮೊಮ್ಮೆ ಸುಲಭಗ್ರಾಹ್ಯವೆನಿಸುವಷ್ಟು ಸಮೀಪ ಬಂದರೂ ಅಗಮ್ಯವಾಗಿಯೇ 
ಉಳಿದಿದೆ. ಇದು ಕಠಿಣ, ಆದರೆ ಪ್ರತಿಫಲದಾಯಕ, ಕಠಿಣ ಏಕೆಂದರೆ ಗುರಿ ನನ್ನ ಅಳವಿಗೆ ಮೀರಿದುದು. ಆದರೆ 
ಪ್ರತಿಫಲದಾಯಕ ಏಕೆಂದರೆ ಇದು ಒಬ್ಬನನ್ನು ದೈನಂದಿನ ಜೀವನದ ದಂದುಗಗಳಿಂದ ಅಬಾಧಿತವಾಗಿಸುವುದು. 
ಸಂದರ್ಭ: ಅಟ್ಟೋ ಜೂಲಿಯಸ್‌ ಬರ್ಗರ್‌ ಅವರಿಗೆ ಪತ್ರ, ೨೮ ಸೆಪ್ಟೆಂಬರ್‌ ೧೯೩೭; ಐನ್ಫ್ಸ್‌ಟೈನ್‌ ಪತ್ರಾಗಾರ ೩೮- 
೧೬೩ 

೪೧೫ 

ಭೌತ ಪರಿಕಲ್ಪನೆಗಳು ಮಾನವ ಮತಿಯ ಮುಕ್ತ ನಿರ್ಮಿತಿಗಳು. ನಮಗೆ ಏನೇ ಅನ್ನಿಸಿದರೂ ಅವು ಬಾಹ್ಯ 
ಪ್ರಪಂಚದಿಂದ ಏಕೈಕವಾಗಿ ನಿರ್ಧರಿತವಾದವಲ್ಲ. 

ಸಂದರ್ಭ: ಎಲ್‌. ಇನ್ಫೆಲ್ಟ್‌ ಜೊತೆ ಬರೆದ ದ ಎವೊಲ್ಯೂಶನ್‌ ಆಫ್‌ ಫಿಸಿಕ್ಸಿನಿಂದ ೧೯೩೮ 

೪೧೬ 

ಮಾನವಾವಲಂಬಿ ಪರಿಕಲ್ಪನೆಗಳ ಮೇಲೆ ನೆಲೆಗೊಂಡಿದ್ದು ಈ ಪರಿಕಲ್ಪನೆಗಳೂ [ತಜ್ವನಿತ] ಪ್ರಮೇಯಗಳೂ 
ಗಣಿತರೂಪಣೆಗಳಿಗೆ ಅಳವಡುವಂಥ ಆ ನೈಸರ್ಗಿಕ ವಿಜ್ಞಾನಗಳ ಸಮೂಹವನ್ನು ಭೌತವಿಜ್ಞಾನವೆಂದು ನಾವು 
ಕರೆಯುವ ವಿಭಾಗ ಒಳಗೊಂಡಿದೆ. 

ಸಂದರ್ಭ: ದ ಫಂಡಮೆಂಟಲ್ಫ್‌ ಆಫ್‌ ಥಿಯರೆಟಿಕಲ್‌ ಫಿಸಿಕ್ಸಿನಿಂದ, ಸೈನ್ಸ್‌ ೯೧ (೨೪ ಮೇ ೧೯೪೦) ಪುಟಗಳು ೪೮೭- 
೪೯೨ 

೪೧೭ 

ಭೌತ ವಿಜ್ಞಾನದ ಬಿಡಿ ಪ್ರಕಾರಗಳ ಎಲ್ಲ ಪರಿಕಲ್ಪನೆಗಳನ್ನೂ ಸಂಬಂಧಗಳನ್ನೂ ತಾರ್ಕಿಕ ಪ್ರಕ್ರಿಯೆ ಮೂಲಕ 
ನಿಗಮಿಸುವುದು ಸಾಧ್ಯವಾಗುವಂತೆ ಅದರ [ಭೌತವಿಜ್ಞಾನದ] ವಿವಿಧ ಶಾಖೆಗಳನ್ನು ಏಕೀಕರಿಸಬಲ್ಲ ಒಂದು 
ಸೈದ್ಧಾಂತಿಕ ಬುನಾದಿಯನ್ನು ಹುಡುಕುವ ಪ್ರಯತ್ನ ಸದಾ ನಡೆದೇ ಇತ್ತು. ಸಮಸ್ತ ಭೌತವಿಜ್ಞಾನದ ಒಂದು 
ಅಡಿಪಾಯವನ್ನು ಶೋಧಿಸುವುದು ಎಂದು ಹೇಳುವಲ್ಲಿ ಈ ಅರ್ಥ ಇಂಗಿತ. ಈ ಅಂತಿಮ ಗುರಿ ಐದುವುದು ಸಾಧ್ಯ 
ಎಂದು ದೃಢ ನಂಬಿಕೆಯೇ ಇಲ್ಲಿಯ ಭಾವೋದ್ದೀಪ್ತ ಭಕ್ತಿಯ ಪ್ರಧಾನ ಆಕರ. ಸಂಶೋಧಕನನ್ನು ಇದು ಸದಾ 
ಉದ್ದೀಪಿಸುತ್ತದೆ. 

ಸಂದರ್ಭ: ದ ಫಂಡಮೆಂಟಲ್ಫ್‌ ಆಫ್‌ ಥಿಯರೆಟಿಕಲ್‌ ಫಿಸಿಕ್ಸಿನಿಂದ, ಸೈನ್ಸ್‌ ೯೧ (೨೪ ಮೇ ೧೯೪೦) ಪುಟಗಳು ೪೮೭- 
೪೯೨ 


೪೧೮ 


110 


ಕುದುರೆಯನ್ನು ಪ್ರೀತಿಸುವ ತೆರದಲ್ಲಿ ನೀವು ಕಾರನ್ನು ಪ್ರೀತಿಸಲಾರಿರಿ. ಯಂತ್ರಗಳಿಗೆ ಸಾಧ್ಯವಾಗದ ರೀತಿಯಲ್ಲಿ 
ಕುದುರೆ ಮಾನವಸಂವೇದನೆಯನ್ನು ಪ್ರದರ್ಶಿಸುತ್ತದೆ. ಯಂತ್ರಗಳಂಥ ವಸ್ತುಗಳು ಮನುಷ್ಯರಲ್ಲಿ ಕೆಲವು ಸಂಗತಿಗಳನ್ನು 
ಪ್ರೇರಿಸಬಹುದು ಅಥವಾ ನಿರಾಕರಿಸಬಹುದು..... ಅವು ನಮ್ಮ ಬದುಕನ್ನು ವ್ಯಕ್ತಿ ಸಂಬಂಧರಿಕ್ತವಾಗಿಸಿ, ನಮ್ಮಲ್ಲಿಯ 
ಕೆಲವು ಮೂಲಭಾವನೆಗಳನ್ನು ಮೊಟಕಿಸಿ, ಒಂದು ಬಗೆಯ ವ್ಯಕ್ತಿಶೂನ್ಯ ಪರಿಸರವನ್ನು ಸೃಷ್ಟಿಸುತ್ತವೆ. 

ಸಂದರ್ಭ: ಅಲ್ವೆರ್ನನ್‌ ಬ್ಲ್ಯಾ ಕ್‌ ದಾಖಲಿಸಿದ ಒಂದು ಸಂಭಾಷಣೆಯಿಂದ, ಮಾಗಿ ೧೯೪೦; ಐನ್ಸ್‌ಟೈನ್‌ ಪತ್ರಾಗಾರ 
೫೪-೮೩೪ 

೪೧೯ 

ಭಗವಂತನ [ಇಸ್ಪೀಟ್‌] ಎಲೆಗಳತ್ತ ಕಳ್ಳನೋಟ ಹರಿಸುವುದು ಕಠಿಣ. ಆದರೆ ಆತ ಪ್ರಪಂಚದೊಂದಿಗೆ ದ್ಯೂತವಾಡಲು 
ಇಚ್ಛಿಸಿಯಾನೆಂಬುದನ್ನು ....... ಒಂದು ಕ್ಷಣವೂ ನಂಬಲಾರೆ. 

ಸಂದರ್ಭ: ಶಕಲಸಿದ್ದಾಂತಕ್ಕೆ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತ ಕಾರ್ನೀಲಿಯಸ್‌ ಲ್ಯಾಂಕ್ಸೋಸ್‌ ಅವರಿಗೆ ಬರೆದ ಓಲೆ, 
೨೧ ಮಾರ್ಚ್‌ ೧೯೪೨; ವಾಸ್ತವತೆಯನ್ನು ವೀಕ್ಷಕ ಪ್ರಭಾವಿಸಬಲ್ಲ, ಘಟನೆಗಳು ಯಾದೃಚ್ಛಿಕವಾಗಿ ಸಂಭವಿಸುವುದು 
ನಿಜ ಎನ್ನುತ್ತಾ ಶಕಲ ಸಿದ್ಧಾಂತ ಸಾಪೇಕ್ಷತಾ ಸಿದ್ಧಾಂತವನ್ನು ಖಂಡಿಸುತ್ತದೆ; ಐನ್ಸ್‌ಟೈನ್‌ ಪತ್ರಾಗಾರ ೧೫-೨೯೪; 
ಹಾಫ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ ಅಧ್ಯಾಯ ೧೦; ಫ್ರ್ಯಾಂಕ್‌ ಐನ್ಸ್‌ಟೈನ್‌: ಹಿಸ್‌ ಲೈಫ್‌ 
ಅಂಡ್‌ ಟೈಮ್ಸ್‌ ಪುಟಗಳು ೨೦೮, ೨೮೫; ಪೇಯ್ಫ್‌ ಐನ್ಫ್ಸ್‌ಟೈನ್‌ ಲಿವ್ಜ್‌ ಹಿಯರ್‌ ಪುಟ ೧೧೪- ಇವುಗಳಲ್ಲಿ ಉಲ್ಲೇಖಿತ. 
(ಭೌತ ವಿಜ್ಞಾನಿ ನೀಲ್ಫ್‌ ಬೋರ್‌ ಒಮ್ಮೆ ಐನ್ಸ್‌ಟೈಸರಿಗೆ ಹೇಳಿದ್ದರಂತೆ: “ದೇವರಿಗೆ ಆತ ಏನು ಮಾಡಬೇಕು ಎಂದು 
ಹೇಳುವುದನ್ನು ನಿಲ್ಲಿಸಿ!) 

೪೨೦ 

ಗಣಿತದ ಬಗೆಗಿನ ನಿನ್ನ ತಾಪತ್ರಯಗಳನ್ನು ಹೆಚ್ಚಿಗೆ ಹಚ್ಚಿಕೊಳ್ಳಬೇಡ; ನನ್ನವು ಇನ್ನೂ ಗಡುತರವಾಗಿವೆಯೆಂದು ನಿನಗೆ 
ಭರವಸೆ ನೀಡಬಲ್ಲೆ. 

ಸಂದರ್ಭ: ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿನಿ ಬಾರ್ಬರಾ ವಿಲ್ಸ ನ್ನ ಳಿಗೆ ೭ ಜನವರಿ ೧೯೪೩; ಐನ್ಸ್‌ಟೈನ್‌ ಪತ್ರಾಗಾರ 
೪೨-೬೦೬; ಡುಕಾಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐಏನ್ಸ್‌ ಟೈನ್‌, ದ ಹ್ಯೂಮನ್‌ ಸೈಡ್‌ ಪುಟ ೮೮ರಲ್ಲಿಯೂ 
ಉಲ್ಲೇಖಿತ 

೪೨೧ 

ಗೆಲಿಲಿಯೋನಿಂದ ತೊಡಗಿ ಭೌತ ವಿಜ್ಞಾನದ ಸಮಗ್ರ ಇತಿಹಾಸವೂ ಸೈದ್ಧಾಂತಿಕ ಭೌತವಿಜ್ಞಾನಿಯ ಪಾತ್ರದ 
ಪ್ರಾಮುಖ್ಯ ಏನೆಂಬುದಕ್ಕೆ ಸಾಕ್ಷ್ಯ ವಾಗಿದೆ... ಈತನಿಂದಲೇ ಮೂಲಭೂತ ಸೈದ್ಧಾಂತಿಕ ಭಾವನೆಗಳು 
ಉದ್ಭವಿಸುವುದಾಗಿದೆ. ಭೌತವಿಜ್ಞಾನದಲ್ಲಿ ಪೂರ್ವಭಾವೀ ರಚನೆ ಅನುಭವಜನ್ಯ ಸಂಗತಿಗಳಷ್ಟೇ ಅಗತ್ಯವಾದದ್ದು. 
ಸಂದರ್ಭ: ಇನ್ಸ್ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್ಸ್‌ ಸ್ಪಡಿಗೆ ಹರ್ಮಾನ್‌ ವೈಲ್‌ರೊಂದಿಗೆ ಸಲ್ಲಿಸಿದ ಟಿಪ್ಪಣಿ, ೧೯೪೫ರ ಆರಂಭ; 
ಇನ್ಸ್ಟ್ಪಿಟ್ಯೂಟಿನಲ್ಲಿಯ ಒಂದು ಪ್ರಾಧ್ಯಾಪಕತ್ವಕ್ಕೆ ರಾಬರ್ಟ್‌ ಓಪ್ಪನ್‌ ಹೀಮರರಿಗಿಂತ ವೂಲ್ಫ್‌ ಗಾಂಗ್‌ ಪೌಲಿ ಅಧಿಕ 
ಅರ್ಹರೆಂಬ ಶಿಫಾರಸು: ರೆಜಿಸ್‌ - ಹೂ ಗೋಟ್‌ ಐನ್ಸ್‌ಟೈನ್ಸ್‌ ಆಫೀಸ್‌? ಪುಟ ೧೩೫ರಲ್ಲಿ ಉಲ್ಲೇಖಿತ 


೪೨೨ 


117 


ಆ ಅಭಿಪ್ರಾಯಗಳು ಗ್ರಂಥದಲ್ಲಿವೆಯೆಂಬ ಒಂದೇ ಕಾರಣಕ್ಕಾಗಿ ಅವನ್ನು ತಾನೇಕೆ ನಂಬಬೇಕೆಂಬ ಸಂಗತಿ ಎಂದೂ 
ಒಬ್ಬ ವಿಜ್ಞಾನಪುರುಷನ ಅರಿವಿಗೆ ಬಾರದು..... ತನ್ನ ಪ್ರಯತ್ನಗಳ ಫಲಿತಾಂಶಗಳೇ ಅಂತಿಮವಾದವೆಂದು ಕೂಡ ಆತ 
ಎಂದೂ ಭಾವಿಸಲಾರ. 

ಸಂದರ್ಭ: ಜೆ. ಲೀಯವರಿಗೆ ಕಾಗದ, ೧೦ ಸೆಪ್ಟೆಂಬರ್‌ ೧೯೪೫; ಐನ್ಸ್‌ಟೈನ್‌ ಪತ್ರಾಗಾರ ೫೭-೦೬೧ 

೪೨೩೭ 

ಜನರ ನೈತಿಕ ವರ್ತನೆಯಲ್ಲಿ ಇಂದು ಪ್ರಕಟವಾಗುತ್ತಿರುವ ಚಿಂತಾಜನಕ ಅವನತಿ ಉದ್ಭವಿಸಿರುವುದು, ಪ್ರಧಾನವಾಗಿ 
ನಮ್ಮ ಬದುಕಿನ ಯಾಂತ್ರೀಕರಣ ಮತು ಅಮಾನುಷೀಕರಣಗಳಿಂದ ಎಂದು ಭಾವಿಸಿದ್ದೇನೆ - ವೈಜ್ಞಾನಿಕ ಮತ್ತು 
ತಾಂತ್ರಿಕ ಮನಃಸ್ಥಿತಿ ಅಭಿವರ್ಧಿಸಿದುದರ ಪ್ರಳಯಾಂತಕ ಉಪೋತ್ಪನ್ನವಿದು. ಸ್ವಯಂಕೃತಾಪರಾಧ! [ನೋಸ್ಟ್ರ ಕುಲ್ಬ!] 
ಮಾನವ ತಾನು ನೆಲಸಿರುವ ಗ್ರಹಕ್ಕಿಂತ ಶೀಘ್ರತರವಾಗಿ ಶೀತಲಿಸುತ್ತಿದ್ದಾನೆ. 

ಸಂದರ್ಭ: ಅಟ್ಟೋ ಜೂಲಿಯಸ್‌ ಬರ್ಗರ್‌ ಅವರಿಗೆ ಪತ್ರ, ೧೧ ಏಪ್ರಿಲ್‌ ೧೯೪೬; ಐನ್ಸ್‌ಟೈನ್‌ ಪತ್ರಾಗಾರ ೩೮- 
೨೨೮ 

೪೦೪ 

ಯಾವ ಗಣಿತೀಯ ಅಡಚಣೆಗಳ ಕಾರಣವಾಗಿ ನನಗೆ ನನ್ನ ಸಾರ್ವತ್ರಿಕ ಸಾಪೇಕ್ಷತಾ ಕ್ಷೇತ್ರ ಸಿದ್ಧಾಂತವನ್ನು 


ಛಿ 


ಸ್ವೀಕರಿಸಲು ಅಥವಾ ನಿರಾಕರಿಸಲು ಸಾಧ್ಯವಾಗುತ್ತಿಲ್ಲವೋ ಅವೇ ತಾಪತ್ರಯಗಳಿಂದ ಈಗಲೂ ನನ್ನ ವೈಜ್ಞಾನಿಕ 
ಕಾರ್ಯದಲ್ಲಿ ಪ್ರತಿಬಂಧಿತನಾಗಿದ್ದೇನೆ.... ಈ ಸಮಸ್ಯೆಯನ್ನು ನಾನೆಂದೂ ಪರಿಹರಿಸಲಾರೆ; ಇದು ಮರೆತುಹೋಗಲಿದೆ. 
ಮುಂದೆ ಪುನಃ ಆವಿಷ್ಕೃತವಾಗಲಿದೆ. 

ಸಂದರ್ಭ: ಮಾರಿಸ್‌ ಸಾಲೊವೀನಸರಿಗೆ ಓಲೆ ೨೫ ನವೆಂಬರ್‌ ೧೯೪೮; ಐನ್ಸ್‌ಟೈನ್‌ ಪತ್ರಾಗಾರ ೨೧-೨೫೬, ೮೦- 
೮೬೫; ಲೆಟರ್ಸ್‌ ಟು ಸಾಲೊವೀನಿನಲ್ಲಿ ಪ್ರಕಾಶಿತ, ಪುಟಗಳು ೧೦೫ ಮತ್ತು ೧೦೭ 

೪೨೫ 

ಕನಿಷ್ಠ ಸಂಖ್ಯೆಯ ಊಹನೆ ಇಲ್ಲವೇ ಆದ್ಯುಕ್ತಿಗಳಿಂದ ಗರಿಷ್ಠ ಸಂಖ್ಯೆಯ ಅನುಭವಜನ್ಯ ಸಂಗತಿಗಳನ್ನು ತಾರ್ಕಿಕ 
ನಿಗಮನದ ಮೂಲಕ ಒಳಗೊಳ್ಳುವ ಪ್ರಯತ್ನವೇ ಸಮಸ್ತ ವಿಜ್ಞಾನದ ಮಹೋದ್ದೇಶ. 

ಸಂದರ್ಭ: ಲೈಫ್‌ ನಿಯತಕಾಲಿಕೆಯಲ್ಲಿ ಉಲ್ಲೇಖಿತ, ೯ ಜನವರಿ ೧೯೫೦ 

೪೨೬ 

ಏಕೀಕೃತ ಕ್ಷೇತ್ರ ಸಿದ್ಧಾಂತವನ್ನು ವಿಶ್ರಾಂತಿಧಾಮಕ್ಕೆ ವರ್ಗಾಯಿಸಲಾಗಿದೆ. ಗಣಿತೀಯವಾಗಿ ಇದನ್ನು ಅನ್ವಯಿಸುವುದು 
ಕಡು. ಕಠಿಣ... ನಾನು. ಎಷ್ಟು ಪ್ರಯತ್ನ ಹೂಡಿದರೂ ಯಾವುದೋ ಕಾರಣದಿಂದ ಇದನ್ನು ತಾಳೆ 
ನೋಡಲಾರದವನಾಗಿದ್ದೇನೆ. ಮುಖ್ಯವಾಗಿ, ಭೌತವಿಜ್ಞಾನಗಳಿಗೆ ತಾರ್ಕಿಕ-ತತ್ತ್ವ ಶಾಸ್ತ್ರೀಯ ವಾದಗಳ ಬಗ್ಗೆ ಇರುವ 
ಅರಿವು ಅತ್ಯಲ್ಪ; ಎಂದೇ ಈ ಪರಿಸ್ಥಿತಿ ಹಲ ವರ್ಷ ಪರ್ಯಂತ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. 

ಸಂದರ್ಭ: ಮಾರಿಸ್‌ ಸಾಲೊವೀನರಿಗೆ ಪತ್ರ, ೧೨ ಫೆಬ್ರುವರಿ ೧೯೫೧; ಐನ್ಸ್‌ಟೈನ್‌ ಪತ್ರಾಗಾರ ೨೧-೨೭೭; 
ಲೆಟರ್ಸ್‌ ಟು ಸಾಲೊವೀನಿನಲ್ಲಿ ಪ್ರಕಾಶಿತ, ಪುಟ ೧೨೩ 


೪೨೭ 


118 


ಉದರಪೋಷಣಣೆಗಾಗಿ ವಿಜ್ಞಾನವನ್ನು ಅವಲಂಬಿಸಬೇಕಾಗದಿದ್ದ ಪಕ್ಷದಲ್ಲಿ ಅದೊಂದು ಅದ್ಭುತ ವಿಷಯವೇ ಸರಿ. ತಾನು 
ಸಮರ್ಥವಾಗಿ ನಿರ್ವಹಿಸಬಲ್ಲೆನೆಂದು ಭಾವಿಸುವ ಕಾರ್ಯದ ಮೂಲಕ ವ್ಯಕ್ತಿ ತನ್ನ ಅನ್ನ ಗಳಿಸಬೇಕು ಎಂದು ನಾವು 
ಯಾರಿಗೇ ಆಗಲಿ ಲೆಕ್ಕ ಒದಗಿಸಬೇಕಾಗುವುದಿಲ್ಲವೋ ಅಂದು ಮಾತ್ರ ವೈಜ್ಞಾನಿಕ ಸಾಹಸ ಕಾರ್ಯದಲ್ಲಿ ಆನಂದ 
ಕಾಣುತ್ತೇವೆ. 

ಸಂದರ್ಭ: ಕ್ಯಾಲಿಫೋರ್ನಿಯಾದ ಒಬ್ಬ ವಿದ್ಯಾರ್ಥಿಗೆ ಓಲೆ, ೧೯೫೧; ಡೂಕಾಸ್‌ ಮತ್ತು ಹಾಘ್ಮನ್‌ ಆಲ್ಬರ್ಟ್‌ 
ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡ್‌ ಪುಟ ೫೭ರಲ್ಲಿ ಉಲ್ಲೇಖಿತ. 

೪೨೮ 

ಪ್ರಪಂಚದಾದ್ಯಂತ ಪರಿಸ್ಥಿತಿಗಳ ಸುಧಾರಣೆ ಸಾರತಃ ವೈಜ್ಞಾನಿಕ ಜ್ಞಾನಾವಲಂಬಿ ಎಂದೇನೂ ಇಲ್ಲ. ಬದಲು, 
ಮಾನವೀಯ ಪರಂಪರೆಗಳ ಮತ್ತು ಆದರ್ಶಗಳ ಈಡೇರಿಕೆಯನ್ನು ಅವಲಂಬಿಸಿದೆ. 

ಸಂದರ್ಭ: ೧೯೫೨; ಫ್ರೆಂಚ್‌ - ಐನ್ಸ್‌ಟೈನ್‌: ಎ ಸೆಂಟಿನೆರಿ ವಾಲ್ಯೂಂನಲ್ಲಿ ಉಲ್ಲೇಖಿತ ಪುಟ ೧೯೭ 

೪೦೨೯ 

ಪಾಶ್ಚಾತ್ಯ ವಿಜ್ಞಾನದ ಅಭಿವರ್ಧನೆ ಎರಡು ಮಹತ್ಸಾಧನೆಗಳನ್ನು ಆಧರಿಸಿದೆ; (ಯೂಕ್ಲೀಡಿಯನ್‌ ಜ್ಯಾಮಿತಿಯಲ್ಲಿ) 
ರೂಪ್ಯಕ-ತಾರ್ಕಿಕ ವ್ಯವಸ್ಥೆಯ ಉಪಜ್ಞೆ ಮತ್ತು ವ್ಯವಸ್ಥಿತವಾಗಿ ಪ್ರಯೋಗಗೈದು. ಕಾರಣತಾಸಂಬಂಧಗಳನ್ನು 
ಆವಿಷ್ಕರಿಸುವ ಸಾಧ್ಯತೆ (ಪುನರುಜ್ಜೀವನ ದಿನಗಳಂದು) 

ಸಂದರ್ಭ: ಜೆ.ಎಸ್‌. ಸ್ವಿಟ್ಟರರಿಗೆ ಪತ್ರ, ೨೩ ಏಪ್ರಿಲ್‌ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೧-೩೮೧ 

೪೩೦ 

ಇದರ [ಏಕೀಕೃತ ಕ್ಷೇತ್ರ ಸಿದ್ಧಾಂತದ] ಸ್ಥಿರೀಕರಣ ಅಥವಾ ನಿರಾಕರಣ ಕುರಿತು ಯಾರೂ ಖಚಿತ ಹೇಳಿಕೆ 
ಮಂಡಿಸಲಾರರೆಂಬುದರ ಕಾರಣವಿದು: ಸಮೀಕರಣಗಳ ಇಂಥ ಜಟಿಲ ಅರೇಖೀಯ ವ್ಯವಸ್ಥೆಯ ವೈಚಿತ್ರಗಳಿಗೆ 
ಮಣಿಯದ ಪರಿಹಾರಗಳು ಯಾವುವನ್ನೇ ಆಗಲಿ ದೃಢೀಕರಿಸಲು ವಿಧಾನಗಳಿಲ್ಲ. ಯಾರೂ ಎಂದೂ ಇವನ್ನು 
ಅರಿಯಲಾರರೆಂಬುದೂ ಸಾಧ್ಯವಿದೆ. 

ಸಂದರ್ಭ: ಮಾರಿಸ್‌ ಸಾಲೊವೀಸರಿಗೆ ಓಲೆ, ೨೮ ಮೇ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೨೧-೩೦೦; ಲೆಟರ್ಸ್‌ ಟು 
ಸಾಲೊವೀನಿನಲ್ಲಿ ಪ್ರಕಾಶಿತ ಪುಟ ೧೪೯ 

೪ನಿ೧ 

ವೈಜ್ಞಾನಿಕ ಕಾರ್ಯವೆಸಗಲು ಶ್ರಮಿಸುತ್ತಿರುವಾಗ - ಪರಮ ಪ್ರತಿಭಾವಂತ ವ್ಯಕ್ತಿಗಳಿಗೆ ಕೂಡ - ನಿಜಮೌಲ್ಯಯುಕ್ತ 
ಫಲಿತಾಂಶವನ್ನು ಸಾಧಿಸಬಹುದಾದ ಯೋಗ ಅತ್ಯಲ್ಪ - ಇಲ್ಲಿ ಒಂದೇ ಒಂದು ನಿರ್ಗಮ ದ್ವಾರ ಉಂಟು; ನಿಮ್ಮ ಹೆಚ್ಚಿನ 
ವೇಳೆಯನ್ನು ಸ್ವಂತ ಸ್ವಭಾವಕ್ಕೆ ಒಪ್ಪುವ ಯಾವುದೇ ಪ್ರಾಯೋಗಿಕ ಕಾರ್ಯಕ್ಕೆ ಮೀಸಲಿಟ್ಟು ಉಳಿಕೆಯನ್ನು 
ಅಧ್ಯಯನದಲ್ಲಿ ವಿನಿಯೋಗಿಸಿ. ಆಗ ನೀವು ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗದೆಯೂ..... ಹಸನು ಮತ್ತು ಸುಸಂಗತ 
ಬದುಕು ಬಾಳಬಲ್ಲಿರಿ. 


119 


ಸಂದರ್ಭ: ಬದುಕಿನಲ್ಲಿ ತಾನು ಯಾವ ಕಾರ್ಯ ಹಿಡಿಯಬೇಕು ಎಂಬುದರ ಬಗ್ಗೆ ಖಚಿತ ನಿಲವು ಇಲ್ಲದ ಒಬ್ಬ 
ಭಾರತೀಯ ಯುವಕನಿಂದ ಬಂದ ಕಾಗದಕ್ಕೆ ಮಾರೋಲೆ, ೧೪ ಜುಲೈ ೧೯೫೩; ಡೂಕಾಸ್‌ ಮತ್ತು ಹಾಫಘ್ಮನ್‌ - 
ಆಲ್ಬರ್ಟ್‌ ಐನ್ಸ್‌ ಟೈನ್‌, ದ ಹ್ಯೂಮನ್‌ ಸೈಡ್‌ ಪುಟ ೫೯ರಲ್ಲಿ ಉಲ್ಲೇಖಿತ 

ಳನಿ೦ 

ಹಿಂಸಾರಹಿತವೆಂದು ಪುರಾತನ ದಿನಗಳಲ್ಲಿ ಭಾಸವಾಗಿದ್ದ ವಿಜ್ಞಾನ ಇಂದು ಪ್ರತಿಯೊಬ್ಬನನ್ನೂ ಕಂಪಿಸುವಂತೆ 
ಮಾಡುವ ಘೋರ ಗರಳವಾಗಿ ಮಾರ್ಪಟ್ಟಿರುವುದು ಅತಿ ವಿಚಿತ್ರ. 

ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ ಅವರಿಗೆ ಪತ್ರ, ೨೮ ಮಾರ್ಚ್‌ ೧೯೫೪; ಐನ್ಸ್‌ ಟೈನ್‌ ಪತ್ರಾಗಾರ ೩೨- 
೪೧೦; ವ್ಹಿಟ್ರೋ ಐನ್ಸ್‌ಟೈನ್‌ ಪುಸ್ತಕದಲ್ಲಿ ಉಲ್ಲೇಖಿತ, ಪುಟ ೮೯ 

ಳನಿನಿ 

ಖುಜು ಸಿದ್ಧಾಂತಿ ಪ್ರತಿಯೊಬ್ಬನೂ ತಾನು ಎಷ್ಟೇ ಪರಿಶುದ್ಧ “ದ್ರಷ್ಟ ಪ್ರಮಾಣವಾದಿ” ಎಂದು ತನ್ನನ್ನು ಬಣ್ಣಿಸಿಕೊಂಡರೂ 
ಒಂದು ಬಗೆಯ ಪಳಗಿಸಲ್ಪಟ್ಟ ಅಧ್ಯಾತ್ಮವಾದಿ ಎಂದು ನಂಬಿದ್ದೇನೆ. 

ಸಂದರ್ಭ: ಆನ್‌ ದ ಜನರಲೈಸ್ಟ್‌ ಥಿಯರಿ ಆಫ್‌ ಗ್ರಾವಿಟೇಶನ್‌ ನಿಂದ ಸೈಂಟಿಫಿಕ್‌ ಅಮೆರಿಕನ್‌ ೧೮೩ ಸಂಖ್ಯೆ ೪ 
(ಏಪ್ರಿಲ್‌ ೧೯೫೪) 

ಳನಿಳ 

ವಿಜ್ಞಾನವನ್ನು ಪ್ರಾಯೋಗಿಕ ಉದ್ದೇಶಗಳ ಸೇವೆಗೆ ನಿಯೋಜಿಸಿದ್ದಾದರೆ ಅದು ನಿಂತ ನೀರಾದೀತು. 

ಸಂದರ್ಭ: ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ಟೈನ್‌ ಆನ್‌ ಪೀಸಿನಲ್ಲಿ ಉಲ್ಲೇಖಿತ ಪುಟ ೪೦೨ 

೪೩೫ 

ಭೌತಪ್ರಪಂಚ ಕುರಿತ ಜ್ಞಾನದ ಉತ್ಕರ್ಷೆಗೆ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡವರು..... ಯಾವುವೇ 
ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಕೆಲಸವೆಸಗಲಿಲ್ಲ - ಸೇನೋದ್ದೇಶಗಳಿಗಾಗಿಯಂತೂ ಖಾತ್ರಿ ಇಲ್ಲ. 

ಸಂದರ್ಭ: ನಾಥನ್‌ ಮತ್ತು ನಾರ್ಡನ್‌ ಐನ್ಸ್‌ಟೈನ್‌ ಆನ್‌ ಪೀಸಿನಲ್ಲಿ ಉಲ್ಲೇಖಿತ ಪುಟ ೫೧೦ 

೪ನ 

ದ್ರವ್ಯ ಮತ್ತು ವಿಕಿರಣದ ಪರಮಾಣವಿಕ ರಚನೆಯ ಜೊತೆಗೆ ಶಕಲ ವಿದ್ಯಮಾನಗಳನ್ನು ಕೂಡ [ಅಭಿಜಾತ] ಕ್ಷೇತ್ರ 
ಸಿದ್ಧಾಂತವೊಂದು ವಿವರಿಸಬಲ್ಲದೆಂಬ ಸಂಗತಿ ಸಂಶಯಾಸ್ಪದ. ಹೆಚ್ಚಿನ ಭೌತವಿಜ್ಞಾನಿಗಳು ಯಾವ ಸಂದೇಹವೂ 
ಇಲ್ಲದೇ “ಇಲ್ಲ” ಎಂದು ಬಿಡುತ್ತಾರೆ. ಏಕೆಂದರೆ ಶಕಲ ಸಮಸ್ಯೆಯನ್ನು ತತ್ತ್ವಶಃ ಇತರ ರೀತಿಗಳಿಂದ ಪರಿಹರಿಸಲಾಗಿದೆ 
ಎಂದು ಅವರು ನಂಬುತ್ತಾರೆ. ಇದು ಏನೇ ಇರಲಿ, ಲೆಸ್ಸಿಂಗ್‌ ಅವರ ಶಾಮಕ ನುಡಿಗಳು ನಮ್ಮೊಂದಿಗಿವೆ: ಸತ್ಯದ 
ಸ್ವಾಧೀನತೆಗಿಂತ ಅದರ ಬಗೆಗಿನ ಹಂಬಲ ಅಧಿಕ ಪ್ರಶಸ್ತ. 

ಸಂದರ್ಭ: ಶಕಲ ಸಿದ್ಧಾಂತ ಕುರಿತು ಐನ್ಸ್‌ಟೈನ್‌ ಅಂತಿಮವಾಗಿ (ಪ್ರಾಯಶಃ ೧೯೫೫ರ ತರುಣದಲ್ಲಿ) ಬರೆದ 
ವೈಜ್ಞಾನಿಕ ನುಡಿಗಳು; ಸೀಲಿಗ್‌ - ಹೆಲ್ಲೆ ರೈಟ್‌, ಡುಂಕಲ್‌ ಥೀಟಿನಲ್ಲಿ ಉಲ್ಲೇಖಿತ 


೪೩೭ 


120 


ಸಾಮಾನ್ಯ ವಯಸ್ಕನೊಬ್ಬ ದೇಶ-ಕಾಲ ಸಮಸ್ಯೆಗಳ ಬಗ್ಗೆ ತನ್ನ ತಲೆ ಕೆಡಿಸಿಕೊಳ್ಳಲಾರ. ಚಿಂತನೆಗೈಯಬೇಕಾದ 
ಪ್ರತಿಯೊಂದು ಸಂಗತಿಯನ್ನೂ ಆರಂಭದ ಶೈಶವದಲ್ಲೇ ಯೋಚಿಸಿ ಮುಗಿದಿದೆ ಎಂಬುದು ಈತನ ಅಭಿಪ್ರಾಯ. 
ತದ್ವಿರುದ್ಧವಾಗಿ ನನ್ನ ಅಭಿವೃದ್ಧಿಯಾದರೋ ತೀರ ಮಂದಗತಿಯಿಂದ ಮುಂದುವರಿಯಿತು. ಎಂದೇ ಸಾಕಷ್ಟು 
ದೊಡ್ಡವನಾದ ಮೇಲೆ ಮಾತ್ರವೇ ಸಾನು ದೇಶ ಮತ್ತು ಕಾಲ ಕುರಿತು ಆಶ್ಚರ್ಯ ತಳೆಯುವುದು ಸಾಧ್ಯವಾಯಿತು. 
ಫಲವಾಗಿ ನಾನು ಸಮಸ್ಯೆಯನ್ನು, ಸಾಮಾನ್ಯ ಶಿಶುವಿಗಿಂತ ಎಷ್ಟೊ ಹೆಚ್ಚು ಆಳಕ್ಕೆ ಇಳಿದು, ಶೋಧಿಸುವುದು 
ಕೈಗೂಡಿತು. 

ಸಂದರ್ಭ: ಶಕಲ ಸಿದ್ಧಾಂತ ಕುರಿತು ಐನ್ಸ್‌ಟೈನ್‌ ಅಂತಿಮವಾಗಿ (ಪ್ರಾಯಶಃ ೧೯೫೫ರ ತರುಣದಲ್ಲಿ) ಬರೆದ 
ವೈಜ್ಞಾನಿಕ ನುಡಿಗಳು; ಸೀಲಿಗ್‌ - ಹೆಲ್ಲೆ ರೈಟ್‌, ಡುಂಕಲ್‌ ರೀಟಿನಲ್ಲಿ ಉಲ್ಲೇಖಿತ ಪುಟ ೭೧ 

ಳನಿ೮ 

ನಾನು ಸಾರ್ವತ್ರಿಕ ಸಾಪೇಕ್ಷತಾ ಸಿದ್ಧಾಂತದ ಬಗ್ಗೆ ಚಿಂತಿಸಿದುದಕ್ಕಿಂತ ನೂರು ಮಡಿ ಹೆಚ್ಚಿಗೆ ಶಕಲಸಮಸ್ಯೆಗಳ ಬಗ್ಗೆ 
ಚಿಂತಿಸಿದ್ದೇನೆ. 

ಸಂದರ್ಭ: ಆಟ್ಟೋಸ್ಟರ್ನ್‌ ಅವರಿಗೆ: ಪೇಯ್ಸ್‌ - ಐನ್ಸ್‌ ಟೈನ್‌, ನ್ಯೂಟನ್‌ ಅಂಡ್‌ ಸಕ್ಸೆಸ್‌ ನಲ್ಲಿ ರೆಸ್‌ ಜೋಸ್ಟರಿಂದ 
ಉಲ್ಲೇಖಿತ; ಫ್ರೆಂಚ್‌ ಭಾಷೆಯಲ್ಲಿರುವ ಐನ್ಸ್‌ಟೈನ್‌ ಅ ಸೆಂಟಿನರಿ ವಾಲ್ಯೂಂ, ಪುಟ ೩೭ 

೪ರ 

ಘೋರ ಪರಿಸ್ಥಿತಿ ಘೋರತರವಾಯಿತೆಂದರೆ ಆಗ ನಾನು ಅನಿವಾರ್ಯವಾಗಿ ಒಪ್ಪಬಲ್ಲೆ: ನೈಸರ್ಗಿಕ ನಿಯಮಗಳೇ 
ಇಲ್ಲದ ಪ್ರಪಂಚವನ್ನು ಭಗವಂತ ಸೃಷ್ಟಿಸಿದ ಎಂದು ಸಂಕ್ಷೇಪವಾಗಿ ಹೇಳುವುದಾದರೆ ಸಂಕ್ಷೋಭೆಯೇ ಆದಿಮ ಸ್ಥಿತಿ. 
ಹಾಗಲ್ಲದೇ ನಿರ್ದಿಷ್ಟ ಪರಿಹಾರಗಳಿರುವ ಸಂಖ್ಯಾಕಲನಾತ್ಮಕ ನಿಯಮಗಳು ಇರತಕ್ಕದ್ದು ಎಂಬ ನಿಲವಿಗೆ ನನ್ನದು 
ಪೂರ್ತಿ ಅಸಮ್ಮತಿ. 

ಸಂದರ್ಭ: ಜೇಮ್ಸ್‌ ಫ್ರ್ಯಾಂಕ್‌ ಅವರಿಗೆ; ಸಿ.ಪಿ. ಸ್ನೋ ಅವರಿಂದ ಫ್ರೆಂಚ್‌ ಭಾಷೆಯ ಐನ್ಸ್‌ಟೈನ್‌ ಅ ಸೆಂಟಿನರಿ 
ವಾಲ್ಯೂಂ ಪುಟ ೬ರಲ್ಲಿ ಉಲ್ಲೇಖಿತ. 

೪೪೦ 

ದೀರ್ಫ್ಥ ಜೀವನದಲ್ಲಿ ಒಂದು ಸಂಗತಿ ಕಲಿತಿದ್ದೇನೆ: ವಾಸ್ತವತೆಗೆ ಎದುರಾಗಿ ಅಳೆದಾಗ ನಮ್ಮ ಸಮಸ್ತ ವಿಜ್ಞಾನವೂ 
ಆದಿಮ ಮತ್ತು ಬಾಲಿಶ; ಇಂತಿದ್ದರೂ ಇದೇ ನಮಗಿರುವ ಅತ್ಯಂತ ಅನರ್ಫ್ಯ ವಸ್ತು. 

ಸಂದರ್ಭ: ಹಾಫಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್‌ ಪುಟ ೪ರಲ್ಲಿ ಉಲ್ಲೇಖಿತ. 

೪ಳ೧ 

ದ್ರವ್ಯ ಮತ್ತು ರಾಶಿ ಎರಡೂ ಒಂದೇ ಪದಾರ್ಥದ ವಿಭಿನ್ನ ಪ್ರಕಟಣೆಗಳು [ಮುಖಗಳು] ಎಂಬುದು ಸಾಪೇಕ್ಷತಾ 
ಸಿದ್ಧಾಂತದಿಂದ ಅನುಗತವಾಗುತ್ತದೆ. ಇದು ಸಾಧಾರಣ ವ್ಯಕ್ತಿಗೆ ತುಸು ಅಪರಿಚಿತ ಪರಿಕಲ್ಪನೆ. ಅಲ್ಲದೇ ಇ-ಎಂಸಿ 
ಸ್ಕ್ವೇರ್ಡ್‌ - ಶಕ್ತಿಯು ರಾಶಿ ಮತ್ತು ಬೆಳಕಿನ ವೇಗದ ವರ್ಗ ಇವುಗಳ ಗುಣನಫಲಕ್ಕೆ ಸಮ - ಎಂಬ ಸಂಗತಿ ಅತ್ಯಲ್ಪ 
ಮೊತ್ತದ ರಾಶಿಯನ್ನು ಅಗಾಧ ಪ್ರಮಾಣದ ರಾಶಿಯಾಗಿ ರೂಪಾಂತರಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿತು... 
ವಾಸ್ತವವಾಗಿ ರಾಶಿಯೂ ಶಕ್ತಿಯೂ ಸಮಾನವಾಗಿಯೇ ಇದ್ದುವು. 


121 


ಸಂದರ್ಭ: ಪ್ರೇಕ್ಷಕರಿಗೆ ಗಟ್ಟಿಯಾಗಿ ಓದಿ ಹೇಳಿದ್ದು; ನೋವಾ ಟೆಲಿವಿಶನ್ನಿನವರು ತಯಾರಿಸಿದ ಐನ್ಸ್‌ ಟೈನ್‌ ಫಿಲ್ಮಿನಲ್ಲಿ, 
೧೯೭೯ ಪ್ರದರ್ಶಿಸಲಾಯಿತು. 

ಳಳ೨ 

ಭೌತವಿಜ್ಞಾನ ಸಾರತಃ ಒಂದು ಅಂತರ್ಬೋಧಾತ್ಮಕ ಮತ್ತು ಮೂರ್ತ ವಿಜ್ಞಾನ. ಗಣಿತವಾದರೋ ವಿದ್ಯಮಾನಗಳನ್ನು 
ನಿಯಂತ್ರಿಸುವ ನಿಯಮಗಳನ್ನು ಅಭಿವ್ಯಕ್ತಿಸಲು ಬಳಸುವ ಒಂದು ಸಾಧನ ಮಾತ್ರ. 

ಸಂದರ್ಭ: ಲೆಟರ್ಸ್‌ ಟು ಸಾಲೊವೀನಿನ “ಇಂಟ್ರಡಕ್ಷನ್‌”ನಲ್ಲಿ ಸಾಲೊವೀನ್‌ ಅವರಿಂದ ಉಲ್ಲೇಖಿತ ಪುಟಗಳು ೭-೮ 
೪ಳನಿ 

ಪರಮಾದಿ ಕಾಲದಲ್ಲಿ (ಅಂತಹದೊಂದು ಇದ್ದಿದ್ದರೆ) ಭಗವಂತನು ನ್ಯೂಟನ್‌-ಚಲನ ನಿಯಮಗಳನ್ನೂ ಅವುಗಳ 
ಜೊತೆಗೆ ಆವಶ್ಯಕ ರಾಶಿ ಮತ್ತು ಬಲಗಳನ್ನೂ ಸೃಷ್ಟಿಸಿದ, ಇಷ್ಟೇ. ಇಲ್ಲಿಂದ ಮುಂದಕ್ಕೆ ಪ್ರತಿಯೊಂದೂ ನಿಗಮನ 
ಮೂಲಕ ಸಮುಚಿತ ಗಣಿತೀಯ ವಿಧಾನಗಳ ಅಭಿವರ್ಧನೆಯಿಂದ ಅನುಗತವಾಗುತ್ತದೆ. 

ಸಂದರ್ಭ: ಶಿಲ್ಸ್‌ - ಆಟೋಬಯಾಗ್ರಫಿಕಲ್‌ ನೋಟ್ಸಲ್ಲಿ ಉಲ್ಲೇಖಿತ, ಪುಟ ೧೯ 

ಳಳಳ 

ಸಿದ್ಧಾಂತವೊಂದರ ಪೂರ್ವಪಕ್ಷ (ಪ್ರತಿಜ್ಞೆ) ಗಳು ಅಧಿಕ ಸರಳತೆಯವೂ ವಿವಿಧ ಬಗೆಯ ವಿಷಯಗಳಿಗೆ ಆ ಸಿದ್ಧಾಂತ 
ಅಧಿಕ ಸಂಬಂಧಿತವೂ ಅದರ ಅನ್ವಯಶೀಲತಾವ್ಯಾಪ್ತಿ ಅಧಿಕ ವಿಸ್ಪತವೂ ಆದಂತೆ ಅದು ಅಧಿಕ ಶಕ್ತಿಶಾಲಿಕೂಡ 
ಆಗುತ್ತದೆ. 

ಸಂದರ್ಭ: ಶಿಲ್ಸ್‌ - ಆಟೋಬಯಾಗ್ರಫಿಕಲ್‌ ನೋಟ್ಸಲ್ಲಿ ಉಲ್ಲೇಖಿತ, ಪುಟ ೩೩ 

೪೪೫ 

ಬೆಡಗಿನ ಚೆಲುವೆ. ಜೊತೆ. ಉದ್ಯಾನವನದಲ್ಲಿ ವಿರಮಿಸುತ್ತಿರುವಾಗ ಒಂದು. ಗಂಟೆಯೂ ಒಂದು ಮಿನಿಟಿನಂತೆ 
ಸಂದುಹೋಗುತ್ತದೆ. ಆದರೆ ಬಿಸಿತಟ್ಟೆ. ಮೇಲೆ ಒಂದು ಮಿನಿಟ್‌ ಕುಳಿತಿದ್ದರೂ ಅದು ಒಂದು ಗಂಟೆಯಂತೆ 
ಭಾಸವಾಗುತ್ತದೆ. 

ಸಂದರ್ಭ: ವರದಿಗಾರರಿಗೂ ಇತರ ಸಾಮಾನ್ಯರಿಗೂ ಸಾಪೇಕ್ಷತೆಯನ್ನುವಿವರಿಸಲುಅನುಕೂಲವಾಗುವಂತೆ 
ಅನ್ಸ್‌ಟೈನ್‌ ತಮ್ಮ ಕಾರ್ಯದರ್ಶಿ ಹೆಲನ್‌ ಡೂಕಾಸರಿಗೆ ನೀಡಿದ ಉದಾಹರಣೆ; ಸಯೇನ್‌ - ಐನ್ಸ್‌ ಟೈನ್‌ ಇನ್‌ 
ಅಮೆರಿಕದಲ್ಲಿ ಉಲ್ಲೇಖಿತ ಪುಟ ೧೩೦ 

ಳಳ 

ವಿಜ್ಞಾನದ ಧ್ಯೇಯ ಏನು? ಇದರ ಒಂದು ಮುಖ: ಅಭಿಗ್ರಹಣಶೀಲ ಅನುಭವಗಳ ನಡುವಿನ ಸಂಯೋಜನೆಯ 
ಸಮಗ್ರತೆಯನ್ನು ಸಾಧ್ಯವಾಗುವಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಗ್ರಹಿಸುವುದು; ಇನ್ನೊಂದು ಮುಖ: ಕನಿಷ್ಠ ಸಂಖ್ಯೆಯ 
ಪ್ರಾಥಮಿಕ ಪರಿಕಲ್ಪನೆಗಳನ್ನೂ ಸಂಬಂಧಗಳನ್ನೂ ನಿಯೋಜಿಸುವುದರ ಮೂಲಕ ಈ ಧ್ಯೇಯವನ್ನು ಸಾಧಿಸುವುದು. 
ಸಂದರ್ಭ: ಕ್ಯೂನಿ - ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ ಪುಟ ೧೨೯ 


೪೪೭ 


122 


ಮರದ ಹಲಗೆ ತೆಗೆದುಕೊಂಡು ಅದರ ತೀರ ತೆಳು ಭಾಗ ಆಯ್ದು ಭೈರಿಗೆ ಕೆಲಸ ಸುಲಭವಾಗಿರುವ ಆ ಎಡೆಯಲ್ಲಿ 
ಅತ್ಯಧಿಕ ಸಂಖ್ಯೆಯ ತೂತುಗಳನ್ನು ಕೊರೆಯುವ ವಿಜ್ಞಾನಿಗಳ ಬಗ್ಗೆ ನನಗೆ ಏನೂ ಸಹನೆ ಇಲ್ಲ. 

ಸಂದರ್ಭ: ಐನ್ಸ್‌ಟೈನ್ಸ್‌ ಫಿಲಾಸಫಿ ಆಫ್‌ ಸೈನ್ಸಿನಲ್ಲಿ ಫಿಲಿಪ್‌ ಫ್ರಾಂಕ್‌ ನಿರೂಪಿಸಿದಂತೆ; ರಿವ್ಯೂಸ್‌ ಆಫ್‌ ಮಾಡರ್ನ್‌ 
ಫಿಸಿಕ್ಸ್‌ (೧೯೪೯) 

ಳಳಲ 

ವಿಜ್ಞಾನಿ ತಾನೇ ತಪ್ಪೆ ಸಗಿದಾಗ ಬೆಕ್ಕಿನ ಮರಿ. ಇತರರಲ್ಲಿ ತಪ್ಪು ಅರಸಿದಾಗ ಗರ್ಜಿಸುವ ಸಿಂಹ. 

ಸಂದರ್ಭ:ಎಹ್ಗರ್ಸ್‌ - ಲೀಬೆಸ್‌ ಹರ್ಟ್ಸ್‌! ನಲ್ಲಿ ಉಲ್ಲೇಖಿತ ಪುಟ ೪೫ 


123 


ಅಧ್ಯಾಯ ೧೭ 
ವಿವಿಧ ವಿಷಯಗಳ ಬಗ್ಗೆ 


ಗರ್ಭಪಾತ: 

ಳಳ೯ 

ಗರ್ಭಾವಸ್ಥೆಯ ಒಂದು ನಿರ್ದಿಷ್ಟ ಹಂತದ ತನಕ ಮಹಿಳೆಗೆ ಗರ್ಭಪಾತವನ್ನು ಆಯುವುದು ಸಾಧ್ಯವಾಗಬೇಕು. 
ಸಂದರ್ಭ: ವರ್ಲ್ಡ್‌ ಲೀಗ್‌ ಫಾರ್‌ ಸೆಕ್ಸ್ಯುವಲ್‌ ರಿಫಾರ್ಮ್‌, ಬರ್ಲಿನ್ನಿಗೆ ೬ ಸೆಪ್ಟೆಂಬರ್‌ ೧೯೨೯; ಐನ್ಸ್‌ಟೈನ್‌ ಪತ್ರಾಗಾರ 
೪೮-೩೦೪; ಗ್ರುನಿಂಗ್‌ - ಐನ್‌ ಹೌಸ್‌ ಫರ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌ ಪುಟ ೩೦೫ರಲ್ಲಿ ಕೂಡ ಉಲ್ಲೇಖಿತ 


ಸಾಧನೆ ಕುರಿತು: 
೪೫೦ 
ಸಾಧನೆಯ ಮೌಲ್ಯವಿರುವುದು ಸಾಧಿಸುವುದರಲ್ಲಿ. 


ಸಂದರ್ಭ: ಅಕ್ಟೋಬರ್‌ ೧೯೫೦; ಐನ್ಸ್‌ಟೈನ್‌ ಪತ್ರಾಗಾರ ೬೦-೨೯೭ 


ವಯಸ್ಸಾಗುವುದರ ಕುರಿತು: 

೪೫೧ 

ವಿಧಿಯ ಕಬಂಧ ಬಾಹುಗಳ ಮತ್ತು ಮಾನವನ ಸಕಲ ಭ್ರಮೆಗಳ ಹೊರಗೆ ಶಾಶ್ವತವಾಗಿ ನೆಲಸಿರುವ ಏನೋ ಒಂದು 
ಉಂಟೆಂಬುದಂತೂ ಸ್ಪಷ್ಟ. ಇಂಥ ಚಿರಂತನ ಅಥವಾ ಪರಾತ್ಪರಗಳು, ಭಯ ಮತು ಆಶಯಗಳ ನಡುವೆ 
ಆಂದೋಳಿಸುತ್ತಿರುವ ಒಬ್ಬ ತರುಣನಿಗಿಂತ, ವೃದ್ಧನಿಗೆ ಹತ್ತಿರದವಾಗಿರುತ್ತವೆ. 

ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್‌ರಿಗೆ ಕಾಗದ, ೨೦ ಮಾರ್ಚ್‌ ೧೯೩೬; ಐನ್ಸ್‌ಟೈನ್‌ ಪತ್ರಾಗಾರ ೩೨- 
೩೮೭; ಐನ್ಸ್‌ಟೈನ್‌: ಅ ಪೋರ್ಟ್ಕೆಟಿನಲ್ಲಿ ಉಲ್ಲೇಖಿತ, ಪುಟ ೫೪ 

೪೫೨ 

ನಿಮ್ಮ ಮತ್ತು ನನ್ನ ತೆರನಾದ ಜನ ಕೂಡ ಇತರ ಎಲ್ಲರಂತೆ ಮರ್ತ್ಯರಾಗಿರುವುದು ನಿಜವಾದರೂ ನಾವು ಎಷ್ಟು ಕಾಲ 
ಬದುಕಿದರೂ ಮುದುಕರಾಗುವುದಂತೂ ಇಲ್ಲವೇ ಇಲ್ಲ. ನನ್ನ ಅರ್ಥ: ನಾವು ಯಾವುದರಲ್ಲಿ ಜನಿಸಿದೆವೋ ಆ 
ಪರಮಾದ್ಭುತ ವಸ್ತುವಿನ ಎದುರು ಮೂಕವಿಸ್ಮಿತ ಪ್ರೇಕ್ಷಕರಾಗಿ ನಿಲ್ಲದಿರುವುದು ನಮಗೆಂದೂ ಸಾಧ್ಯವಾಗದು. 
ಸಂದರ್ಭ: ಅಟ್ಟೋ ಜೂಲಿಯಸ್‌ ಬರ್ಗರ್‌ ಅವರಿಗೆ ಓಲೆ, ೨೯ ಸೆಪ್ಟೆಂಬರ್‌ ೧೯೪೨; ಐನ್ಸ್‌ಟೈನ್‌ ಪತ್ರಾಗಾರ ೩೮- 
೨೩೮ 

೪೫೩ 

ನನ್ನ ಇಳಿಹರೆಯದಲ್ಲಿ ನಾನು ಸಂತೃಪ್ರನಾಗಿದ್ದೇನೆ. ಮೃದುಹಾಸವನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಮತ್ತು ನನ್ನನ್ನೇ 
ಆಗಲಿ, ಇನ್ನಾ ವುದನ್ನೆ « ಆಗಲಿ ಶ್ರೀಮದ್ಗಂಭೀರವಾಗಿ ಏನೂ ಪರಿಗಣಿಸುವುದಿಲ್ಲ. 


ಸಂದರ್ಭ: ಪಿ. ಮೂಸ್‌ ಅವರಿಗೆ ಪತ್ರ, ೩೦ ಮಾರ್ಚ್‌ ೧೯೫೦; ಐನ್ಸ್‌ಟೈನ್‌ ಪತ್ರಾಗಾರ ೬೦-೫೮೭ 


೪೫೪ 


124 


ನಾನು ಸದಾ ಏಕಾಂತವನ್ನು ಪ್ರೀತಿಸಿದ್ದೇನೆ. ಈ ಗುಣ ವಯಸ್ಸಿನೊಂದಿಗೆ ವೃದ್ಧಿಸುವ ಪ್ರವೃತ್ತಿ ಪ್ರದರ್ಶಿಸುತ್ತಿದೆ. 





ತಮ್ಮ ಪ್ರಿನ್‌ಸ್ಟನ್‌ ಮನೆಯ ಮೊಗಸಾಲೆಯಲ್ಲಿ ಐನ್‌ಸ್ಟೈನ್‌, 
ನ್ಯೂ ಯಾರ್ಕ್‌ನಲ್ಲಿಯ ಒಂದು ಭೇಟಿಗಾಗಿ ಸಿದ್ಧರಾಗಿರುವ ಭ೦ಗಿ, ೧೯೩೮ರ ತರುಣ 
(1.011 180001 ೯೦011೦5, 1711075101 010%/ 11೩11751176) 


ಸಂದರ್ಭ: ಇ. ಮರಂಗೋನಿಯವರಿಗೆ ಕಾಗದ, ೧ 
ಅಕ್ಟೋಬರ್‌ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ ೬೦- 


೪೦೬ 


೪೫೫ 
ಯುವ ಮಂದಿ ನನ್ನ ಬಗ್ಗೆ ಕಾಳಜಿ ವಹಿಸಿರದಿದ್ದರೆ 
ನಾನು. ಖಾತ್ರಿ ವೃದ್ಧಾಶ್ರಮ ವಾಸಿಯಾಗಿರಲು 
ಪ್ರಯತ್ನಿಸಿರುತ್ತಿದ್ದೆ. ಆಗ ನಾನು ನನ್ನ ದೈಹಿಕ ಹಾಗೂ 
ಮಾನಸಿಕ... ಸಾಮರ್ಥ್ಯಗಳಲ್ಲಿ ಸಂಭವಿಸುತ್ತಿರುವ 
ಪತನದ ಬಗ್ಗೆ - ಘಟನೆಗಳ ಸಹಜ ಮುನ್ನಡೆಯಲ್ಲಿ 
ಇಂಥ ಪತನ ಹೇಗೂ ಅನಿವಾರಣೀಯ - ಇಷ್ಟೊಂದು 
ಅತಿಶಯ ವ್ಯಾಕುಲಿ ಏನೂ ಆಗಬೇಕಾಗಿರುತ್ತಿರಲಿಲ್ಲ. 
ಸಂದರ್ಭ: ಡಬ್ಲ್ಯು . ಲೇ ಬಾಕರಿಗೆ ಓಲೆ ೧೨ ಮೇ 
೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೦-೨೨೧ 

೪೫೬ 

ಯೌವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು 


ಘಟನೆ ಏಕೈಕವೆಂದು ಭಾಸವಾಗುತ್ತವೆ. ಸದೃಶ ಘಟನೆಗಳು ಪುನರಾವರ್ತಿಸುವುವೆಂಬ ಸಂಗತಿ ಪ್ರಾಯ ಸಂದಂತೆ 
ಹೆಚ್ಚು ಹೆಚ್ಚು ವೇದ್ಯವಾಗುತ್ತದೆ. ಮುಂದೆ ವ್ಯಕ್ತಿ ಆನಂದಪಡುವ ಅಥವಾ ವಿಸ್ಮಿತನಾಗುವ ಸಂದರ್ಭಗಳು ಕಡಿಮೆ ಕಡಿಮೆ 
ಆಗುತ್ತವೆ. ಆದರೆ ಜೊತೆಯಲ್ಲೇ ಹತಾಶನಾಗುವುದೂ ಆರಂಭದ ವರ್ಷಗಳಿಗಿಂತ ಇಳಿಮೊಗವಾಗುತ್ತದೆ. 

ಸಂದರ್ಭ: ಬೆಲ್ಜಿಯಮ್ಮಿನ ರಾಣಿ ಎಲಿರುಬೆತ್ತರಿಗೆ ಕಾಗದ ೩ ಜನವರಿ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೨-೪೦೮ 


೪೫೭ 


ಕಳೆದುಕೊಳ್ಳಲು ವಿಶೇಷವಾಗಿ ಏನೂ ಇಲ್ಲದ ಹಿರಿಹರೆಯದವರು ಬಹಳಷ್ಟು ನಿರ್ಬಂಧಕ್ಕೆ ಒಳಗಾಗಿರುವ 
ಕಿರಿಹರೆಯದವರ ಪರವಾಗಿ ಸೊಲ್ಗೆತ್ತಲು ಸಿದ್ಧರಿರಬೇಕೆಂದು ನಂಬಿದ್ದೇನೆ. 
ಸಂದರ್ಭ: ಬೆಲ್ಡಿಯಮ್ಮಿನ ರಾಣಿ ಎಲಿರುಬೆತ್ತರಿಗೆ ಕಾಗದ ೨೮ ಮಾರ್ಚ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೨- 


೪೧೧ 


೪೫೮ 


ಪ್ರತಿಯೊಂದು ಯುಗಲ್ಲಿಯೂ ಅದರದರ ಸುಂದರ ಕ್ಷಣಗಳಿರುತ್ತವೆ. 
ಸಂದರ್ಭ: ಮಾರ್ಗಟ್‌ ಐನ್ಸ್‌ಟೈನಸರಿಗೆ; ಸಯೇನ್‌ ಐನ್ಸ್‌ಟೈನ್‌ ಇನ್‌ ಅಮೆರಿಕಾದಲ್ಲಿ ಉಲ್ಲೇಖಿತ, ಪುಟ ೨೯೮ 


125 


೪೫೯ 
ತಾರುಣ್ಯದಲ್ಲಿ ವೇದನಾಶೀಲ ಎನ್ನಿ ಸುವ ಆದರೆ ಪ್ರಬುದ್ಧತೆಯ ವರ್ಷಗಳಲ್ಲಿ ಆಸ್ವಾದನೀಯವೆಂದು ಭಾಸವಾಗುವ ಆ 
ಏಕಾಂತದಲ್ಲಿ ಬಾಳುತ್ತಿದ್ದೇನೆ. 

ಸಂದರ್ಭ: ಔಟ್‌ ಆಫ್‌ ಮೈ ಲೇಟರ್‌ ಇಯರ್ಸ್‌ ಪುಟ ೧೩ರಲ್ಲಿ ಉಲ್ಲೇಖಿತ 


ಮಹತ್ವ್ವಾಕಾಂಕ್ಷೆ ಕುರಿತು: 

೪೬೦ 

ನಿಜಮೌಲ್ಯವಿರುವ ಯಾವುದೂ ಮಹತ್ವಾಕಾಂಕ್ಷೆಯಿಂದ ಇಲ್ಲವೇ ಕೇವಲ ಕರ್ತವ್ಯಪ್ರಜ್ಞೆಯಿಂದ ಉದ್ಭವಿಸದು. ಬದಲು 
ಮನುಷ್ಯರ ಮತ್ತು ನಿರಪೇಕ್ಷ ವಸ್ತುಗಳ ಬಗೆಗಿನ ಪ್ರೀತಿ ಮತ್ತು ನಿಷ್ಠೆಗಳಿಂದ ಮಾತ್ರ ಹೊಮ್ಮೀತು. 

ಸಂದರ್ಭ: ಇಡಾಹೋ ರೈತನೊಬ್ಬ ತನ್ನ ಕಿರಿಮಗ ಆಲ್ಬರ್ಟ್‌ ವಾಡಾ ಎಂಬವನಿಗೋಸ್ಕರ ನಾಲ್ಕು ನುಡಿಗಳು 
ಬೇಕೆಂದು ಕೋರಿದಾಗ ನೀಡಿದ ಹೇಳಿಕೆ, ೩೦ ಜುಲೈ ೧೯೪೭; ಐನ್ಸ್‌ಟೈನ್‌ ಪತ್ರಾಗಾರ ೫೮-೯೩೪; ಡೂಕಾಸ್‌ 
ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ ೪೬ರಲ್ಲಿ 


ಪ್ರಾಣಿಗಳು/ ಮುದ್ದುಗಳು ಕುರಿತು: 

೪೬೧ 

ನೀವು ಕಳಿಸಿದ ಪ್ರೇಮಪುರಸ್ಸರ ಮತ್ತು ಕುತೂಹಲಕರ ಮಾಹಿತಿಗಾಗಿ ಧನ್ಯವಾದಗಳು. ನನ್ನ ಹೆಸರು ಹೊತ್ತವನಿಗೆ 
ನನ್ನ ಮತ್ತು ನನ್ನ ಕಂಟಬೆಕ್ಕಿನ ಹಾರ್ದಿಕ ಶುಭಾಶಯಗಳು. ಈ ವರದಿ ನನ್ನ ಕಂಟಬೆಕ್ಕಿಗೆ ತುಂಬ ಖುಷಿ ಕೊಟ್ಟಿತು. 
ಕೊಂಚ ಕರುಬು ಕೂಡ! ಕರುಬು ಏಕೆಂದರೆ ಖುದ್ದು ಇವನ ನಾಮಧೇಯ 'ಟೈಗರ್‌' ಎಂಬುದು. ನಿಮ್ಮವನ 
ನಾಮಧೇಯದಂತಲ್ಲದೇ, ಐನ್ಸ್‌ಟೈನ್‌ ಕುಟುಂಬದ ಜೊತೆ ಬಾಂಧವ್ಯವೇನನ್ನೂ ಸೂಚಿಸುವುದಿಲ್ಲ. 

ಸಂದರ್ಭ: ಎಡ್ವರ್ಡ್‌ ಮೋಸೆಸ್‌ ಅವರ ಹಡಗಿನ ನಾವಿಕರು ಜರ್ಮನಿಯಲ್ಲಿ ಒಂದು ಮರಿ ಬೆಕ್ಕನ್ನು ಅಪಾಯದಿಂದ 
ಪಾರುಮಾಡಿ ಅದಕ್ಕೆ ಐನ್ಸ್‌ಟೈನ್‌ ಎಂಬ ಹೆಸರು ನೀಡಿದ್ದರೆಂಬ ವರದಿ ಕೇಳಿ ಮೋಸೆಸ್ಸರಿಗೆ ಬರೆದ ಓಲೆ, ೧೦ ಆಗಸ್ಟ್‌ 
೧೯೪೬; ಐನ್ಸ್‌ಟೈನ್‌ ಪತ್ರಾಗಾರ ೫೭-೧೯೪ 

೪೬೦೨ 

ಪ್ರಿಯ ಬಂಧು! ತಪ್ಪು ಏನೆಂಬುದು ನನಗೆ ಗೊತ್ತಿದೆ. ಆದರೆ ಅದನ್ನು ರದ್ದುಗೊಳಿಸುವುದು ಹೇಗೆಂಬುದು ತಿಳಿಯುತ್ತಿಲ್ಲ. 
ಸಂದರ್ಭ:ಮಳೆಯ ದೆಸೆಯಿಂದ ಗೃಹಬಂಧಿಯಾಗಿದ್ದು ಮ್ಲಾನಿಯಾಗಿದ್ದಂತೆ ಕಾಣುತ್ತಿದ್ದ ತಮ್ಮ ಕಂಟಬೆಕ್ಕಿಗೆ; ಅರ್ನ್ಸ್‌ಟ್‌ 
ಸ್ಟ್ರಾಸ್‌ ಯು.ಸಿ.ಎಲ್‌.ಎದಲ್ಲಿ ನೀಡಿದ ಆಲ್ಬರ್ಟ್‌ ಐನ್ಸ್‌ಟೈನ್‌; ದ ಮ್ಯಾನ್‌ ಎಂಬ ಸ್ಮಾರಕೋಪನ್ಯಾಸದಲ್ಲಿ 
ನೆನಪಿಸಿಕೊಂಡದ್ದು, ಮೇ ೧೯೫೫, ಪುಟಗಳು ೧೪-೧೫ 

೪೬ ನಿ 

ಮುಖ್ಯ ಸಂಗತಿ ಏನೆಂದರೆ ಅವನಿಗೆ ತಿಳಿದಿದೆ. 


126 


ಸಂದರ್ಭ:ಅವರ ಸ್ನೇಹಿತನ ಜೂಲುನಾಯಿ ಮೋಸೆಸ್ಸಿಗೆ ಸಾಕಷ್ಟು ನೀಳವಾದ ಕೂದಲಿನ ತುಪ್ಪಟವಿದ್ದುದರಿಂದ ಅದರ 
ಒಂದು ಕೊನೆಯನ್ನು ಇನ್ನೊಂದು ಕೊನೆಯಿಂದ ಬೇರ್ಪಡಿಸುವುದು ಕಷ್ಟವಾಗಿತ್ತು; ೧೫ ಜನವರಿ ೧೯೭೯; ಮಾರ್ಗಟ್‌ 
ಐನ್ಸ್‌ಟೈನ್‌ ಜೊತೆ ಜೆ. ಸಯೇನ್‌ ನಡೆಸಿದ ಭೇಟಿ; ಸಯೇನ್‌ - ಐನ್ಸ್‌ಟೈನ್‌ ಇನ್‌ ಅಮೆರಿಕದಲ್ಲಿ ಉಲ್ಲೇಖಿತ, ಪುಟ 
೧೩೧ 

೪೬೪ 

ನಾಯಿ ಬಲು ಚೂಟಿ. ನನಗೆ ಅಷ್ಟೊಂದು ಟಪ್ಪಾಲು ಬರುತ್ತದೆ ಎಂಬುದಕ್ಕಾಗಿ ಅವನಿಗೆ ನನ್ನ ಬಗ್ಗೆ ಮರುಕ. ಎಂದೇ 
ಅವನು ಅಂಚೆ ಪೇದೆಯನ್ನು ಕಡಿಯಲು ಪ್ರಯತ್ನಿಸುವುದಾಗಿದೆ. 

ಸಂದರ್ಭ: ತಮ್ಮ ನಾಯಿ ಚಿಕೋ ಬಗ್ಗೆ; ಎಹ್ಸರ್ಸ್‌ - ಲಿಬೆಸ್‌ ಹೆರ್ಟ್ಗಿನಲ್ಲಿ ಉಲ್ಲೇಖಿತ ಪುಟ ೧೬೨ 


ಜನನ ನಿಯಂತ್ರಣ ಕುರಿತು: 

೪೬೫ 

ಇಲ್ಲಿ ನಾನೊಂದು ಮುಖ್ಯ ಸಂಗತಿ ಪ್ರಸ್ತಾವಿಸ ಬಯಸುತ್ತೇನೆ. ವಿವಿಧ ದೇಶಗಳಲ್ಲಿ ಅತಿ ಜನಸಂಖ್ಯಾಬಾಹುಳ್ಯ 
ಜನಾರೋಗ್ಯಕ್ಕೆ ಗಂಭೀರ ಮಾರಕವಾಗಿದೆ; ಮತ್ತು ಈ ಧರೆಯಲ್ಲಿ ಶಾಂತಿ ಸಂಸ್ಥಾಪಿಸಲು ಮಾಡುವ ಪ್ರಯತ್ನಕ್ಕೆ 
ತೀವ್ರ ಅಡಚಣೆ ಒಡ್ಡುತ್ತದೆ. ಇಂಥ ಸಂದರ್ಭದಲ್ಲಿ ಕ್ಯಾತೊಲಿಕ್‌ ವ್ಯವಸ್ಥಾಪನೆಗಳ ಕೆಲವು ರಾಜಕೀಯ ಮತ್ತು 
ಸಾಮಾಜಿಕ ನಡವಳಿಕೆಗಳು ಇಲ್ಲಿ ಮತ್ತು ಎಲ್ಲೆಡೆಗಳಲ್ಲಿಯೂ ಸಮಗ್ರ ಸಮಾಜಕ್ಕೆ ಹಾನಿಕರ ಮಾತ್ರವಲ್ಲ 
ಅಪಾಯಕಾರಿಯೂ ಹೌದೆಂಬುದು ನನ್ನ ದೃಢ ನಂಬಿಕೆ. 

ಸಂದರ್ಭ: ಐನ್ಸ್‌ಟೈನರ ಹೇಳಿಕೆಯನ್ನು ಸರಿಯಾಗಿ ಉಲ್ಲೇಖಿಸಲಾಗಿತ್ತೇ ಎಂದು ಪ್ರಶ್ನಿಸಿದ ಬ್ರೂಕ್ಲಿನ್‌ ಟೇಬಲ್ಲಿನ ಒಬ್ಬ 
ಓದುಗರಿಗೆ, ೧೯೫೪ 


ಹುಟ್ಟು ಹಬ್ಬಗಳು ಕುರಿತು: 

೪೬೬ 

ಓ ನನ್ನ ಪುಟ್ಟ ಮೃದು ಹೃದಯವೇ! .... ಎಲ್ಲಕ್ಕೂ ಮೊದಲು, ನಿನ್ನೆ ಘಟಿಸಿದ ನಿನ್ನ ಜನ್ಮ ದಿನಕ್ಕಾಗಿ ಮಧುರ 
ಅಭಿನಂದನೆಗಳು. ನನಗೆ ಪುನಃ ಇದು ಮರೆತು ಹೋಗಿತ್ತು. 

ಸಂದರ್ಭ: ಯುವ ಸ್ನ ೇಹಿತೆ ಮಿಲೇವಾ ಮಾರಿಕ್‌ರಿಗೆ ಪತ್ರ, ೧೯ ಡಿಸೆಂಬರ್‌ ೧೯೦೧; ಸಿಪಿಎಇ, ಸಂಪುಟ ೧ ದಾಖಲೆ 
೧೩೦ 

೪೬೭ 

ಇಂಥ ಆಚರಣೆಗಳು ಮಕ್ಕಳಿಗೆ ಮೀಸಲು. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌, ೧೪ ಮಾರ್ಚ್‌ ೧೯೫೦ 


ಕಪ್ಪು ಮಂದಿ, ಕುಲಾಂಧತೆ ಕುರಿತು; 


127 


೪೬೮ 
ನೀಗ್ರೋನ ಹೆಗಲ ಮೇಲೆ ಈ ದೇಶ ಹೇರಿರುವ ಎಲ್ಲ ಕಷ್ಟ ಮತ್ತು ಅನರ್ಹತೆಗಳ ಖುಣಭಾರವನ್ನು ಇನ್ನೂ 
ಸಂದಾಯಮಾಡಬೇಕಾಗಿದೆ..... ಕಲಾಜಗತ್ತಿನಲ್ಲಿ ಅಮೆರಿಕ ಪ್ರಪಂಚಕ್ಕೆ ಸಲ್ಲಿಸಿರುವ ಅತ್ಯುತ್ಕೃಷ್ಟ ದೇಣಿಗೆಗಳೆಂದರೆ 
ನೀಗ್ರೋ ಮತ್ತು ಆತನ ಅದ್ಭುತ ಹಾಡುಗಳು, ಜೊತೆಗೆ ಗಾನಮೇಳಗಳು 

ಸಂದರ್ಭ: ೧೯೪೦ರ ಪ್ರಪಂಚ ಪರಿಷೆಯಲ್ಲಿ ವಾಲ್‌ ಆಫ್‌ ಫೇಮನ್ನು (ಕೀರ್ತಿ ಭಿತ್ತಿ) ಸಮರ್ಪಿಸಿದಾಗ. 

೪೬೯ 

[ನೀಗ್ರೋ ವಿರುದ್ಧ ತಿರಸ್ಕಾರ] ನಮ್ಮ ರಾಷ್ಟ್ರವನ್ನು ಪೀಡಿಸುತ್ತಿರುವ ಘೋರವ್ಯಾಧಿ. 

ಸಂದರ್ಭ: ನ್ಯೂಯಾರ್ಕ್‌ ಟೈಮ್ಸ್‌, ೨೫ ಸೆಪ್ಟೆಂಬರ್‌ ೧೯೪೬ರಲ್ಲಿ ಉಲ್ಲೇಖಿತ. 

೪೭೦ 

ನಮ್ಮ ಪೀಳಿಗೆಯ ಅತಿ ತುರ್ತು ಕರ್ತವ್ಯಗಳ ಪೈಕಿ ಒಂದು: ವಿಚಾರಣಾರಹಿತ ಶಿಕ್ಷೆಯ ವಿರುದ್ಧ ರಕ್ಷಣೆ. 

ಸಂದರ್ಭ: ಅಧ್ಯಕ್ಷ ಹ್ಯಾರಿ ಟ್ರೂಮನ್‌ ಅವರಿಗೆ, ನ್ಯೂಯಾರ್ಕ್‌ ಟೈಮ್ಸಿನಲ್ಲಿ ಉಲ್ಲೇಖಿತ, ೨೩ ಸೆಪ್ಟೆಂಬರ್‌ ೧೯೪೬ 


ಪುಸ್ತಕಗಳು ಕುರಿತು: 

೪೭೧ 

ಈ ಪುಸ್ತಕದ ಬಗ್ಗೆ ನಾನು ಏನು ಹೇಳಬೇಕೆಂದಿರುವೆನೋ ಅದನ್ನು ಪುಸ್ತಕದ ಒಳಗೆ ಕಾಣಬಹುದು. 

ಸಂದರ್ಭ: ಲೀಪಾಲ್ಟ್‌ ಇನ್ಳೆ ಲ್ಡ್‌ ಸಹಯೋಗದಲ್ಲಿ ಬರೆದ ದ ಎವಲ್ಯೂಶನ್‌ ಆಫ್‌ ಫಿಸಿಕ್ಸ್‌ ಬಗ್ಗೆ ಒಂದು ಟೀಕು ಬೇಕೆಂದು 
ಕೇಳಿದ ನ್ಯೂ ಯಾರ್ಕ್‌ ಟೈಮ್ಸ್‌ ವರದಿಗಾರನಿಗೆ ಬರೆದ ಉತ್ತರ; ಎಹ್ಲ್ಸರ್ಸ್‌ - ಲೇಬೆಸ್‌ ಹೆರ್ಟ್ಸ್‌!ನಲ್ಲಿ ಉಲ್ಲೇಖಿತ, ಪುಟ 


೬೫ 


ವಸ್ತ್ರ ವಸನಗಳು ಕುರಿತು: 

೪೭೦ 

ಪೋಷಾಕಿನಲ್ಲಿಯ ಒಪ್ಪ ಓರಣದತ್ತ ನಿಗಾ ಹರಿಸಲು ತೊದಗಿದೆನಾದರೆ ನಾನೆಂದೂ ನಾನಾಗಿರಲಾರೆ..... ಅದಕ್ಕೆ 
ಬೆಂಕಿ ಬೀಳಲಿ! ನಿನಗೆ ನಾನು ಅಷ್ಟೊಂದು ವಿಕರ್ಷಕನಾಗಿ ಕಂಡರೆ ಮಹಿಳಾ ಅಭಿರುಚಿಗಳಿಗೆ ಅಧಿಕ ಪ್ರಿಯನಾಗುವ 
ಮಿತ್ರನನ್ನು ಹುಡುಕು. ಆದರೆ ನಾನು ಇದರ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಷೋಕೀವಾಲರು ಆಗ ಈಗ ನನ್ನನ್ನು 
ನೋಡಬಯಸಿ ಬರುವ ಬಾಧೆ ಇರದೇ ನಾನು ಶಾಂತನಾಗಿರುವ ಸೌಕರ್ಯ ಇದರಲ್ಲಿದೆ. 

ಸಂದರ್ಭ: ಎರಡನೆಯ ಹೆಂಡತಿ ಆಗಲಿದ್ದ ಎಲ್ಸಾ ಲೊವೆಂತಾಲ್‌ ಅವರಿಗೆ, ೨ ಡಿಸೆಂಬರ್‌ ೧೯೧೩ರ ಅನಂತರ; 
ಸಿಪಿಎಇ ಸಂಪುಟ ೫ ದಾಖಲೆ ೪೮೯ 

೪೭೩ 

ಹೊಸ ಬಟ್ಟೆಗಳನ್ನಾಗಲೀ ಹೊಸ ಬಗೆಯ ತಿನಸುಗಳನ್ನಾಗಲೀ ಇಷ್ಟಪಡಲಾರೆ. 


128 


ಸಂದರ್ಭ: ೧೯೨೦ ಇ. ಸಾಲಮನ್‌ ನೆನಪಿಸಿಕೊಂಡದ್ದು, ಎನ್ಕೌಂಟರ್‌ ೧೯೭೯; ಪೇಯ್ಸ್‌ - ಸಟ್ಸ್‌ ಈಸ್‌ ದ 
ಲಾರ್ಡಿನಲ್ಲಿ ಉಲ್ಲೇಖಿತ ಪುಟ ೧೬ 

೪೭೪ 

ಹೂರಣಕ್ಕಿಂತ ತೋರಣವೇ ಉತ್ತಮವಾಗಿರುವುದು ಶೋಚನೀಯ ಪರಿಸ್ಥಿತಿ. 

ಸಂದರ್ಭ: ಬಾಹ್ಯ ನೋಟದ ಬಗ್ಗೆ ಐನ್ಸ್‌ಟೈನರ ಘೋರ ನಿರ್ಲಕ್ಷ್ಯ ವನ್ನು ನ್ಯೂ ಯಾರ್ಕ್‌ ಟೈಮ್ಸ್‌ ನೆನಪಿಸಿಕೊಂಡದ್ದು 
೧೯ ಏಪ್ರಿಲ್‌ ೧೯೫೫ 

೪೭೫ 

“ಏಕಾಗಿ? ಅಲ್ಲಿ ಪ್ರತಿಯೊಬ್ಬನಿಗೂ ನನ್ನನ್ನು ಗೊತ್ತಿದೆ.” (ಕಚೇರಿಗೆ ಹೋಗುವಾಗ ಸರಿಯಾಗಿ ಪೋಷಾಕು 
ತೊಟ್ಟಿರಬೇಕೆಂದು ಅವರ ಹೆಂಡತಿ ಸೂಚಿಸಿದಾಗ.) “ಏಕಾಗಿ? ಅಲ್ಲಿ ಯಾರಿಗೂ ನನ್ನನ್ನು ತಿಳಿದಿಲ್ಲ.” (ತಮ್ಮ ಪ್ರಥಮ 
ಸಮ್ಮೇಳನಕ್ಕೆ ತೆರಳುವಾಗ ನಾಜೂಕಾಗಿ ಉಡುಪು ಧರಿಸಿರಬೇಕೆಂದು ಹೇಳಿದಾಗ) 

ಸಂದರ್ಭ: ಎಹ್ಗರ್ಸ್‌ - ಲಿಬೆಸ್‌ ಹೆರ್ಟ್ಸ್‌! ದಲ್ಲಿ ಉಲ್ಲೇಖಿತ, ಪುಟ ೮೭ 


೪೭೬ 
ನಾನೀಗ ಐದಿರುವ ವಯಸ್ಸಿನಲ್ಲಿ ಯಾರಾದರೂ ನನಗೆ ಕಾಲುಚೀಲ ತೊಡು ಎಂದು ವಿಧಿಸಿದರೆ. ಹಾಗೆ 
ಮಾಡಬೇಕಾಗಿಲ್ಲ. 


ಸಂದರ್ಭ: ಪಕ್ಕದ ಮನೆಯ ಭೌತವಿಜ್ಞಾನಿ ಮಿತ್ರ ಅಲನ್‌ ಶೆನ್ಸ್‌ಟನ್‌ ನೆನಪಿಸಿಕೊಂಡುದು; ಸಯೇನ್‌ - ಐನ್ಸ್‌ಟೈನ್‌ 
ಇನ್‌ ಅಮೆರಿಕದಲ್ಲಿ ಉಲ್ಲೇಖಿತ ಪುಟ ೬೯: 

೪೭೭ 

ನಾನು ಚಿಕ್ಕವನಿದ್ದಾಗ ಕಾಲಿನ ಹೆಬ್ಬೆಟ್ಟು ಯಾವಾಗಲೂ ಕಾಲುಚೀಲವನ್ನು ರಂಧ್ರಿಸಿ ಹೊರಕ್ಕೆ ಬರುತ್ತಿತ್ತು, ಎಂದೇ 
ಕಾಲುಚೀಲಧಾರಣೆಯನ್ನು ವರ್ಜಿಸಿಬಿಟ್ಟೆ. 

ಸಂದರ್ಭ: ಫಿಲಿಪ್ಪೆ ಹಾಲ್ಸ್ಮನ್ನರಿಗೆ ಫ್ರೆಂಚಿನಲ್ಲಿ ಉಲ್ಲೇಖಿತ, ಐನ್ಸ್‌ಟೈನ್‌, ಅ ಸೆಂಟಿನರಿ ವಾಲ್ಯೂಂ, ಪುಟ ೨೭ 


8 ೦( 


ಸ್ಪರ್ಧೆ ಕುರಿತು: 

೪೭೮ 

ಬೃಹನ್ಮಿದುಳುಗಳ ಮಹಾಸ್ಪರ್ಧೆಯಲ್ಲಿ ಇನ್ನೆಂದೂ ನಾನು ಭಾಗವಹಿಸುವುದು ಅಗತ್ಯವಿಲ್ಲ. [ಈ ಪ್ರಕ್ರಿಯೆಯಲ್ಲಿ] 
ನಿರತನಾಗುವುದು ಹಣಕ್ಕಾಗಿ ಇಲ್ಲವೇ ಅಧಿಕಾರಕ್ಕಾಗಿ ಹಾತೊರೆಯುವ ದುರಾಸೆಗಿಂತ ಒಂದಿಷ್ಟೂ ಕಡಿಮೆ ಅಲ್ಲದ 
ದಾಸ್ಯವೆಂದು ನನಗೆ ಅನ್ನಿಸಿದೆ. 

ಸಂದರ್ಭ: ಶೈಕ್ಷಣಿಕ ಬಡ್ತಿಗಳಿಗಾಗಿ ನಡೆಯುತ್ತಿದ್ದ ಕುದುರೆ ಜೂಜು ಕುರಿತು ಪಾಲ್‌ ಏರೆನ್‌ಫೆಸ್ಟರಿಗೆ ಪತ್ರ, ೨೫ ಮೇ 
೧೯೨೭; ಐನ್ಸ್‌ಟೈನ್‌ ಪತ್ರಾಗಾರ ೧೦-೧೬೩; ಡೂಕಾಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ 
ಸೈಡಿನಲ್ಲಿ ಕೂಡ ಉಲ್ಲೇಖಿತ ಪುಟ ೬೦ 


ಪರಿಗ್ರಹಣಶೀಲತೆ ಕುರಿತು: 


129 


೪೭೯ 
ವಿಶ್ವದ ಚಿರಂತನ ನಿಗೂಢತೆ ಎಂದರೆ ಅದರ ಪರಿಗ್ರಹಣಶೀಲತೆ..... ಇದು ಪರಿಗ್ರಹಣಶೀಲವೆಂಬ ಸಂಗತಿ ಒಂದು 
ಪವಾಡ. 

ಸಂದರ್ಭ: ಫಿಸಿಕ್ಸ್‌ ಅಂಡ್‌ ರಿಯಾಲಿಟಿಯಿಂದ, ಪ್ರಾಂಕ್ಲಿನ್‌ ಇನ್ಸ್‌ ಟಿಟ್ಯೂಟ್‌ ಜರ್ನಲ್‌ ೨೨೧ ಸಂಖ್ಯೆ ೩ (ಮಾರ್ಚ್‌ 
೧೯೩೬) ಪುಟ ೩೪೯-೩೮೨; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟ ೨೯೨ (ಜನಪ್ರಿಯ 
ಸಂಗ್ರಹವಾಕ್ಯ: “ವಿಶ್ವ ಪರಿಗ್ರಹಣಶೀಲವಾಗಿರುವುದೇ ಅದರ ಬಗೆಗಿನ ಅತ್ಯಂತ ಅಪರಿಗ್ರಹಣಶೀಲ ಸಂಗತಿ.') 


ಮನಸ್ಸಾಕ್ಷಿ ಕುರಿತು: 

೪೮೦ 

ರಾಷ್ಟ್ರ ಕಡ್ಡಾಯ ಹೇರಿದರೆ ಕೂಡ ಮನಸ್ಸಾಕ್ಷಿಗೆ ವಿರುದ್ಧ ಏನನ್ನೂ ಮಾಡದಿರು. 

ಸಂದರ್ಭ: ಸ್ಯಾಟರ್‌ ಡೇ ರಿವ್ಯೂ ಮರಣವಾರ್ತೆಯಲ್ಲಿ ನೆನಪಿಸಿಕೊಂಡದ್ದು, ೩೦ ಏಪ್ರಿಲ್‌ ೧೯೫೫ 


ಸೃಜನಶೀಲತೆ ಕುರಿತು: 

೪೮೧ 

ಶಾಂತಜೀವನದ ಏಕತಾನತೆ ಸೃಜನಶೀಲ ಮತಿಯನ್ನು ಉದ್ದೀಪಿಸುತ್ತದೆ. 

ಸಂದರ್ಭ: ರಾಯಲ್‌ ಆಲ್ಬರ್ಟ್‌ ಹಾಲ್‌ ಲಂಡನ್ನಿನಲ್ಲಿ ಮಾದಿದ ಭಾಷಣ “ಸಿವಿಲೈಜೇಷನ್‌ ಅಂಡ್‌ ಸೈನ್ಸ್‌'ನಿಂದ, ೩ 
ಅಕ್ಟೋಬರ್‌ ೧೯೩೩; ದ ಟೈಮ್ಸ್‌ (ಲಂಡನ್‌)ನಲ್ಲಿ ಉಲ್ಲೆಖಿತ, ೪ ಅಕ್ಟೋಬರ್‌ ೧೯೩೩ ಪುಟ ೧೪. 

೪೮೨ 

ಸಮುದಾಯದ ಪೋಷಕ ಮೃತ್ತಿಕೆ ಇರದೆ ಬಿಡಿ ವ್ಯಕ್ತಿತ್ವದ ಅಭಿವರ್ಧನ ಹೇಗೆ ಅಚಿಂತ್ಯವೋ ಹಾಗೆ ಸ್ವತಂತ್ರವಾಗಿ 
ಚಿಂತಿಸಿ ನಿರ್ಣಯಿಸಬಲ್ಲ ಸೃಜನಶೀಲ ವ್ಯಕ್ತಿತ್ವಗಳಿರದೆ ಸಮಾಜದ ಊರ್ಧ್ವಮುಖಾಭಿವರ್ಧನೆ ಕೂಡ. 

ಸಂದರ್ಭ: ಮೈನ್‌ ವೆಲ್ಟ್ಪಿಲ್ಡಿನಲ್ಲಿ ಪ್ರಕಾಶಿತ, ೧೯೩೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟ ೧೪ 
ಳಲಪಿ 

ಸೃಜನಶೀಲ ಕಲಾವಿದನ ಮನದೊಳಗೆ ಬುದ್ಭುದಿಸುವ.. ಅದಮನೀಯ ಪ್ರೇರಣೆಯಿಂದ ಖುಜು ಕಲೆ 
ಲಕ್ಷಣೀಕೃತವಾಗಿರುತ್ತದೆ. 

ಸಂದರ್ಭ: ಸಂಗೀತಗಾರ ಅರ್ನ್ಸ್ಸ್‌ ಬ್ಲಾಚ್‌ ಕುರಿತು, ೧೫ ನವೆಂಬರ್‌ ೧೯೫೦; ಐನ್ಸ್‌ಟೈನ್‌ ಪತ್ರಾಗಾರ ೩೪-೩೩೨; 
ಡೂಕಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿಯೂ ಉಲ್ಲೇಖಿತ, ಪುಟ ೭೭ 


ನರಹಂತಕರು ಕುರಿತು; 

ಳಲಳ 

ಇತರರಿಗೆ. ವಿಪತ್ಕಾರಕರಾಗಿರುವುವವರ ಪ್ರೇರಕಬಲ ಏನೇ ಇರಲಿ, ಅವರಿಗೆದುರಾಗಿ ನಾವು ನಮ್ಮನ್ನು 
ರಕ್ಷಿಸಿಕೊಳ್ಳುವುದು ಅಗತ್ಯವೆಂದು ಭಾವಿಸಿದ್ದೇನೆ. 


130 


ಸಂದರ್ಭ: ಆಟೋ ಜೂಲಿಯಾಸ್‌ ಬರ್ಗರ್‌ ಅವರಿಗೆ ಕಾಗದ, ೧೧ ಏಪ್ರಿಲ್‌ ೧೯೪೬; ಐನ್ಸ್‌ಟೈನ್‌ ಪತ್ರಾಗಾರ ೩೮ - 


೨೨೮ 


ಕುತೂಹಲ ಕುರಿತು: 

೪ಲ೫ 

ಪ್ರಶ್ನೆ ಹಾಕುವುದನ್ನು ನಿಲ್ಲಿಸದಿರುವುದು ಮುಖ್ಯ ಸಂಗತಿ. ಕುತೂಹಲದ ಅಸ್ತಿತ್ವಕ್ಕೆ ಅದರದೇ ಕಾರಣ ಉಂಟು. 
ಚಿರಂತನತೆ, ಜೀವ, ವಾಸ್ತವತೆಯ ಆಶ್ಚರ್ಯಕಾರೀ ಸಂರಚನೆ ಇವುಗಳ ನಿಗೂಢತೆಯಲ್ಲಿ ಒಬ್ಬಾತ ಮಗ್ನನಾದಂತೆ 
ಭಯಚಕಿತನಾಗದಿರುವುದು ಅಸಾಧ್ಯ. ಪ್ರತಿದಿನ ಆತ ಈ ನಿಗೂಢತೆಯ ಅತ್ಯಲ್ಹಾಂಶವನ್ನು ಪರಿಗ್ರಹಿಸಲು ಕೇವಲ 
ಪ್ರಯುಕ್ತಶೀಲನಾಗಿದ್ದರೆ ಸಾಕು. ಎಂದೂ ಆ ದೈವಿಕ ಕುತೂಹಲ ವಿನಷ್ಟವಾಗದಿರಲಿ. 

ಸಂದರ್ಭ: ಸಂಪಾದಕ ವಿಲಿಯಮ್‌ ಮಿಲ್ಲರ್‌ ಅವರ ನೆನಪಿನ ಉಗ್ರಾಣದಿಂದ ಲೈಫ್‌ ನಿಯತಕಾಲಿಕೆಯಲ್ಲಿ ಉಲ್ಲೇಖಿತ 
೨ ಮೇ ೧೯೫೫ 

ಳಲ೬ 

ಕುತೂಹಲ ಒಂದು ಕೋಮಲ ಸಸಿ. ಇದಕ್ಕೆ ಉದ್ದೀಪನೆಯ ಜೊತೆಗೆ ಮುಖ್ಯವಾಗಿ ಸ್ವಾತಂತ್ರ್ಯ ಅತ್ಯವಶ್ಯ. 

ಸಂದರ್ಭ: ಕ್ಲೈನ್‌ - ಮೆನ್‌ ಹೂ ಮೇಡ್‌ ಎ ನ್ಯೂ ಫಿಸಿಕ್ಸಿನಲ್ಲಿ ಉಲ್ಲೇಖಿತ ಪುಟ ೬೪ 


ಮರಣದಂಡನೆ ಕುರಿತು: 

೪೮೭ 

ಮರಣದಂಡನೆಯ ರದ್ಧತಿ ಅಪೇಕ್ಷಣೀಯವೆಂಬ ನಿರ್ಧಾರಕ್ಕೆ ಬಂದಿರುವೆನು. ಕಾರಣಗಳು: ೧. ನ್ಯಾಯ ನಿರ್ಣಯದಲ್ಲಿ 
ದೋಷ ನುಸುಳಿದ್ದಾದರೆ. ಅದನ್ನು ಸರಿಪಡಿಸಲಾಗದಿರುವುದು. ೨. [ಮರಣದಂಡನೆಯ] ಪ್ರಕ್ರಿಯೆಯನ್ನು 
ನಿರ್ವಹಿಸಬೇಕಾದವರ.... ಮೇಲಾಗುವ ಹಾನಿಕಾರಕ ಪರಿಣಾಮ. 

ಸಂದರ್ಭ: ಬರ್ಲಿನ್‌ ಪ್ರಕಾಶಕನೊಬ್ಬನಿಗೆ ಓಲೆ, ೩ ನವೆಂಬರ್‌ ೧೯೨೭; ಅನಿಸ್‌ಟೈನ್‌ ಪತ್ರಾಗಾರ ೪೬-೦೦೯.ಆದರೆ 
ಹಲವು ತಿಂಗಳುಗಳಿಗೆ ಮೊದಲು, ನ್ಯೂ ಯಾರ್ಕ್‌ ಟೈಮ್ಸ್‌ ಪ್ರಕಾರ: “ಮರಣದಂಡನೆಯ ನಿವಾರಣೆಯನ್ನು ಪ್ರೊಫೆಸರ್‌ 
ಐನ್ಸ್‌ಟೈನ್‌ ಸಮ್ಮತಿಸುವುದಿಲ್ಲ... ಸಾಮಾಜಿಕವಾಗಿ ಕಂಟಕರೆಂದು ರುಜುವಾತಿಸಲ್ಪಟ್ಟ ವ್ಯಕ್ತಿಗಳನ್ನು ಆ ಸಮಾಜ 
ವಜಾಗೊಳಿಸುವುದರಲ್ಲಿ ಯಾವ ತಪ್ಪನ್ನೂ ಅವರು ಕಾಣುತ್ತಿಲ್ಲ. ವ್ಯಕ್ತಿಯನ್ನು ಆಜೀವಾಂತ ತುರಂಗವಾಸಿ ಆಗಿರುವಂತೆ 
ಶಿಕ್ಷಿಸುವುದಕ್ಕಿಂತ ಹೆಚ್ಚಿನ ಯಾವ ಹಕ್ಕನ್ನೂ ಸಮಾಜ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸುವುದರಲ್ಲಿ ಪಡೆದಿಲ್ಲ.” (ನೋಡಿ: ನ್ಯೂ 
ಯಾರ್ಕ್‌ ಟೈಮ್ಸ್‌, ೬ ಮಾರ್ಚ್‌ ೧೯೨೭; ಪೇಯ್ಸ್‌ - ಐನ್ಸ್‌ ಟೈನ್‌ ಲಿವ್ಡ್‌ ಹಿಯರ್‌ ಪುಟ ೧೭೪ರಲ್ಲಿ ಗುರುತಿಸಿದೆ.) 
ಳಲಲ 

ಎಂದೂ ನಾನು ಶಿಕ್ಷೆಯ ಪರ ಇಲ್ಲ. ಆದರೆ ಸಮಾಜವನ್ನು ಉಳಿಸುವ ಮತ್ತು ಸಮಾಜದ ರಕ್ಷಣೆ ಮಾಡುವ ಕ್ರಮಗಳ 
ಪರ ಇದ್ದೇನೆ. ಈ ಅರ್ಥದಲ್ಲಿ ನಿಷ್ಟಯೋಜಕರು ಅಥವಾ ಅಪಾಯಕಾರಿಗಳು ಎನ್ನು ವವರನ್ನು ವಧಿಸಲು ನನ್ನ 
ವಿರೋಧವೇನೂ ಇಲ್ಲ. ಜನರನ್ನು - ಅಂದರೆ ನ್ಯಾಯಾಲಯಗಳನ್ನು - ಸನಂಬಲಾರೆನೆಂಬ ಕಾರಣಕ್ಕಾಗಿ ಮಾತ್ರ 
ನಾನಿದಕ್ಕೆ ವಿರೋಧವಾಗಿದ್ದೇನೆ. ಬದುಕಿನಲ್ಲಿ ನಾನು ಮೆಚ್ಚುವುದು ಗುಣವನ್ನು ಕ್ಯ ಪರಿಮಾಣವನ್ನಲ್ಲ. 


131 


ಸಂದರ್ಭ: ವಾಲೆಂಟಿನ್‌ ಬುಲ್ಲಕೋವರಿಗೆ ಪತ್ರ ೪ ನವೆಂಬರ್‌ ೧೯೩೧; ಐನ್ಸ್‌ಟೈನ್‌ ಪತ್ರಾಗಾರ ೪೫-೭೦೨ 


ಇಂಗ್ಲಿಶ್‌ ಕುರಿತು: 

೪೮೯ 

ಇಂಗ್ಲಿಷಿನಲ್ಲಿ ಬರೆಯಲಾರೆ, ಕಾರಣ ಅದರ ವಿಶ್ವಾಸಘಾತಕ ಕಾಗುಣಿತ. ಓದುತ್ತಿರುವಾಗ ಅದನ್ನು ಆಲಿಸುತ್ತೇನೆ ಮಾತ್ರ. 
ಎಂದೇ ಲಿಖಿತಪದ ಹೇಗೆ ಕಾಣುವುದೆಂಬುದನ್ನು ನೆನಪಿಸಿಕೊಳ್ಳಲಾರೆ. 


ಸಂದರ್ಭ: ಮ್ಯಾಕ್ಸ್‌ ಬಾರ್ನರಿಗೆ ಕಾಗದ ೭ ಸೆಪ್ಟೆಂಬರ್‌ ೧೯೪೪; ಐನ್ಸ್‌ಟೈನ್‌ ಪತ್ರಾಗಾರ ೮-೨೦೮ 


ಹಾರಾಡುವ ತಟ್ಟೆಗಳ ಕುರಿತು: 

೪೯೦ 

ಆ ಮಂದಿ ಏನೋ ಒಂದನ್ನು ಕಂಡಿದ್ದಾರೆ. ಅದೇನೆಂಬುದು ನನಗೆ ತಿಳಿದಿಲ್ಲ. ಮತ್ತು ತಿಳಿಯಲು ನಾನು 
ಕುತೂಹಲಿಯಾಗಿಯೂ ಇಲ್ಲ. 

ಸಂದರ್ಭ: ಎ. ಗಾರ್ಡ್ನರ್‌ ಅವರಿಗೆ ಓಲೆ, ೨೩ ಜುಲೈ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ ೫೯-೮೦೩ (ವಿಜ್ಞಾನ 
ಸಾಹಿತ್ಯವನ್ನು ಜನ ಓದಬಾರದೆಂದು ಕೂಡ ಐನ್ಸ್‌ಟೈನ್‌ ಭಾವಿಸಿದ್ದರು - ಇದು ವಿಜ್ಞಾನವನ್ನು ವಿರೂಪಗೊಳಿಸಿ 
ಜನರಲ್ಲಿ ವಿಜ್ಞಾನ ಅರ್ಥವಾಯಿತೆಂಬ ಭ್ರಮೆ ಮೂಡಿಸುತ್ತದೆ; ಅಯೋವಾದ ಹುಡುಗನೊಬ್ಬನಿಗೆ ಬರೆದ ಕಾಗದ, 
ಐನ್ಸ್‌ಟೈನ್‌ ಪತ್ರಾಗಾರ ೫೯ನೆಯ ಕಂಡಿಕೆ) 


ಬಲ ಕುರಿತು: 

೪೯೧ 

ಬಲ ಸದಾ ನೀಚ ನೈತಿಕತೆಯ ವ್ಯಕ್ತಿಗಳನ್ನು ಆಕರ್ಷಿಸುತ್ತದೆ. ಮಹಾಪ್ರತಿಭಾಶಾಲಿ ನಿರಂಕುಶ ಪ್ರಭುಗಳಿಗೆ ಫಟಿಂಗರೇ 
ಉತ್ತರಾಧಿಕಾರಿಗಳಾಗಿರುವುದು ಅನಿವಾರ್ಯ ವಿಧಿ ಎಂಬುದು ನನ್ನ ನಂಬಿಕೆ. 

ಸಂದರ್ಭ: ವಾಟ್‌ ಐ ಬಿಲೀವ್‌?ನಿಂದ, ಘಾರಂ ಅಂಡ್‌ ಸೆಂಚುರಿ ೮೪ (೧೯೩೦), ಪುಟಗಳು ೧೯೩-೧೯೪; 
ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 


ಕ್ರೀಡೆಗಳು ಕುರಿತು: 

೪೯೨ 

ನಾನು ಆಟಗಳನ್ನು ಆಡುವುದಿಲ್ಲ.... ಕಾಲಾವಕಾಶವಿಲ್ಲ. ನನ್ನ ಕೃತಿಯೊಂದಿಗೆ ಕೆಲಸವೆಸಗಿ ಮುಗಿದ ಬಳಿಕ ಮನಸ್ಸಿನ 
ಏಕಾಗ್ರತೆಯನ್ನು ಮತ್ತೆ ಬಯಸುವ ಯಾವುದೂ ನನಗೆ ಬೇಕಾಗಿಲ್ಲ. 

ಸಂದರ್ಭ: ನ್ಯೂ ಯಾರ್ಕ್‌ ಟೈಮ್ಸ್‌ ೨೮ ಮಾರ್ಚ್‌ ೧೯೩೬ 


ಸತ್ಕಾರ್ಯಗಳು ಕುರಿತು: 


132 


೪೯೩ 
ಸತ್ಕಾರ್ಯಗಳು ಸುಕವಿತೆಗಳಂತೆ. ತೀರ ಸುಲಭವಾಗಿ ಒಬ್ಬ ಅವುಗಳ ಓಘವನ್ನು ಅನುಸರಿಸಬಹುದು, ಆದರೆ ಅವನ್ನು 
ಯಾವಾಗಲೂ ವೈಚಾರಿಕವಾಗಿ ಅರಿಯಬಹುದೆಂದೇನೂ ಇಲ್ಲ. 

ಸಂದರ್ಭ: ಮಾರಿಸ್‌ ಸಾಲೊವೀನರಿಗೆ ಓಲೆ, ೯ ಏಪ್ರಿಲ್‌ ೧೯೪೭; ಐನ್ಸ್‌ಟೈನ್‌ ಪತ್ರಾಗಾರ ೨೧-೨೫೦; ಲೆಟರ್ಸ್‌ ಟು 
ಸಾಲೊವೀನಿನಲ್ಲಿ ಪ್ರಕಾಶಿತ, ಪುಟಗಳು ೯೯, ೧೦೧ 


ಮನೆ ಕುರಿತು: 

೪೯೪ 

ಒಬ್ಬ ಎಲ್ಲಿ ನೆಲಸುತ್ತಾನೆ ಎಂಬುದು ಬಲು ಮುಖ್ಯವೇನೂ ಅಲ್ಲ... ಖುದ್ದು ನಾನೇ ನಿರಂತರವಾಗಿ ಅಲೆದಾಡಿದ್ದೇನೆ. 
ಇಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ಹೊಸಬ... ನನ್ನ ೦ಥ ಒಬ್ಬ ಮನುಷ್ಯನಿಗೆ ಆದರ್ಶ ಎಂದರೆ ಬೀಡು ಬಿಟ್ಟಲ್ಲೇ ಬಿಡಾರ ಎಂದು 
ತಿಳಿದುಕೊಳ್ಳುವುದು. 

ಸಂದರ್ಭ: ಮ್ಯಾಕ್ಸ್‌ ಬಾರ್ನರಿಗೆ ಕಾಗದ, ೩ ಮಾರ್ಚ್‌ ೧೯೨೦; ಆಲ್ಬರ್ಟ್‌ ಐನ್ಸ್‌ಟೈನ್‌ ಪತ್ರಾಗಾರ ೮-೧೪೬ 


ಸಲಿಂಗಕಾಮಿತ್ವ ಕುರಿತು: 

೪೯೫ 

ಮಕ್ಕಳ ರಕ್ಷಣೆಯ ಹೊರತಾಗಿ ಸಲಿಂಗಕಾಮಿತ್ವ ಶಿಕ್ಷಾರ್ಹವಾಗಬಾರದು. 

ಸಂದರ್ಭ: ವರ್ಲ್ಡ್‌ ಲೀಗ್‌ ಫಾರ್‌ ಸೆಕ್ಷುವಲ್‌ ರಿಫಾರ್ಮಿಗೆ ಪತ್ರ, ಬರ್ಲಿನ್‌, ೬ ಸೆಪ್ಟೆಂಬರ್‌ ೧೯೨೯; ಐನ್ಸ್‌ಟೈನ್‌ 
ಪತ್ರಾಗಾರ ೪೮-೩೦೪; ಗ್ರುನಿಂಗ್‌ - ಐನ್‌ ಹಾನ್ಸ್‌ ಫರ್‌ ಆಲ್ಬರ್ಟ್‌ ಐನ್ಸ್‌ಟೈನಿನಲ್ಲಿ ಸಹ ಉಲ್ಲೇಖಿತ ಪುಟಗಳು 


೩೦೫-೩೦೬ 


ವ್ಯಕ್ತಿಗಳು / ವೈಯಕ್ತಿಕತೆ ಕುರಿತು: 

೪೯೬ 

ಮನುಷ್ಯ ಜೀವನದ ಮೆರವಣಿಗೆಯಲ್ಲಿ ನಿಜ ಮೌಲ್ಯಯುತವಾದದ್ದು, ನನಗೆ ತೋರುವಂತೆ, ರಾಜಕೀಯ ಸ್ಥಿತಿ ಅಲ್ಲ; 
ಬದಲು, ಸೃಜನಶೀಲ ಚೇತನಯುಕ್ತ ವ್ಯಕ್ತಿ. ಮತ್ತು ಇಂಥವನ ವ್ಯಕ್ತಿತ್ವ. ಉದಾರವಾದದ್ದನ್ನೂ ಘನವಾದದ್ದನ್ನೂ 
ನಿರ್ಮಿಸುವುದು ಇದೊಂದೇ. ಜನಮಂದೆಯಾದರೋ ಚಿಂತನೆ ಮತ್ತು ಸಂವೇದನೆ ಕುರಿತಂತೆ ಜಡವಾಗಿರುತ್ತದೆ. 
ಸಂದರ್ಭ: ವಾಟ್‌ ಐ ಬಿಲೀವಿನಿಂದ, ಫಾರಂ ಅಂಡ್‌ ಸೆಂಚುರಿ ೮೪ (೧೯೩೦), ಪುಟಗಳು ೧೯೩-೧೯೪; ಐಡಿಯಾಸ್‌ 
ಅಂಡ್‌ ಒಪಿನಿಯನ್ನಿನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೪೯೭ 

ವ್ಯಕ್ತಿ. ಸಾಮರ್ಥ್ಯಗಳ ಮುಕ್ತ ಅಭಿವರ್ಧನೆ.. ಸಾಧ್ಯವಾಗುವಂತೆ. ಮಾನವ ಸಮಾಜ ಸಾಕಷ್ಟು 
ನಿರ್ಬಂಧರಹಿತವಾಗಿರುವಾಗ ಮಾತ್ರ ಆ ಸಮಾಜದಿಂದ ಮೌಲ್ಯಯುಕ್ತ ಸಾಧನೆ ಉದ್ಭವಿಸಬಹುದು. 

ಸಂದರ್ಭ: ಸಹಿಷ್ಣುತೆ ಕುರಿತ ಅಪ್ರಕಟಿತ ಲೇಖನದಿಂದ ೧೯೩೪; ಐನ್ಸ್‌ಟೈನ್‌ ಪತ್ರಾಗಾರ ೪೯-೦೯೪ 


133 


೪೯೮ 
ಆಂತರಿಕ[ಅಂತಃಸ್ಥವಾಗಿಯೇ ಮುಕ್ತಸ್ಥಿತಿಯಲ್ಲಿರುವ .... ಒಬ್ಬ ವ್ಯಕ್ತಿಯನ್ನು ನಾಶಗೊಳಿಸಬಹುದೆಂಬುದು ನಿಜವಾದರೂ 
ಅಂಥವನೊಬ್ಬ ನನ್ನು ನೀವೆಂದೂ ದಾಸ್ಯ ಶೃಂಖಲೆಯಿಂದ ಬಂಧಿಸಲಾರಿರಿ ಅಥವಾ ಅಂಥ ಉಪಕರಣವಾಗಿ 
ಬಳಸಲಾರಿರಿ. 

ಸಂದರ್ಭ: ಇಂಪ್ಯಾಕ್ಟಿನಲ್ಲಿ ಹೇಳಿಕೆ, ಯುನೆಸ್ಕೋ ೧೯೫೦ 

೪೯೯ 

ಸರ್ವಜನರ ಶ್ರೇಯೋಭಿವೃದ್ಧಿಗೆ ವೈಯಕ್ತಿಕತೆಯ ಸಂವರ್ಧನೆ ಅತಿ ಮುಖ್ಯ: ಏಕೆಂದರೆ ಮಾನವ ಸಮುದಾಯ ತನ್ನ 
ಅವಿಚ್ಛಿನ್ನ ಸುಧಾರಣೆ ಮತ್ತು ಅವಶ್ಯಕತೆಗಳ ಸಲುವಾಗಿ ಬೇಡುವ ನೂತನ ಭಾವನೆಗಳನ್ನು ಒಂಟಿ ವ್ಯಕ್ತಿ ಮಾತ್ರ 
ಉತ್ಪಾದಿಸಬಲ್ಲ - ನಿಜಕ್ಕೂ ಬಂಜೆತನ ಮತ್ತು ಪಾಷಾಣತ್ವ ನಿವಾರಣೆಗೆ ಇದು ಅವಶ್ಯಕ. 

ಸಂದರ್ಭ: ಬೆನ್‌ ಸ್ಕೀಮೆನ್‌ ಡಿನ್ನರಿಗೆ (ಛೋಜನ) ನೀಡಿದ ಸಂದೇಶದಿಂದ, ಮಾರ್ಚ್‌ ೧೯೫೨; ಐನ್ಸ್‌ಟೈನ್‌ ಪತ್ರಾಗಾರ 


೨೮-೯೩೨ 


ಧೀಶಕ್ತಿ ಕುರಿತು: 
೫೦೦ 
ಅಸಭ್ಯ ವ್ಯಕ್ತಿಯಲ್ಲಿ ಅತಿ ಸೂಕ್ಷ್ಮ ಧೀಶಕ್ತಿ ಸಂಲಗ್ನವಾಗಿರುವುದು ಅತ್ಯಂತ ಅಸಹ್ಯಕರ ಪರಿಸ್ಥಿತಿ. 


ಸಂದರ್ಭ: ಜೇಕಬ್‌ ಲಾಬ್‌ ಅವರಿಗೆ ಪತ್ರ, ೧೯ ಮೇ ೧೯೦೯ ಸಿಪಿಎಇ ಸಂಪುಟ ೫, ದಾಖಲೆ ೧೬೧. 


ಅಂತರ್ಬೋಧೆ ಕುರಿತು: 

೫೦೧ 

ವಿಜ್ಞಾನದ ಸಕಲ ಮಹತ್ಸಾಧನೆಗಳೂ ಆವಿರ್ಭವಿಸುವುದು ಅಂತರ್ಬೋಧಾತ್ಮಕ ಜ್ಞಾನದಿಂದ. ಈ ಆದ್ಯುಕ್ತಿಗಳಿಂದ 
ನಿಗಮನಗಳನ್ನು ಪಡೆಯಲಾಗುವುದು..... ಇಂಥ ಆದ್ಯುಕ್ತಿಗಳ ಆವಿಷ್ಕಾರಕ್ಕೆ ಅಂತರ್ಬೋಧೆ ಒಂದು ಅವಶ್ಯ ನಿರ್ಬಂಧ. 
ಸಂದರ್ಭ: ಮೊರ್ಕೊವ್ಸ್ನೀ - ಕನ್ವರ್ಸೇಶನ್ಸ್‌ ವಿತ್‌ ಐನ್ಸ್‌ಟಟೈನಿನಲ್ಲಿ ಉಲ್ಲೇಖಿತ, ಪುಟ ೧೮೦ 


ಸುಳ್ಳುಗಳು ಕುರಿತು: 
೫೦೨ 
ಸುಳ್ಳಿನಿಂದ ಎಂದೂ ವಂಚಿಸಲ್ಪಡದ ಒಬ್ಬನಿಗೆ ಆನಂದದ ಅರ್ಥ ತಿಳಿಯದು. 


ಸಂದರ್ಭ: ಎಲ್ಸಾ ಲೊವೆಂಥಾಲ್‌ ಅವರಿಗೆ ಪತ್ರ, ೩೦ ಏಪ್ರಿಲ್‌ ೧೯೧೨; ಸಿಪಿಎಇ, ಸಂಪುಟ ೫ ದಾಖಲೆ ೩೮೯ 


ಒಲವು ಕುರಿತು: 


೫೦೩ 


134 


ಇನ್ನೊಬ್ಬರಿಗಾಗಿ ನವೆಯುವುದು ತರುವ ನೋವಿಗಿಂತ ಅಧಿಕಾಧಿಕ ಸಂತೋಷವನ್ನು ಒಲವು ಬೆಳಗಿಸುತ್ತದೆ. 

ಸಂದರ್ಭ: ತಮ್ಮ ಮೊದಲ ಗೆಳತಿ ಮೇರಿ ವಿಂಟೆಲರ್‌ ಅವರಿಗೆ ಓಲೆ, ೨೧ ಏಪ್ರಿಲ್‌ ೧೮೯೬ (ವಯಸ್ಸು ೧೭ರಲ್ಲಿ) 
ಸಿಪಿಎಇ ಸಂಪುಟ ೧ ದಾಖಲೆ ೧೮ 

೫೦೪ 

ಒಲವು ಬೆಳಗುತ್ತಿರುವಲ್ಲಿ ಕಡ್ಡಾಯಕ್ಕೆ ನೆಲೆ ಇಲ್ಲ. 

ಸಂದರ್ಭ: ಸಂಪಾದಕ ಸ್ನೇಹಿತ ಸ್ಯಾಕ್ಸೆ ಕಮ್ಮಿನ್ಸರಿಗೆ, ಬೇಸಗೆ ೧೯೫೩: ಸಯೇನ್‌ ಐನ್ಸ್‌ಟೈನ್‌ ಇನ್‌ ಅಮೆರಿಕದಲ್ಲಿ 
ಉಲ್ಲೇಖಿತ ಪುಟ ೨೯೪ 

೫೦೫ 

ನಿಮ್ಮ ಗೆಳತಿಯನ್ನು [ಡಬ್ಲಿನ್ನಿನಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ] ಕರೆತರುವುದರಲ್ಲಿ ನಿಮಗೆ ತೊಡಕುಗಳು 
ಎದುರಾಗಿವೆ ಎಂಬುದಕ್ಕೆ ವಿಷಾದಿಸುತ್ತೇನೆ. ಆದರೆ ಅವರು ಅಲ್ಲಿ ಮತ್ತು ನೀವು ಇಲ್ಲಿ ಇರುವ ತನಕ ನಿಮ್ಮಿಬ್ಬರ ನಡುವೆ 
ಉತ್ತಮ ಬಾಂಧವ್ಯ ಕಾಪಾಡಿಕೊಂಡಿರುವುದು ಸಾಧ್ಯ ಆಗಬೇಕು. ಅಂದ ಮೇಲೆ ನೀವೇಕೆ ಈ ವಿಚಾರವನ್ನು 
ಒತ್ತಾಯಿಸಬೇಕು? 


ಸಂದರ್ಭ: ಕಾರ್ನೆಲ್‌ ಲ್ಯಾಂಕ್ಸೋಸ್‌ ಅವರಿಗೆ ಕಾಗದ, ೧೪ ಫೆಬ್ರುವರಿ, ೧೯೫೫, ಐನ್ಸ್‌ಟೈನ್‌ ಪತ್ರಾಗಾರ ೧೫-೩೨೮ 


ಮದುವೆ ಕುರಿತು: 

೫೦೬ 

ನನ್ನ ತಂದೆ ತಾಯಿಯರು ಹೆಂಗಸು..... ಎಂದರೆ ಗಂಡಸಿನ ಉಪಭೋಗ ಸಾಮಗ್ರಿ ಎಂದೂ ಆತ ಸುಖಜೀವನ 
ನಡೆಸುತ್ತಿರುವಾಗ ಮಾತ್ರ ಈಕೆಯನ್ನು ಹೊಂದಿರಲು ಶಕ್ತ ಎಂದೂ ಭಾವಿಸುತ್ತಾರೆ. ಗಂಡ-ಹೆಂಡತಿ ನಡುವಿನ ಸಂಬಂಧ 
ಕುರಿತ ಈ ದೃಷ್ಟಿಕೋನ ಸದಭಿರುಚಿಯದಲ್ಲವೆಂದು ತಿಳಿದಿದ್ದೇನೆ. ಏಕೆಂದರೆ [ಅವರ ಈ ಭಾವನೆ] ಹೆಂಡತಿಯಾದವಳು 
ತನ್ನ ಸಾಮಾಜಿಕ ಅಂತಸ್ತಿನ ದೆಸೆಯಿಂದ ಆಜೀವಾಂತ ಬದ್ಧತೆ ಗಳಿಸಲು ಸಮರ್ಥಳಾಗಿದ್ದಾಳೆ. ಎಂಬ ಒಂದೇ 
ಕಾರಣಕ್ಕಾಗಿ ಪತ್ನಿ ಮತ್ತು ವೇಶ್ಯೆ ನಡುವೆ ವ್ಯತ್ಯಾಸಮಾಡುತ್ತದೆ. 

ಸಂದರ್ಭ: ಮಿಲೇವಾ ಮಾರಿಕ್‌ ರಿಗೆ ಓಲೆ, ೬ ಆಗಸ್ಟ್‌ ೧೯೦೦; ಲವ್‌ ಲೆಟರ್ಸ್‌ ಪುಟ ೨೩; ಸಿಪಿಎಇ ಸಂಪುಟ ೧, 
ದಾಖಲೆ ೭೦ 

೫೦೭ 

ಖದ್ದು ತನ್ನ ಪತ್ನಿಯ ಜೊತೆಗಿನ ಅನಿವಾರ್ಯ ಯುದ್ಧದ ಹೊರತಾಗಿ ಪ್ರತಿಯೊಂದು ಯುದ್ಧವನ್ನೂ ಎದೆಗಾರಿಕೆಯಿಂದ 
ವಿರೋಧಿಸುವ ಒಬ್ಬನನ್ನು [ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ] ಏಕೆ ಪ್ರವೇಶಗೊಳಿಸಬಾರದು? 

ಸಂದರ್ಭ: ಐನ್ಸ್‌ಟೈನ್‌ ಅಮೆರಿಕಕ್ಕೆ ಬಂದದ್ದಾದರೆ ಇಲ್ಲಿ ಶಾಂತತೆ ಮುಂತಾದ ದೇಶವಿಘಾತಕ ತತ್ತ್ವಗಳನ್ನು 
ಬೋಧಿಸಬಹುದೆಂಬ ಭಯ ಅಮೆರಿಕದ ಕೆಲವು ಮಹಿಳಾ ಸಂಸ್ಥೆಗಳಿಗೆ ಇತ್ತು ಎಂದೇ ಅವು ಐನ್ಸ್‌ಟೈನರ ಅಮೆರಿಕ 
ಭೇಟಿಗೆ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದುವು, ಈ ಸಂಗತಿಯನ್ನು ಐನ್ಸ್‌ಟೈನರಿಗೆ ತಿಳಿಸಿದಾಗ ಈ ಮೇಲಿನಂತೆ ತುಸು 


135 


ಲಘುವಾಗಿ ಉಸುರಿದರು. ೧೯೩೨, ಫ್ರ್ಯಾಂಕ್‌ - ಐನ್ಸ್‌ಟೈನ್‌ ಹಿಸ್‌ ಲೈಫ್‌ ಅಂಡ್‌ ಟೈಮ್ಸಿನಲ್ಲಿ ಉಲ್ಲೇಖಿತ, ಪುಟ 
೧೨೬ 

೫೦೮ 

ಏಕ ಘಟನೆಯಿಂದ ಚಿರಂತನವಾದದ್ದೇನನ್ನೋ ಸಾಧಿಸಲು ಎಸಗುವ ವಿಫಲ ಪ್ರಯತ್ನವೇ ಮದುವೆ. 

ಸಂದರ್ಭ: ಐನ್ಸ್‌ಟೈನ್‌ ಇನ್‌ ಅಮೆರಿಕಕ್ಕಾಗಿ ಅಟ್ಟೋ ನಾಥನ್‌ ಜೊತೆ ಜೆ. ಸಯೇನ್‌ ನಡೆಸಿದ ಸಂದರ್ಶನದಲ್ಲಿ 
ನಾಥನ್‌ ಉಲ್ಲೇಖಿಸಿದ ಐನ್ಸ್‌ಟೈನ್‌ - ಉಕ್ತಿ, ೧೦ ಏಪ್ರಿಲ್‌ ೧೯೮೨, ಪುಟ ೮೦ 

೫೦೯ 

ಎಲ್ಲ ಮದುವೆಗಳೂ ಅಪಾಯಕಾರಿಗಳೇ. 

ಸಂದರ್ಭ: ಐನ್ಸ್‌ಟೈನ್‌ ಇನ್‌ ಅಮೆರಿಕಕ್ಕಾಗಿ ಅಟ್ಟೋ ನಾಥನ್‌ ಜೊತೆ ಜೆ. ಸಯೇನ್‌ ನಡೆಸಿದ ಸಂದರ್ಶನದಲ್ಲಿ 
ನಾಥನ್‌ ಉಲ್ಲೇಖಿಸಿದ ಐನ್ಸ್‌ಟೈನ್‌ - ಉಕ್ತಿ, ೧೦ ಏಪ್ರಿಲ್‌ ೧೯೮೨, ಪುಟ ೭೦ 

೫೧೦ 

ನಾಗರಿಕವಾಗಿ ತೋರುವಂತೆ ಕೆಡೆದ ದಾಸ್ಯವೇ ಮದುವೆ. 

ಸಂದರ್ಭ: ಗ್ರೂನಿಂಗ್‌ ಐನ್‌ ಹೌಸ್‌ ಫ್ಫರ್‌ ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ, ಪುಟ ೧೫೯ 

೫೧೧ 

ಮದುವೆ ವ್ಯಕ್ತಿಗಳನ್ನು ಪರಸ್ಪರ ಸೊತ್ತಿನ ಸಾಮಗ್ರಿಗಳೆಂದು ವ್ಯವಹರಿಸುವಂತೆ ಮಾಡುವುದೇ ಹೊರತು ಮುಕ್ತ 
ಮನುಷ್ಯಜೀವಿಗಳು ಎಂದಲ್ಲ. 

ಸಂದರ್ಭ: ಗ್ರೂನಿಂಗ್‌ ಐನ್‌ ಹೌಸ್‌ ಫ್ಟರ್‌ ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ, ಪುಟ ೧೫೯ 


ಭೋಗಲಾಲಸೆ ಕುರಿತು: 

೫೧೨ 

ಮನುಷ್ಯ ಸ್ವಭಾವದ ಮಿತಿಗಳ ಒಳಗೆ ವ್ಯಕ್ತಿಗಳು, ಮನಬಯಸುವ ಐಹಿಕ ಭೋಗ ಸಾಮಗ್ರಿಗಳಿಗೋಸ್ಕರ 
ಚಡಪಡಿಸುವುದನ್ನು ನಿಲ್ಲಿಸಿದಾಗ ಮಾತ್ರ ಮೌಲ್ಯಬದ್ಧ ಸುಸಂಗತ ಜೀವನ ಬಾಳಬಲ್ಲರು. 

ಸಂದರ್ಭ: ಹೀಬ್ರೂ ವಿಶ್ವವಿದ್ಯಾಲಯದ ಅಮೆರಿಕನ್‌ ಸ್ನೇಹಿತರ ಒಂದು ಯೋಜನಾಧಿವೇಶನದಲ್ಲಿ: ನ್ಯೂ ಯಾರ್ಕ್‌ 
ಟೈಮ್ಸಿನಲ್ಲಿ ಉಲ್ಲೇಖಿತ, ೨೦ ಸೆಪ್ಟೆಂಬರ್‌ ೧೯೫೪ 


ಭಾವನೆಗಳು ಕುರಿತು: 
೫೧೩ 
ಭಾವನೆಗಳು ದೇಹದ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಒಪ್ಪ ತ್ತೇನೆ. 


ಸಂದರ್ಭ: ಐನ್ಸ್‌ಟೈನ್‌ ಪತ್ರಾಗಾರ ೫೫-೨೮೫ 


ನೈತಿಕತೆ ಕುರಿತು: 


136 


೫೧೪ 
ಪ್ರಶ್ನಾರ್ಥಕ ಸಂಘಟನೆಗಳಿಂದ, ಅವು ಎಂಥ ಘನ ನಾಮಧೇಯಗಳನ್ನು ಧರಿಸಿದ್ದರೂ ದೂರವಿರುವುದು ಅಗತ್ಯ. 
ಸಂದರ್ಭ: ಲೀಗ್‌ ಆಫ್‌ ನೇಶನ್ಸ್‌ ಆಯೋಗಕ್ಕೆ ತಾವು ರಾಜೀನಾಮೆ ಸಲ್ಲಿಸಿದುದರ ಬಗ್ಗೆ ಐನ್ಸ್‌ಟೈನ್‌, ಮಾರೈಸ್‌ 
ಸಾಲೊವೀಸರಿಗೆ ಬರೆದ ಪತ್ರ, ವಸಂತ ೧೯೨೩; ಲೆಟರ್ಸ್‌ ಟು ಸಾಲೊವೀನಿನಲ್ಲಿ ಪ್ರಕಾಶಿತ ಪುಟ ೫೯ 

೫೧೫ 

ನೈತಿಕತೆ ಅತ್ಯಂತ ಮುಖ್ಯವಾದದ್ದು - ಆದರೆ ನಮಗೆ, ಭಗವಂತನಿಗಲ್ಲ. 

ಸಂದರ್ಭ: ಕೊಲೊರ್ಯಾಡೋನ ಬ್ಯಾಂಕರನಿಗೆ ಕಾಗದ, ಆಗಸ್ಟ್‌ ೧೯೨೭; ಡೂಕಾಸ್‌ ಮತ್ತು ಹಾಫಘ್ಮನ್‌ - ಆಲ್ಬರ್ಟ್‌ 
ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ ೬೬ 

೫೧೬ 

ಜೀವನದ ವೈಯಕ್ತಿಕ ನಿರ್ವಹಣೆಗೆ ಸ್ವತಃ ವೈಜ್ಞಾನಿಕ ಸಿದ್ಧಾಂತದ ಹೂರಣ ಯಾವ ನೈತಿಕ ಬುನಾದಿಯನ್ನೂ 
ಒದಗಿಸುವುದಿಲ್ಲ. 

ಸಂದರ್ಭ: ಫಾರಮ್‌ ೮೩ (೧೯೩೦)ರಲ್ಲಿ, ಪುಟ ೩೭೩ 

೫೧೭ 

ನೈತಿಕತೆಯಲ್ಲಿ ದೈವಿಕವಾದದ್ದು ಏನೂ ಇಲ್ಲ - ಇದು ಶುದ್ಧ ಮನುಷ್ಯ ವ್ಯವಹಾರ. 

ಸಂದರ್ಭ: ಮೈನ್‌ ವೆಲ್ಫ್‌ ಬಿಲ್ಜಿನಲ್ಲಿ ಪ್ರಕಾಶಿತ, ೧೯೩೪; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟ 
೪೦ 

೫೧೮ 

ಜ್ಞೇಯನಿಷ್ಠ ಸತ್ಯವನ್ನು ಆವಿಷ್ಕರಿಸಿದವರಿಗಿಂತ ಎತ್ತರದ ಮಜಲಿನಲ್ಲಿ ಉಚ್ಚ ನೈತಿಕ ಪ್ರಾಮಾಣ್ಯಗಳನ್ನೂ 
ಮೌಲ್ಯಗಳನ್ನೂ ಘೋಷಿಸಿದ ಪ್ರವಾದಿಗಳನ್ನು ಪ್ರತಿಷ್ಠಾಪಿಸಲು ಜನತೆಗೆ ಯೋಗ್ಯ ಕಾರಣ ಉಂಟು. ಅನ್ವೇಷಕ ಮತ್ತು 
ರಚನಾತ್ಮಕ ಮತಿಯ ಸಮಸ್ತ ಸಿದ್ಧಿಗಳಿಗಿಂತಲೂ ಹೆಚ್ಚಾಗಿ ಜನತೆ ಬುದ್ಧ, ಮೋಸಸ್‌, ಜೀಸಸ್‌ ಇವರಂಥ ಮಹಾ 
ಪುರುಷರ ಕೊಡುಗೆಗಳಿಗೆ ಅಧಿಕ ಖುಣಿ ಆಗಿರಬೇಕೆಂದು ನನಗೆ ತೋರುತ್ತದೆ. 

ಸಂದರ್ಭ: ಸೆಪ್ಟೆಂಬರ್‌ ೧೯೩೭ರಲ್ಲಿ ಕೊಟ್ಟ ಹೇಳಿಕೆ; ಡೂಕಾಸ್‌ ಮತ್ತು ಹಾಫಘ್ಮನ್‌ - ಆಲ್ಬರ್ಟ್‌ ಐನ್ಫ್ಸ್‌ಟೈನ್‌, ದ 
ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ ಪುಟ ೭೦ 

೫೧೯ 

ನೈತಿಕತೆ ಒಂದು ಸ್ಥಿರ ಮತ್ತು ಪರುಷ ವ್ಯವಸ್ಥೆ ಅಲ್ಲ... ಎಂದೂ ಮುಗಿಸಲಾಗದ ಕಜ್ಜವದು. ಸದಾ ಅಸ್ತಿತ್ವದಲ್ಲಿದ್ದು 
ನಮ್ಮ ನಿರ್ಣಯವನ್ನು ಮಾರ್ಗದರ್ಶಿಸುವ ಮತ್ತು ವರ್ತನೆಯನ್ನು ಸ್ಫೂರ್ತಿಸುವ ಒಂದು ಗುಣ. 

ಸಂದರ್ಭ: ಸ್ಟಾರ್ತ್ಮೋರ್‌ ಕಾಲೇಜ್‌, ಪೆನ್ಸಿಲ್ವೇನಿಯಾದಲ್ಲಿ ನೀಡಿದ ಉದ್ಯಾಟನಾ ಭಾಷಣದಿಂದ ೬ ಜೂನ್‌ ೧೯೩೮; 
ನ್ಯೂಯಾರ್‌ ಟೈಮ್ಸಿನಲ್ಲಿ ಉಲ್ಲೇಖಿತ, ೭ ಜೂನ್‌ ೧೯೩೮ 


೫೨೦ 


137 


ನಮ್ಮ ಕ್ರಿಯೆಗಳಲ್ಲಿ ನೈತಿಕ ಪಾರಿಶುದ್ಧ ಕಾಪಾಡಿಕೊಳ್ಳಲು ಶ್ರಮಿಸುವುದೇ ಅತ್ಯಂತ ಪ್ರಮುಖ ಮಾನವ ಸಾಹಸ. 
ನಮ್ಮ ಆಂತರಿಕ ಸಮತೋಲನ, ಮತ್ತು ಖುದ್ದು ನಮ್ಮ ಅಸ್ತಿತ್ವ ಕೂಡ, ಅದನ್ನು ಅವಲಂಬಿಸಿವೆ. ನಾವೆಸಗುವ 
ಕ್ರಿಯೆಗಳಲ್ಲಿಯ ನೈತಿಕ ಪಾರಿಶುದ್ಧವೊಂದೇ ಜೀವನಕ್ಕೆ ಸೌಂದರ್ಯವನ್ನೂ ಗಾಂಭೀರ್ಯವನ್ನೂ ಆವಾಹಿಸಬಲ್ಲದು. 
ಸಂದರ್ಭ: ಬ್ರೂಕ್ಲಿನ್ನಿನಲ್ಲಿಯ ಒಬ್ಬ ಸಚಿವರಿಗೆ ಪತ್ರ, ೨೦ ನವೆಂಬರ್‌ ೧೯೫೦; ಐನ್ಸ್ಟೈನ್‌ ಪತ್ರಾಗಾರ ೨೮-೮೯೪, 
೫೯-೮೭೧; ಡೂಕಾಸ್‌ ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ ೯೫ 


ಸಂಗೀತ ಕುರಿತು: 

೫೨೧ 

ಸಂಗೀತವು ಸಂಶೋಧನ ಕಾರ್ಯವನ್ನು ಪ್ರಭಾವಿಸದು ಆದರೆ ಎರಡೂ ಪೋಷಿತವಾಗುವುದು ಹಂಬಲಿಕೆಯ ಅದೇ 
ಸೆಲೆಯಿಂದ. ಇವು ಒದಗಿಸುವ ವಿಮೋಚನಾ ಸುಖದ ಕಾರಣವಾಗಿ ಒಂದು ಇನ್ನೊ ೦ದಕ್ಕೆ ಪೂರಕವಾಗಿದೆ. 

ಸಂದರ್ಭ: ಪಾಲ್‌ ಪ್ಲಾಟ್‌ ಅವರಿಗೆ ಓಲೆ, ೨೩ ಅಕ್ಟೋಬರ್‌ ೧೯೨೮; ಐನ್ಸ್‌ಟೈನ್‌ ಪತ್ರಾಗಾರ ೨೮-೦೬೫; ಡೂಕಾಸ್‌ 
ಮತ್ತು ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ ೭೮ 

೫೦೨೨ 

ಮೊರುಾರ್ಟ್‌ ಅದೆಂಥ ಅಬದ್ಧ ಬರೆದನಿಲ್ಲಿ! 

ಸಂದರ್ಭ: ಮೊರಭಾರ್ಟಿನ ಒಂದು ತುಣುಕನ್ನು ನುಡಿಸಲು ಹೆಣಗುತ್ತಿದ್ದಾಗ: ಐನ್ಸ್‌ಟೈನ್‌ ಇನ್‌ ಅಮೆರಿಕ ಪುಸ್ತಕಕ್ಕಾಗಿ 
ಲೇಖಕ ಜೆ. ಸಯೇನ್‌ ಜೊತೆಗಿನ ಸಂದರ್ಶನದಲ್ಲಿ ಮಾರ್ಗಟ್‌ ಐನ್ಸ್‌ಟೈನರಿಂದ ಉಲ್ಲೇಖಿತ, ಪುಟ ೧೩೯ 

೫೨೩ 

ಮೊದಲು ಹುಡುಕಾಟ [ಮನ ಸಾಗಿದಂತೆ ಅಲೆದಾಟ] ಇದು ಸಹಾಯಕವೆನಿಸದಾಗ ಮೊರಭಾರ್ಟಿನಲ್ಲಿ ಸಮಾಧಾನ 
[ನೆಮ್ಮದಿ] ಗಳಿಸಲು ಪ್ರಯತ್ನ. ಹೀಗೆ ನಾನು ಹುಡುಕಾಟದಲ್ಲಿರುವಾಗ ಅದರಿಂದ ಏನೋ ಹೊಮ್ಮಬಹುದು 
ಅನ್ನಿಸುವುದುಂಟು. ಆಗ ಮತ್ತೆ ಮುನ್ನಡೆಯಲು ಬಾಕ್ನ ಸ್ಫುಟ ರಚನೆಗಳು ಅಗತ್ಯವಾಗುತ್ತವೆ. 

ಸಂದರ್ಭ: ಸಂಶೋಧನಾ ಕಾರ್ಯ ಮುಗಿದ ಬಳಿಕ ಹೇಗೆ ತಾವು ತಮ್ಮ ಬರ್ಲಿನ್‌ ನಿವಾಸದ ಅಡುಗೆಮನೆಯಲ್ಲಿ - 
ಅಲ್ಲಿಯ ಧ್ವನಿಸಂಸ್ಕರಣ ವ್ಯವಸ್ಥೆ ಉತ್ಕೃಷ್ಟ ವಾಗಿರುವುದರಿಂದ - ಪಿಟೀಲು `ಲೀನಾ' ನುಡಿಸುತ್ತ ವಿಶ್ರಮಿಸುತ್ತೇನೆ 
ಎನ್ನುವುದನ್ನು ವಿವರಿಸುತ್ತ; ಎಹ್ಸರ್ಸ್‌ - ಲೀಬೆಸ್‌ ಹಾರ್ಟ್ಸ್‌! ನಲ್ಲಿ ಉಲ್ಲೇಖಿತ, ಪುಟ ೧೩೨ 


ನಿಗೂಢತೆ ಕುರಿತು: 

೫೦೨೪ 

ನಮಗೆ ಅನುಭವಿಸಲು ಸಾಧ್ಯವಾಗುವ ಅತ್ಯಂತ ಚೆಲುವಿನ ಸಂಗತಿ ಎಂದರೆ ನಿಗೂಢತೆ. ಖುಜು ಕಲೆ ಮತ್ತು ಖುಜು 
ವಿಜ್ಞಾನಗಳ ತೊಟ್ಟಿಲಿನಲ್ಲಿ ಅರಳುವ ಮೂಲಭೂತ ಸಂವೇದನೆ ಇದು. ಇದನ್ನು ಅರಿತಿರದವನು, ಇದರಿಂದ 
ಚಕಿತನಾಗದವನು ಮತ್ತು ಇದರ ಬೆರಗು ಎಂದೂ ತಟ್ಟದವನು ಸತ್ತಂತೆಯೇ - ಈತ ಹೊತ್ತಿ ಮುಗಿದ ಮೊಂಬತ್ತಿ. 


138 


ಸಂದರ್ಭ: ಫಾರಂ ಅಂಡ್‌ ಸೆಂಚುರಿ ೮೪ (೧೯೩೦)ರಲ್ಲಿಯ ವ್ಹಾಟ್‌ ಐ ಬಿಲೀವಿನಿಂದ, ಪುಟಗಳು ೧೯೩-೯೪; 
ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 


ಕೊಳವಿ ಧೂಮಪಾನ ಕುರಿತು: 
೫೨೫ 

ಮನುಷ್ಯ ವ್ಯವಹಾರಗಳನ್ನು ತಕ್ಕಷ್ಟು ಶಾಂತವಾಗಿಯೂ ನಿರಪೇಕ್ಷವಾಗಿಯೂ ನಿರ್ಣಯಿಸಲು ಕೊಳವಿ ಧೂಮಪಾನ 
ಸಹಾಯಕವಾಗುತ್ತದೆ. 

ಸಂದರ್ಭ: ಮಾಂಟ್ರೀಲ್‌ ಧೂಮಪಾನಿಗಳ ಸಂಸ್ಥೆಯ ಸದಸ್ಯತ್ವ ಸ್ವೀಕರಿಸಿದಾಗ ನ್ಯೂಯಾರ್ಕ್‌ ಟೈಮ್ಸ್‌, ೧೨, 
ಮಾರ್ಚ್‌ ೧೯೫೦ರಲ್ಲಿ ಉಲ್ಲೇಖಿತ (ಒಮ್ಮೆ ದೋಣಿ ವಿಹಾರದಲ್ಲಿ ಅಪಘಾತ ಘಟಿಸಿ, ಐನ್ಸ್ಟೈನ್‌ ನೀರಿಗೆ 
ಕೆಡೆಯಲ್ಪಟ್ಟಿದ್ದರು; ಆಗಲೂ ಅವರು ಕೊಳವಿಯನ್ನು ಮಾತ್ರ ಬಿಗಿ ಹಿಡಿದಿದ್ದರು - ಕೊಳವಿ ಮೇಲೆ ಅಷ್ಟು ವ್ಯಾಮೋಹ 


ಏಆದ೦ 


ಅವರಿಗೆ; ನೋಡಿ ಏಹ್ಗರ್ಸ್‌ - ಲಿಬೆಸ್‌ ಹೆರ್ಟ್ಸ್‌! ಪುಟ ೧೪೯ 


ಪತ್ರಿಕಾಮಾಧ್ಯಮ ಕುರಿತು: 

೫೨೬ 

ಬಹುತೇಕ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಿಯಂತ್ರಿತವಾಗಿರುವ ಪತ್ರಿಕಾಮಾಧ್ಯಮಕ್ಕೆ ಸಾರ್ವಜನಿಕ ಅಭಿಪ್ರಾಯದ 
ಮೇಲೆ ಅತಿಶಯ ಪ್ರಭಾವವಿದೆ. 

ಸಂದರ್ಭ: ನ್ಯುವೇ ರೋಟರ್‌ಡ್ಯಾಮೈೆ ಕೋರಂಟ್‌ ಜೊತೆಗಿನ ಸಂದರ್ಶನದಿಂದ, ೧೯೨೧; ಬರ್ಲಿನರ್‌ 
ಟೆಗಲ್ಫ್ಯಾಟಿನಲ್ಲಿಯೂ ಉಲ್ಲೇಖಿತ, ೭ ಜುಲೈ ೧೯೨೧; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ 
ಪುಟಗಳು ೩-೭ 


ಮದ್ಯಪಾನ ನಿಷೇಧ ಕುರಿತು: 

೫೨೭ 

ಸರಕಾರದ ಹಾಗೂ ತಾಯಿನೆಲದ ಬಗ್ಗೆ ಜನರಿಗಿರುವ ಗೌರವವನ್ನು, ಜಾರಿಗೆ 
ತರಲಾಗದ ಕಾನೂನುಗಳ ಅಂಗೀಕಾರ ನಾಶಗೊಳಿಸುವುದಕ್ಕಿಂತ 
ತೀವ್ರತರವಾಗಿ. ಬೇರಾವುದೂ ನಾಶಗೊಳಿಸದು.. ಈ ದೇಶದಲ್ಲಿ 
ಕಂಡುಬರುವ ದುಷ್ಕೃತ್ಯಗಳ ಅಪಾಯಕಾರೀ ವೃದ್ಧಿ ಇದರೊಂದಿಗೆ ನಿಕಟವಾಗಿ 
ಬೆಸುಗೆಗೊಂಡಿದೆ ಎಂಬುದು ಮುಚ್ಚಿಡಲಾಗದ ಒಂದು ರಹಸ್ಯ. 

ಸಂದರ್ಭ: ನ್ಯುವೇ.. ರೋಟರ್‌ಡ್ಯಾಮೈೆ.. ಕೋರಂಟ್‌ ಜೊತೆಗಿನ 
ಸಂದರ್ಶನದಿಂದ, ೧೯೨೧; ಬರ್ಲಿನರ್‌ ಟೆಗಲ್ಟ್ಯಾಟಿನಲ್ಲಿಯೂ ಉಲ್ಲೇಖಿತ, 





ಜಲಯಾನ--ಅತಿ ಪ್ರಿಯ ಹವ್ಯಾಸ, ಹ೦ಟಿ೦ಗ್ಟನ್‌, ಲಾಂಗ್‌ ಐಲೆಂಡ್‌ನಲ್ಲಿ, ೧೯೩೭. 
(1,0110 180001 ಗಿ1001905, 
1711೮೧10) ೦8 10%/ 11211050110) 


139 


೭ ಜುಲೈ ೧೯೨೧; ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ ಪುಟಗಳು ೩-೭ 

೫೨೮ 

ನಾನು ಕುಡಿಯುವುದಿಲ್ಲ ಎಂದೇ ಇದೆಲ್ಲವೂ ನನಗೆ ಒಂದೇ. 

ಸಂದರ್ಭ:ನ್ಯೂಯಾರ್ಕ್‌ ತಲಪಿದಾಗ ೧೯೩೦. ಪತ್ರಿಕಾ ಸಂದರ್ಶನದಲ್ಲಿ ಮದ್ಯಪಾನ ನಿಷೇಧ ಕುರಿತು, ಪ್ರಾಯಶಃ 
ತುಸು ಲಘುವಾಗಿ, ನೀಡಿದ ಹೇಳಿಕೆ; ಎ ಅಂಡ್‌ ಇ ಟೆಲಿವಿಶನ್‌ ಐನ್ಸ್‌ಟೈನ್‌ ಬಯಾಗ್ರಫಿ, ವಿಪಿಐ ಇಂಟರ್ನ್ಯಾಶನಲ್‌, 
೧೯೯೧ರಲ್ಲಿ ಪ್ರದರ್ಶಿಸಲಾಗಿದೆ; ನೊವಾ ಟೆಲಿವಿಶನ್ನಿನವರು. ತಯಾರಿಸಿದ ಐನ್ಸ್‌ಟೈನ್‌ ಫಿಲ್ಮಿನಲ್ಲಿಯೂ 
ತೋರಿಸಲಾಗಿದೆ ೧೯೭೯ 


ಮನೋವಿಶ್ಚೇಷಣೆ 

೫೦೨೯ 

ವಿಶ್ಲೇಷಣೆಗೆ ಒಳಗಾಗದೇ ನೇಪಥ್ಯದಲ್ಲಿ ಇರಬೇಕೆಂಬುದೇ ನನ್ನ ಅಪೇಕ್ಷೆ. 

ಸಂದರ್ಭ: ೧೯೨೭; ಡೂಕಾಸ್‌ ಮತ್ತು ಹಾಫ್ಮನ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ 


೩೫ 


ಜಲಯಾನ ಕುರಿತು: 

೫೩೦ 

ಕನಿಷ್ಠ ಶಕ್ತಿ ಬೇಡುವ ಕ್ರೀಡೆ 

ಸಂದರ್ಭ: ಎ.ಪಿ. ಫ್ರೆಂಚ್‌ ಎಂಬವರು ಫ್ರೆಂಚ್‌ ಭಾಷೆಯಲ್ಲಿ ಬರೆದಿರುವ ಐನ್ಸ್‌ ಟೈನ್‌ ಅ ಸೆಂಟಿನರಿ ವಾಲ್ಯೂಂನಲ್ಲಿ 
ಉಲ್ಲೇಖಿತ ಪುಟ ೬೧ 


ಶಿಲ್ಪ ಕಲೆ ಕುರಿತು: 

೫೩೧ 

ಚಲನೆಯ ನೆಲೆಯಿಂದ ಮತ್ತು ಚಲನೆಯಲ್ಲಿ ಜನರನ್ನು ಪ್ರತಿಬಿಂಬಿಸಲು ಅತ್ಯುನ್ನತ ಮಟ್ಟದ ಅಂತರ್ಬೋಧೆಯೂ 
ಪ್ರತಿಭೆಯೂ ಅವಶ್ಯ. 

ಸಂದರ್ಭ: ಗ್ರುನಿಂಗ್‌ - ಐನ್‌ ಹೌಸ್‌ ಫುರ್‌ ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ ಪುಟ ೨೪೦ 


ಲೈಂಗಿಕ ಶಿಕ್ಷಣ ಕುರಿತು: 
೫೩೦೨ 
ಲೈಂಗಿಕ ಶಿಕ್ಷಣ ಕುರಿತಂತೆ ರಹಸ್ಯಗಳಿರತಕ್ಕದ್ದಲ್ಲ. 


140 


ಸಂದರ್ಭ: ವರ್ಲ್ಡ್‌ ಲೀಗ್‌ ಫೋರ್‌ ಸೆಕ್ಷುವಲ್‌ ರಿಫಾರ್ಮ್‌, ಬರ್ಲಿನಿಗೆ ಪತ್ರ, ೬ ಸೆಪ್ಟೆಂಬರ್‌ ೧೯೨೯; ಐನ್ಸ್‌ ಟೈನ್‌ 


ಪತ್ರಾಗಾರ ೪೮-೩೦೪; ಅದರಲ್ಲೇ ಉಲ್ಲೇಖಿತ ಕೂಡ ಪುಟಗಳು ೩೦೫-೩೦೬ 


ಗುಲಾಮಗಿರಿ ಕುರಿತು; 

೫೩೩ 

ಇಂದು ಗುಲಾಮಗಿರಿಯನ್ನು ನಿಷೇಧಿಸಿದ್ದೇವೆಂದು ಎಷ್ಟರ ಮಟ್ಟಿಗೆ ಸಾರಬಹುದೋ ಆ ಪ್ರಮಾಣಕ್ಕಾಗಿ ನಾವು 
ವಿಜ್ಞಾನದ ವ್ಯಾವಹಾರಿಕ ಪರಿಣಾಮಗಳಿಗೆ ಖುಣಿಗಳು. 

ಸಂದರ್ಭ: ಸೈನ್ಸ್‌ ಅಂಡ್‌ ಸೊಸಾಯಿಟಿಯಿಂದ ೧೯೩೫, ಐನ್ಸ್‌ ಟೈನ್‌ ಆನ್‌ ಹ್ಯೂಮನಿಸಂನಲ್ಲಿ ಉಲ್ಲೇಖಿತ ಪುಟ ೧೧ 


ಯಶಸ್ಸು ಕುರಿತು: 

೫೩೪ 

ಒಬ್ಬ ಯಶೋವಂತನಾಗಲು ಪ್ರಯತ್ನಿಸದಿರಿ. ಬದಲು, ಒಬ್ಬ ಮೌಲ್ಯವಂತನಾಗಲು ಪ್ರಯತ್ನಿಸಿ. 
ಸಂದರ್ಭ: ಲೈಫ್‌ ನಿಯತಕಾಲಿಕೆಯಲ್ಲಿ ಉಲ್ಲೇಖಿತ, ೨ ಮೇ ೧೯೫೫ 


ಚಿಂತನೆ ಕುರಿತು: 

೫೩೫ 

ಲಿಖಿತ ಅಥವಾ ಮೌಖಿಕ ಪದಗಳು ಅಥವಾ ಭಾಷೆ ನನ್ನ ಚಿಂತನ ಸಂಯಂತ್ರದಲ್ಲಿ ಯಾವ ಪಾತ್ರವನ್ನೂ ವಹಿಸುವುದಿಲ್ಲ 
ಎಂದನ್ನಿಸುತ್ತದೆ. 

ಸಂದರ್ಭ:೧೯೪೫; ಹ್ಯಾಡಮಾರ್ಡ್‌ - ಏನ್‌ ಎಸ್ಸೇ ಆನ್‌ ದ ಸೈಕಾಲಜಿ ಆಫ್‌ ಇನ್ವೆನ್ದನ್‌ ಇನ್‌ ದ ಮ್ಯಾತಮ್ಯಾಟಿಕಲ್‌ 
ಫೀಲ್ಡ್‌, ಪರಿಶಿಷ್ಟ ೨ರಲ್ಲಿ 

೫೩೬ 

1 | 8 ॥॥6 0೧ [ನಾನು ಕೊಂಚ ಯೋಚಿಸುವೆನು]. 

ಸಂದರ್ಭ: ಒಂದು ವಿಷಯದಲ್ಲಿ ಐನ್ಫ್‌ಟೈನರಿಗೆ ಯೋಚಿಸಲು ಅಧಿಕ ಕಾಲಾವಕಾಶ ಬೇಕಾದಾಗ ಅವರು ಉಸುರುತ್ತಿದ್ದ 
ನುಡಿ ಇದೆಂದು ಬನೆಶ್‌ ಹಾಫಘ್ಮನ್‌ ನೆನಪಿಸಿಕೊಂಡದ್ದು; ಫ್ರೆಂಚ್‌ - ಐನ್ಸ್‌ಟೈನ್‌:ಎ ಸೆಂಟಿನೆರಿ ವಾಲ್ಯೂಮಿನಲ್ಲಿ 
ಉಲ್ಲೇಖಿತ, ಪುಟ ೧೫೩ 

೫೩೭ 

ನಮ್ಮ ಚಿಂತನೆಯ ಹೆಚ್ಚಿನ ಅಂಶ ಚಿಹ್ನೆಗಳ (೯ ಪದಗಳ) ಉಪಯೋಗವಿಲ್ಲದೆ ನಡೆದು ಅಲ್ಲಿಂದ ಮುಂದಕ್ಕೆ ಗಣನೀಯ 
ಮಟ್ಟದಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಕೂಡ ಸಾಗುವುದೆಂಬುದರ ಬಗ್ಗೆ ನನಗೆ ಕಿಂಚಿತ್ತೂ ಸಂದೇಹವಿಲ್ಲ. ಇದಲ್ಲವಾದರೆ, 
ಕೆಲವು ವೇಳೆ ನಾವು ತೀರ ಸ್ವಯಂಸ್ಫೂರ್ತಿಯಿಂದ ಯಾವುದೇ ಅನುಭವದ ಬಗ್ಗೆ “ಚಕಿತ”ರಾಗುವ ಘಟನೆ 
ಸಂಭವಿಸುವುದರ ಕಾರಣವೇನು? ಈಗಾಗಲೇ ನಮ್ಮೊಳಗೆ ಸಾಕಷ್ಟು ಪ್ರಬಲವಾಗಿ ಬೇರೂರಿರುವ ಪರಿಕಲ್ಪನೆಗಳ 
ಪ್ರಪಂಚದ ಜೊತೆ ಒಂದು ಅನುಭವ ಘರ್ಷಿಸುವಾಗ “ಚಕಿತ'ರಾಗುವ ಈ ವಿದ್ಯಮಾನ ಘಟಿಸುವುದೆಂದು ತೋರುತ್ತದೆ. 


141 


ಸಂದರ್ಭ: ಶಿಲ್ಸ್‌ ಆಟೋಬಯಾಗ್ರಾಫಿಕಲ್‌ ನೋಟ್ಲ್ಟಿನಲ್ಲಿ ಉಲ್ಲೇಖಿತ, ಪುಟಗಳು ೭-೯ 


ಸಹಿಷ್ಣುತೆ ಕುರಿತು: 

೫೩೮ 

ಬಿಡಿ ವ್ಯಕ್ತಿಯನ್ನು ಸಮಾಜ ಮತ್ತು ರಾಷ್ಟ್ರ ಸಹಿಸಿಕೊಳ್ಳುವುದೇ ಅತಿ ಮುಖ್ಯ ಬಗೆಯ ಸಹಿಷ್ಟುತೆ . . . . ರಾಷ್ಟ್ರವೇ 
ಪ್ರಧಾನ ಘಟಕವಾಗಿ ಬಿಡಿ ವ್ಯಕ್ತಿಗಳು ಅದರ ದುರ್ಬಲ ಮನಸ್ಮ ಉಪಕರಣಗಳಾದರೆ ಆಗ ಎಲ್ಲ ಸವುರು ನಾಜೂಕು 
ಮೌಲ್ಯಗಳೂ ಕಳೆದು ಹೋಗುತ್ತವೆ. 


ಸಂದರ್ಭ: ಸಹಿಷ್ಣುತೆ ಬಗೆಗಿನ ಒಂದು ಅಪ್ರಕಟಿತ ಪ್ರಬಂಧದಿಂದ, ೧೯೩೪; ಐನ್ಸ್‌ಟೈನ್‌ ಪತ್ರಾಗಾರ ೪೯-೦೯೪ 


ಸತ್ಯದ ಕುರಿತು: 

೫೩೯ 

ಸತ್ಯ ಮತ್ತು ಜ್ಞಾನಶೋಧನೆ ಮಾನವನ ಅತ್ಯುತ್ಕೃಷ್ಟ ಗುಣಗಳ ಪೈಕಿ ಒಂದು. ಇವುಗಳ ಸಾಧನೆಗೆ ಕನಿಷ್ಠ ಪ್ರಯತ್ನ 
ಹೂಡಿದವರು ಪದೇ ಪದೇ ತಮಗೆ ಈ ಶೋಧನೆಯಲ್ಲಿರುವ ಅಭಿಮಾನದ ಬಗ್ಗೆ ತಾರಸ್ಥಾಯಿಯಲ್ಲಿ ಗರ್ಜಿಸಿದರೂ ಇದು 
ನಿಜ. 

ಸಂದರ್ಭ: ಯುನಾಯಿಟೆಡ್‌ ಜ್ಯೂಯಿಷ್‌ ಅಪೀಲಿಗೋಸ್ಕರ ರೇಡಿಯೋ ಪ್ರಸಾರಗೈದ ಭಾಷಣ - ಗೋಲ್‌ ಆಫ್‌ 
ಹ್ಯೂಮನ್‌ ಎಕ್ಸಿಸ್ಟೆನ್ಸ್‌ ನಿಂದ, ೧೧ ಏಪ್ರಿಲ್‌ ೧೯೪೩; ಐನ್ಸ್‌ಟೈನ್‌ ಪತ್ರಾಗಾರ ೨೮-೫೮೭ 

೫೪೦ 

ಸತ್ಯವೆಂದರೆ ಏನೆಂದು ಹೇಳುವುದು ಕಷ್ಟ, ಆದರೆ ಕೆಲವು ಸಂದರ್ಭಗಳಲ್ಲಿ ಸುಳ್ಳನ್ನು ಗುರುತಿಸುವುದು ಅತಿ ಸುಲಭ 
ಸಂದರ್ಭ: ಜೆರೆಮಿಯಾ ಮಕ್‌ಗ್ಯೂರ್‌ ಅವರಿಗೆ ಓಲೆ, ೨೪ ಅಕ್ಟೋಬರ್‌ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೦-೪೮೩ 
೫೪೧ 

ಸತ್ಯ ಕುರಿತಂತೆ ಅಲ್ಪ ವಿಚಾರಗಳ ಬಗ್ಗೆ ಲಕ್ಷ್ಯ ಹರಿಸದವನನ್ನು ಮುಖ್ಯ ವ್ಯವಹಾರಗಳಲ್ಲಿ ನಂಬಲಾಗದು. 

ಸಂದರ್ಭ: ನಾಥನ್‌ ಮತ್ತು ನಾರ್ಡನ್‌ - ಐನ್ಸ್‌ಟೈನ್‌ ಆನ್‌ ಪೀಸ್‌ ನಲ್ಲಿ ಉಲ್ಲೇಖಿತ, ಪುಟ ೬೪೦ 


ಸಸ್ಯಾಹಾರಿತ್ವ ಕುರಿತು: 

೫೪೨ 

ಪ್ರಾಣಿಮಾಂಸ ಭಕ್ಷಿಸಿದಾಗಲೆಲ್ಲ ಪಾಪಪ್ರಜ್ಞೆಯಿಂದ ಬಾಧಿತನಾಗಿದ್ದೇನೆ. 

ಸಂದರ್ಭ: ಆಗಸ್ಟ್‌ ೧೯೫೩; ಐನ್ಸ್‌ಟೈನ್‌ ಪತ್ರಾಗಾರ ೬೦-೦೫೮ 

೫೪೩ 

ಎಲೆಕೋಸು ಮತ್ತು ಸೇಬು ಬೆಳೆಸಲೆಂದು ನೀವೊಂದು ತುಣುಕು ನೆಲ ಖರೀದಿಸುತ್ತೀರಿ. ಮೊದಲು ಅದರಿಂದ ನೀರು 
ಬಸಿಯಬೇಕು. ಆಗ ಜಲಜೀವಿಗಳೆಲ್ಲವೂ ಮಡಿಯುತ್ತವೆ. ಬಳಿಕ, ನಿಮ್ಮ ಆ ಸಸಿಗಳನ್ನು ಕಬಳಿಸುವ ಕಂಬಳಿಹುಳು 


142 


ಮುಂತಾದ ಜಂತುಗಳನ್ನು ನಾಶಗೊಳಿಸಬೇಕಾಗುತ್ತದೆ. ಈಗ, ಶುದ್ಧ ನೈತಿಕ ನೆಲೆ ಆಧರಿಸಿ ನೀವು ಈ ಎಲ್ಲ 
ಹತ್ಯೆಯನ್ನೂ ತಡೆಯಬೇಕಾದಲ್ಲಿ ಅಂತಿಮವಾಗಿ ನಿಮ್ಮನ್ನು ನೀವೇ ಕೊಂದುಕೊಳ್ಳಬೇಕಾಗುತ್ತದೆ - ನೈತಿಕ ತತ್ತ್ವಗಳ 
ಭಾವನೆಯೇ ಇಲ್ಲದ ಆ ಜೀವಿಗಳನ್ನು ಬದುಕಲು ಬಿಡುವ ಸಲುವಾಗಿ. 

ಸಂದರ್ಭ: ವೆಜಿಟೇರಿಶ್ಚಸ್‌ ಯೂನಿವರ್ಸಮ್‌ ಡಿಸೆಂಬರ್‌ ೧೯೫೭ರಲ್ಲಿ ಉಲ್ಲೇಖಿತ 


ಹಿಂಸೆ ಕುರಿತು: 

೫೪೪ 

ಹಿಂಸೆ ಕೆಲವೇಳೆ ಪ್ರತಿಬಂಧಕಗಳನ್ನು ಕ್ಷಿಪ್ರವಾಗಿ ಬರಗಿ ನಿವಾರಿಸಿರಬಹುದು. ಆದರೆ ಅದು ಎಂದೂ ಸೃಜನಶೀಲವೆಂದು 
ಸಾಬೀತುಗೊಂಡಿಲ್ಲ. 

ಸಂದರ್ಭ: “ವಾಸ್‌ ಯುರೋಪ್‌ ಅ ಸಕ್ಸೆಸ್‌?'ನಿಂದ, ಐನ್ಸ್‌ಟೈನ್‌ ಆನ್‌ ಹ್ಯೂಮನಿಸಮ್‌ ನಲ್ಲಿ ಉಲ್ಲೇಖಿತ, ಪುಟ ೪೯ 


ಸಂಪತ್ತು ಕುರಿತು: 

೫೪೫ 

ಮಾನವ ಪ್ರಯತ್ನಗಳ ಸವಕಲು ವಸ್ತುಗಳಾದ ಆಸ್ತಿಪಾಸ್ತಿ, ಬಾಹ್ಯ ಯಶಸ್ಸು, ಭೋಗ ವಿಲಾಸ ಮುಂತಾದವು ನನಗೆ 
ಯಾವಾಗಲೂ ಹೇಯವೆಂದು ಭಾಸವಾಗಿವೆ. 

ಸಂದರ್ಭ: ಘಾರಂ ಅಂಡ್‌ ಸೆಂಚುರಿ ೮೪ (೧೯೩೦)ರಲ್ಲಿ `ವಾಟ್‌ ಐ ಬಿಲೀವ್‌'ನಿಂದ, ಪುಟಗಳು ೧೯೩-೯೪: 
ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ, ಪುಟಗಳು ೮-೧೧ 

೫೪೬ 

ಪ್ರಪಂಚದಲ್ಲಿ ಸಂಪತ್ತು, ಎಷ್ಟೇ/ ಯಾವುದೇ ಘನೋದ್ದೇಶದೀಪ್ತ ಪರಮ ನಿಷ್ಠಾವಂತ ಕಾರ್ಯಕರ್ತನ ಕೈಯಲ್ಲಿ ಕೂಡ, 
ಮನುಕುಲದ ಮುನ್ನಡೆಗೆ ಸಹಾಯಕವಾಗದೆಂಬುದು ನನ್ನ ಪರಿಪೂರ್ಣ ದೃಢನಂಬಿಕೆ. ಹಿರಿಯ ಪರಿಶುದ್ಧಾತ್ಮರ 
ದಿವ್ಯಾದರ್ಶವೊಂದೇ ನಮ್ಮನ್ನು ಉತ್ತಮ ಭಾವನೆ ಮತ್ತು ಉದಾತ್ತ ಕೃತಿಗಳತ್ತ ಒಯ್ಯಬಲ್ಲದು. ವಿತ್ತ ಪ್ರೇರಿಸುತ್ತದೆ 
ಸ್ವಾರ್ಥವನ್ನು ಮತ್ತು ಅದರ ಒಡೆಯನಿಗೆ ಸದಾ ತಡೆಯಿರದಂತೆ ಅದನ್ನು ದುರುಪಯೋಗಿಸಲು ಆಮಿಷ ಒಡ್ಡುತ್ತದೆ. 
ಯಾರೇ ಆಗಲಿ. ಮೋಸಸ್‌, ಜೀಸಸ್‌ ಅಥವಾ ಗಾಂಧಿಯನ್ನು ಕಾರ್ನೆಗೀ ಥೈಲಿ ಜೊತೆ. ಹೋಲಿಸುವುದು 
ಸಾಧ್ಯವಾದೀತೇ? 

ಸಂದರ್ಭ: ಮೈನ್‌ ವಿಲ್ಫ್‌ಬಿಲ್ಡ್‌ ೧೯೩೪ರಲ್ಲಿ ಪ್ರಕಾಶಿತ: ಐಡಿಯಾಸ್‌ ಅಂಡ್‌ ಒಪಿನಿಯನ್ಸಿನಲ್ಲಿ ಪುನರ್ಮುದ್ರಿತ ಪುಟಗಳು 
೧೨-೧೩. 

೫೪೭ 

ಅರ್ಥಶಾಸ್ತ್ರವಿದರು ತಮ್ಮ ಮೌಲ್ಯ ಸಿದ್ಧಾಂತಗಳನ್ನು ಪರಿಷ್ಕರಿಸಬೇಕಾಗುವುದು. 

ಸಂದರ್ಭ: ಯುದ್ಧ ಕರಾರುಪತ್ರಗಳ (ವಾರ್‌ ಬಾಂಡ್ಸ್‌) ಮಾರಾಟ ಪ್ರಯತ್ನದಲ್ಲಿ ಐನ್ಸ್‌ಟೈನರ ಸ್ವಹಸ್ತಲಿಖಿತ 
ಪತ್ರಗಳೆರಡು. ೧೧.೫ ಮಿಲಿಯನ್‌ ಡಾಲರ್‌ ಗಳಿಸಿದುವು ಎಂಬ ಸುದ್ದಿ ಅರುಹಿದಾಗ; ಜೂಲಿಯನ್‌ ಬಾಯ್ಡ್ಕ್‌ 


143 


ನೆನಪಿಸಿಕೊಂಡು ಡೊರೊತಿ ಪ್ರಾಟರಿಗೆ ಹೇಳಿದರು. ೧೧ ಫೆಬ್ರುವರಿ ೧೯೪೪. ಪ್ರಿನ್ಸ್‌ಟನ್‌ ಯೂನಿವರ್ಸಿಟಿ 
ಪತ್ರಾಗಾರಗಳು; ಸಯೇನ್‌ ಐನ್ಸ್‌ ಟೈನ್‌ ಇನ್‌ ಅಮೆರಿಕಾದಲ್ಲಿ ಉಲ್ಲೇಖಿತ, ಪುಟ ೧೫೦ 

೫೪೮ 

ನನ್ನ ಊಟದ ಕೊಠಡಿಯಲ್ಲಿ ನನಗೆ ಬೇಕಾಗುವ ವಸ್ತುಗಳೆಂದರೆ ದೇವದಾರು ಮೇಜು, ಅಡ್ಡಣಿಗೆ (ಬೆಂಚ್‌) ಮತ್ತು ಕೆಲವು 
ಕುರ್ಚಿಗಳು, ಇಷ್ಟೆ. 

ಸಂದರ್ಭ: ಮಾಜಾ ಐನ್ಸ್‌ಟೈನ್‌ ಬರೆದ ಅವರ ಅಣ್ಣನ ಜೀವನ ಚರಿತ್ರೆಯಿಂದ ಉಲ್ಲೇಖಿತ; ಡೂಕಾಸ್‌ ಮತ್ತು ಹಾಘ್ಮನ್‌ 
- ಆಲ್ಬರ್ಟ್‌ ಐನ್ಸ್‌ಟೈನ್‌, ದ ಹ್ಯೂಮನ್‌ ಸೈಡಿನಲ್ಲಿ ಕೂಡ ಉಲ್ಲೇಖಿತ, ಪುಟ ೧೪ 


ಅರಿವು ಕುರಿತು: 

೫೪೯ 

ಅರಿವೆಂಬುದು ಶಾಲಾಠಸ್ಸೆ ಟಂಕಿಸಿದ ನಾಣ್ಯವಲ್ಲ, ಬದಲು ಅದರ ಗಳಿಕೆಗಾಗಿ ಇಡೀ ಬದುಕು ನಡೆಸುವ ಪ್ರಯತ್ನ. 
ಸಂದರ್ಭ: ಅಭಿಮಾನಿಯೊಬ್ಬನಿಗೆ ಓಲೆ, ೨೨ ಮಾರ್ಚ್‌ ೧೯೫೪; ಡೂಕಾಸ್‌ ಮತ್ತು ಹಾಫಘ್ಮನ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌, 
ದ ಹ್ಯೂಮನ್‌ ಸೈಡಿನಲ್ಲಿ ಉಲ್ಲೇಖಿತ, ಪುಟ ೪೪ 


ಮಹಿಳೆಯರು ಕುರಿತು; 

೫೫೦ 

ಅತ್ಯಲ್ಪ ಸಂಖ್ಯೆಯ ಮಹಿಳೆಯರು ಸೃಜನಶೀಲರು. ನನಗೇನಾದರೂ ಪುತ್ರಿ ಇದ್ದಿದ್ದರೆ ನಾನವಳನ್ನು ಭೌತವಿಜ್ಞಾನ 
ಕಲಿಯಲು ಕಳಿಸುತ್ತಿರಲಿಲ್ಲ. ನನ್ನ ಹೆಂಡತಿಗೆ ವಿಜ್ಞಾನ ಏನೂ ತಿಳಿದಿಲ್ಲವೆಂಬುದು ಸಂತಸದ ಸಂಗತಿ; ಮೊದಲ 
ಹೆಂಡತಿಗೆ ತಿಳಿದಿತ್ತು. 

ಸಂದರ್ಭ:ಬರ್ಲಿನ್ನಿನಲ್ಲಿಯ ಯುವ ವಿದ್ಯಾರ್ಥಿನಿ ಎಸ್ತರ್‌ ಸಾಲಮನ್‌ `ಲಿಸ್ನರ್‌'ನಲ್ಲಿ ಉಲ್ಲೇಖಿಸಿದ್ದು, ೮ ಸೆಪ್ಟೆಂಬರ್‌ 
೧೯೬೮; ಹೈಫೀಲ್ಡ್‌ ಮತ್ತು ಕಾರ್ಟರ್‌ ದ ಪ್ರೈವೇಟ್‌ ಲೈವ್ಸಿನಲ್ಲಿ ಕೂಡ ಉಲ್ಲೇಖಿತ, ಪುಟ ೧೫೮ 

೫೫೧ 

ಇತರ ಎಲ್ಲ ದಿಶೆಗಳಲ್ಲಿಯಂತೆ ವಿಜ್ಞಾನದಲ್ಲಿಯೂ ಮಹಿಳೆಯರಿಗೆ ಹಾದಿಯನ್ನು ಸುಗಮವಾಗಿಸಬೇಕು. ಇಂತಿದ್ದರೂ 
ಅವರಿಂದ ಲಭಿಸಬಹುದಾದ ಫಲಿತಾಂಶಗಳನ್ನು ನಾನು ತುಸು ಸಂದೇಹಾತ್ಮಕವಾಗಿ ನೋಡಿದರೆ ನೀವು ನನ್ನನ್ನು 
ಅನ್ಯಥಾ ಭಾವಿಸಬಾರದು. ಸ್ತ್ರೀ ವ್ಯವಸ್ಥೆಯೊಳಗಿನ ಕೆಲವು ಪ್ರತಿಬಂಧಗಳ ಬಗ್ಗೆ ನಾನು ಪ್ರಸ್ತಾವಿಸುತ್ತಿದ್ದೇನೆ. ಇವು 
ನಿಸರ್ಗ ಪ್ರದಾನಿತವಾದವು ಎಂಬುದನ್ನು ನಾವು ಪರಿಗಣಿಸಬೇಕು. ಎಂದೇ ನಾವು ಪುರುಷರಿಂದ ನಿರೀಕ್ಷಿಸುವ 
ಮಟ್ಟವನ್ನು ಮಹಿಳೆಯರಿಂದ ನಿರೀಕ್ಷಿಸಬಾರದು. 

ಸಂದರ್ಭ: ಮೋರೋವ್ಸ್ಟೀ - ಕಾವರ್ಸೇಶನ್ಸ್‌ ವಿತ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ,ಪುಟ ೭೯. 

8989೨ 

ಸ್ತ್ರೀಯರು... ತಮ್ಮ  ಮನೆಗಳಲ್ಲಿರುವಾಗ ಅಲ್ಲಿಯ ಪೀಠೋಪಕರಣ ಮುಂತಾದ ಸಲಕರಣೆಗಳಿಗೆ 
ಅಂಟಿಕೊಂಡಿರುತ್ತಾರೆ..... ಅವುಗಳ ಬಗ್ಗೆ ಅವರು ಯಾವಾಗಲೂ ಚಿರಿಚಿರಿ ಮಾಡುತ್ತಲೇ ಇರುವುದು ವಾಡಿಕೆ. ಪ್ರಯಾಣ 


144 


ಕಾಲದಲ್ಲಿ ಒಬ್ಬ ಹೆಂಗಸಿನ ಜೊತೆ ಸಾನಿದ್ದರೆ ಆಕೆಗೆ ಲಭಿಸುವ ಒಂದೇ ಅಣಿಕಟ್ಟಿನ ತುಂಡೆಂದರೆ ನಾನು ಮಾತ್ರ! ಅಂದ 
ಮೇಲೆ ಇಡೀ ದಿನ ನನ್ನ ಸುತ್ತ ಓಡಾಡುತ್ತ ನನ್ನಲ್ಲಿಯ ಏನೋ ಒಂದನ್ನು ಸುಧಾರಿಸದೆ ಸುಮ್ಮನಿರುವುದು ಆಕೆಗೆ 
ಅಸಾಧ್ಯ. 
ಸಂದರ್ಭ: ಫ್ರ್ಯಾಂಕ್‌ - ಏನ್ಸ್‌ಟೈನ್‌; ಹಿಸ್‌ ಲೈಫ್‌ ಅಂಡ್‌ ಟೈಮ್ಸಿನಲ್ಲಿ ಉಲ್ಲೇಖಿತ, ಪುಟ ೧೨೬ 


ಕೆಲಸದ ಕುರಿತು: 

೫೫೩ 

ಬದುಕಿಗೆ ಅರ್ಥವೀವ ಏಕೈಕ ಪದಾರ್ಥವೆಂದರೆ ಕೆಲಸ 

ಸಂದರ್ಭ: ಮಗ ಹ್ಯಾನ್ಸ್‌ ಆಲ್ಬರ್ಟ್‌ ಐನ್ಸ್‌ ಟೈನರಿಗೆ ಓಲೆ, ೪ ಜನವರಿ ೧೯೩೭; ಐನ್ಸ್‌ಟೈನ್‌ ಪತ್ರಾಗಾರ ೭೫-೯೨೬ 
೫೫೪ 

ತನ್ನ ಕೆಲಸವನ್ನು ಅಷ್ಟು ಭಯಂಕರ ಗಂಭೀರವಾಗಿ ಸ್ವೀಕರಿಸಲು ಒಬ್ಬ ನನ್ನು ಮುನ್ನೂ ಕುವ ಬಲ ಯಾವುದೆಂಬುದು 
ನಿಜಕ್ಕೂ ಒಂದು ಒಗಟು. ಯಾರಿಗಾಗಿ ಹೀಗೆ ಮಾಡುತ್ತಾನೆ? ಸ್ವಂತಕ್ಕಾಗಿಯೇ? ಹೇಗಿದ್ದರೂ ಆತ ಶೀಘ್ರದಲ್ಲಿಯೇ 
ನಿಷ್ಕ್ರಮಿಸುತ್ತಾನೆ. ಸ್ವಂತ ಸಹಚರರಿಗಾಗಿ? ಅಲ್ಲ, ಇದೊಂದು ಒಗಟಾಗಿಯೇ ಉಳಿಯುತ್ತದೆ. 

ಸಂದರ್ಭ: ಕಲಾವಿದ ಸ್ನೇಹಿತ ಜೋಸೆಫ್‌ ಕಾರ್ಲರಿಗೆ ಪತ್ರ, ೧೯ ಮಾರ್ಚ್‌ ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೬೦- 


೪೦೧ 


ಯೌವನ ಕುರಿತು: 
೫೫೫ 

ಅಯ್ಯಾ ಯೌವನವೇ! ಸೌಂದರ್ಯ ಮತ್ತು ಸ್ವಾತಂತ್ರ್ಯ ಸಹಿತವಾದ ಜೀವನಕ್ಕಾಗಿ ಹಾತೊರೆದ ಮೊದಲ ತಲೆಮಾರು 
ನಿನ್ನದಲ್ಲವೆಂಬುದು ನಿನಗೆ ಗೊತ್ತೇ? ನಿನ್ನ ಎಲ್ಲ ಪೂರ್ವಜರೂ ನಿನ್ನಂತೆಯೇ ಭಾವಿಸಿದ್ದರೆಂಬುದೂ ಮತ್ತು ಆ 
ಕಾರಣಕ್ಕಾಗಿ, ಕಷ್ಟ ಮತ್ತು ದ್ವೇಷಗಳಿಗೆ ಬಲಿ ಆಗಿದ್ದರೆಂಬುದೂ ನಿನಗೆ ಗೊತ್ತೇ? ನೀನು ಮನುಷ್ಯರನ್ನು, ಪ್ರಾಣಿಗಳನ್ನು, 
ಸಸ್ಯಗಳನ್ನು ಮತ್ತು ನಕ್ಷತ್ರಗಳನ್ನು ಕುರಿತು ನಲ್ಮೆ ಮತ್ತು ತಿಳಿವಳಿಕೆ ಗಳಿಸಲು ಯಶಸ್ವಿಯಾಗಿ, ಜಗತ್ತಿನ ಪ್ರತಿಯೊಂದು 
ನಲಿವೂ ನಿನ್ನ ಸಲಿವಾದಾಗ ಮತ್ತು ಪ್ರತಿಯೊಂದು ನೋವೂ ನಿನ್ನ ನೋವಾದಾಗ ಮಾತ್ರ ನಿನ್ನ ಉತ್ಕಟೇಚ್ಛೆಗಳು 
ಪೂರೈಕೆಗೊಳ್ಳಬಲ್ಲವು ಎಂಬುದು ಕೂಡ ನಿನಗೆ ಗೊತ್ತೇ? 

ಸಂದರ್ಭ: ಕಾಪುತ್‌, ಜರ್ಮನಿಯಲ್ಲಿ ನೆರೆಮನೆಯಾತನ ಆಲ್ಬಂನಲ್ಲಿ ಬರೆದದ್ದು ೧೯೩೨ 


145 


ನಿವೇದನೆ 
ಕ್ತಿ ೦ಬ 
ಚ ಯಿತ ಶರರ್ಯಾ ಸುತ್ತಾ ಸ್ರ ತಂತ್ರ ಸಕರ್‌ಾರ 
ಬೀ ಕ 
ರಕ ಕಾ ತೇಲ್‌ ಮಟಟ ತರಿ ನಿನ್ನಶಜ: ಎ ಹು ಎಸ್‌ 
೬ .1.. ಎಲೆ ಇ ಲ ಕೂರ್ತ-ಕೂ ನಿಸ್ತ ತಹಲ ಕ್ಟ ಕೊಡೂ 3 
0 ಸಗ ಹ ತ್‌್‌ ಯಸ್ಚಾ ೨. ತೋಟ ಸಿಸಗೆ 'ಿತ್ತ್‌] 


ಸೀಸ್‌ ಮೂಸಒಳನ್ಸು ಕ್ರತಿ ಸಂ್ಬಗಕಜ ಅಂತಕ ಸ್‌ 


ಕ 


ರಯ 3) 
ಫ್‌ ಡೆ ಪ್‌ 
ಇ ಬೆಗ್ಗೆ ತತ್ರ ಕ ಸಕ ತಕ್ಕ ಲಾಗಿ ್‌ಸತ್ತಿನೆ ಕಃ 


ಆಯಿದು ಸಜತ್ರು ಸನ್ಸ್‌ ಸೆಆತವಾಣೆ ಹ್‌ ಜಿಯಾ ಹು ಹ ವ್ರ 
ತು ದ್ವ ಸ್ಸ ಕಾಳ ಶ್ಲೊತ್ಕೆದಸಳ್ಳು ತು 
ಶಬದ ಧಾಡ್‌ ಸಟೆ ಗೈತ್ಛೇ ಸು ತೆಲೆ ತಸ ಅಭಾ ಗಳ ಭ್ಹದತಿ ಡು 


ಛ ಕಾ 

ಆ ಮೂ? ಎರ್‌ ಒಸ್ಕ ಓ. ಶಸ ಕುತ್ತ ಮೂಳಿಪಿಡ್‌ ನಿಡ್ತ ಬಂ 
ಆ ಸ ಸ 

ಇತಿ ಹಾಗಸಿ, 6. 4ಜ ಹಡ ೮೬೪೬ರ ಬರ್‌ ಉತ ಯ. 


ಡೌ 
ನ ಹ ಗ್ವ್ಮಾ ಎ 
1... (ಗ್‌ ಸತ್ತು ತಿಚಾ ಶ್ನಸ್ತ್ತ ರಎ7[ 


ಇಟ ಪ್ರಿ 


ಹ 


ಲ ತ್ರ ಬ್ಲ ಸಾಹಿತಿ 


ಇ 


ಗ. ಅಸು ಮೂರಿರಾ್‌ಯಾ . 
ಓಟ ಬ 118 


(೧3 
೨ 


ಟಾ ರಾಯ ಧರ 
ಸ ರಗ] ಉಟ 


ಆ ಟ್‌ ೯ 7.೬ 
ಇ. ಇಬುಕ್‌ 


ಅ 
ಬ ಬತ 


ಪ್ರೊಫೆಸರ್‌ ಎ. ಎನ್‌. ಮೂರ್ತಿರಾಯರು (ಜನನ ೧೬ ಜೂನ್‌ ೧೯೦೦) “ಸುಖೀವ್ಯಕ್ತಿ 
ವರ್ತಮಾನದಲ್ಲಿ ಸಂತೃಪ್ತ, ಭವಿಷ್ಯದ ಬಗ್ಗೆ ನಿರ್ಲಿಪ್ತ” ಎ೦ಬ ಐನ್‌ಸ್ಟೈನ್‌-ಸೂಕ್ತಿಯ ಜೀವ೦ತ 
ಜ೦ಗಮರೂಪ. ಇವರ ನಿಕಟ ಸಾಹಚರ್ಯ ಕಳೆದ ನಾಲ್ಕು ದಶಕಗಳಿ೦ದ ನನಗೆ ಒದಗಿರುವುದೊ೦ದು 
ಸೌಭಾಗ್ಯ. ಈ ಜ್ಞಾನವಯೋವೃದ್ಧಪಕ್ಚಪರಿಣತಮತಿ ಮೂರ್ತಿರಾಯರಿಗೆ “ಉಲ್ಲೇಖನೀಯ ಐನ್‌ 
ಸ್ಟೈನ್‌'' ಕೃತಿಯನ್ನು ನಿವೇದಿಸುವುದು ನನಗೆ ಅಭಿಮಾನದ ಸಂಗತಿ. 
ಶ್ರೀಯುತರು ನನ್ನ ಕೋರಿಕೆ ಮೇರೆಗೆ ಐನ್‌ಸ್ಟೈನ್‌-ನುಡಿಯೊ೦ದನ್ನು ನಕಲು ಮಾಡಿಕೊಟ್ಟಿದ್ದಾರೆ, 
ತಮ್ಮ ಚಿಂತನೆ ಸೇರಿಸಿದ್ದಾರೆ. ಸ೦ದಯುಗದ ಈ ಭವ್ಯ ಚೇತನವನ್ನು ಇದರತ್ತ ಪ್ರವರ್ತಿಸಿದವರು 
ಉಲ್ಲಾಸ ಔದಾರ್ಯ ಸೇರಿ ಮೈದಳೆದಿರುವ ಶ್ರೀಮತಿ ಲಲಿತ ಮತ್ತು ಶ್ರೀ ಡಿ. ವಿ. ಶಾಮಣ್ಣ ದಂಪತಿ 
ಗಳು. ಮೂರ್ತಿರಾಯರು ಮೈಸೂರಿನಲ್ಲಿ ಇವರೊಂದಿಗೆ ತಂಗಿದ್ದರು. ಪ್ರತೀಕರಣ ಕ್ರಿಯೆ ಮುಗಿದಾಗ 
ರಾಯರು “ಈ ಸಾಲದ ಹೊರೆಯನ್ನು ಬೆಂಗಳೂರಿಗೆ ಏಕೆ ಹೊತ್ತುಕೊ೦ಡು ಹೋಗಲಿ, ಇಲ್ಲೇ ಬಿಟ್ಟು 
ಹೋಗುತ್ತೇನೆ'' ಎ೦ದು ಉದ್ಗರಿಸಿದರಂತೆ ! 
ಜಿ. ಟಿ. ನಾರಾಯಣರಾವ್‌ 


ಧ್ಯಾಯ ೧೮ 
ಐನ್ಸ್‌ಟೈನರವೆಂದು ಹೇಳಲಾದವು 


838೬ 

ರಿಕ್ತ ಕುಕ್ಷಿ, ದಕ್ಷ ಮಂತ್ರಿ ಅಲ್ಲ 

ಸಂದರ್ಭ - ಕಾಸ್ಮಿಕ್‌ ರಿಲಿಜನ್‌, ಪುಟ ೧೦೭ 
೫೫೭ 


ಎರಡು ಕದನಗಳು, ಇಬ್ಬರು ಹೆಂಡಿರು ಮತ್ತು ಹಿಟ್ಲರ್‌ ಇಷ್ಟನ್ನು/ ಇವರನ್ನು ದಾಟಿ ಉಳಿದಿದ್ದೇನೆ. 


140 


೫೫೮ 
ಮೂರನೆಯ ಪ್ರಪಂಚಯುದ್ಧ ಯಾವ ತೆರನಾಗಿ ಕಾದಾಡಲ್ಬಟ್ಟೇತೆಂಬುದು ನನಗೆ ತಿಳಿದಿಲ್ಲ; ಆದರೆ ನಾಲ್ಕನೆಯದರಲ್ಲಿ 
ಅವರೇನನ್ನು ಬಳಸುವರೆಂಬುದು ಗೊತ್ತಿದೆ - ಕಲ್ಲುಗಳು! 

ಸಂದರ್ಭ - ಲಿಬರೆಲ್‌ ಜುಡಾಯಿಸಮ್‌, ಏಪ್ರಿಲ್‌-ಮೇ ೧೯೪೯, ಪುಟ ೧೨ 


8೫೯ 
ಮಾನವೀಯತೆ. ಮತ್ತು ತಂತ್ರವಿದ್ಯೆ ನಡುವಿನ 
ಯಾವುದೇ ಘರ್ಷಣೆಯಲ್ಲಿ ಮಾನವೀಯತೆ ಗೆಲ್ಲುತ್ತದೆ. 
೫೬೦ 

ತಮ್ಮ ಸಾಮಾಜಿಕ ಪರಿಸರದ ಪೂರ್ವಗ್ರಹದಿಂದ 
ವಿಭಿನ್ನವಾಗಿ ಕೇವಲ ಕೆಲವೇ ಮಂದಿ ವಿವೇಕಯುತ 
ಅಭಿಪ್ರಾಯಗಳನ್ನು ಮಂಡಿಸಬಲ್ಡರು. 

೫೬೧ 

ಜ್ಞಾನಕ್ಕಿಂತ ಕಲ್ಪನೆ ಅಧಿಕ ಮುಖ್ಯ. ಜ್ಞಾನ ಸೀಮಿತ, 





1.0.ಚಲಚ್ಚಿತ್ರದಲ್ಲಿ ನಟ ವಾಲ್ಬರ್‌ ಮತ್ತೌ ಐನ್‌ಸ್ಟೈನ್‌ ಪಾತ್ರಧಾರಿಯಾಗಿ 
(ಕೃಪೆ ೫87೩170071 7101005 1.0. ೮ ೧೯೯೪. ಗಿ! ಗ 05 7೦೩೮7೪೦೧.) ಕಲ ನೆ ಪ್ರ ಪಂಚವನೆ ಆವರಿಸುವುದು. 
ಲ ೦ 


೫೬೦೨ 
ಶಾಕಾಹಾರದ ವಿಕಾಸ ಮಾನವಾರೋಗ್ಯಕ್ಕೆ ಸಂವರ್ಧಕವಾಗಿದ್ದು ಅದು ಧರೆಯಲ್ಲಿ ಜೀವಿಯ ಉಳಿವಿನ ಸಾಧ್ಯತೆಯನ್ನು 
ಪ್ರವರ್ಧಿಸುವ ತೆರದಲ್ಲಿ ಬೇರೆ ಯಾವುದೂ ಮಾಡದು. 

೫೬೩ 

ಬೈಜಿಕ ಶೃಂಖಲಾಕ್ರಿಯೆಯ ಆವಿಷ್ಕಾರ ಮನುಕುಲದ ಸರ್ವನಾಶವನ್ನು ಆವಾಹಿಸಲೇಬೇಕೆಂದಿಲ್ಲ - ಬೆಂಕಿ ಕಡ್ಡಿಯ 
ಆವಿಷ್ಕಾರ ಹೇಗೆ ಆವಾಹಿಸಿಲ್ಲವೋ ಹಾಗೆ. 

೫೬೪ 

ಮನುಷ್ಯನ ದುಷ್ಟ ಸ್ವಭಾವವನ್ನು ನಿಷ್ಪಭಾವೀಗೊಳಿಸುವುದಕ್ಕಿಂತ ಫ್ಲೂಟೋನಿಯಮ್ಮನ್ನು ನಿಷ್ಟ್ರಭಾವೀಗೊಳಿಸುವುದು 
ಸುಲಭತರ. 

ಸಂದರ್ಭ - ಐನ್ಸ್‌ಟೈನ್‌ ಆನ್‌ ಪೀಸ್‌ ಪುಟ ೩೮೫, ನ್ಯೂಯಾರ್ಕ್‌ ಟೈಮ್ಸ್‌, ೨೩ ಜೂನ್‌ ೧೯೪೬ ಪುಟ ೭ರಲ್ಲಿಯ 
ಉಲ್ಲೇಖನದಿಂದ: “ನಿಜ ಸಮಸ್ಯೆ ಇರುವುದು ವ್ಯಕ್ತಿಗಳ ಹೃದಯಗಳಲ್ಲಿ.” 

೫೬೫ 

ಆಶ್ಚರ್ಯಚಕಿತತೆಯಿಂದ ಸತತವಾಗಿ ಪಲಾಯನಗೈಯುತ್ತಿರುವುದೇ ವಸ್ತುತಃ ವೈಜ್ಞಾನಿಕಾವಿಷ್ಕಾರದ ಪ್ರಕ್ರಿಯೆ. 
ಸಂದರ್ಭ - ಶಿಲ್ಫ್‌ ಸಂಪಾದಿತ ಆಟೊಬಯಾಗ್ರಾಫಿಕಲ್‌ ನೋಟ್ಸ್‌, ಪುಟಗಳು ೭-೯ ರಲ್ಲಿಯ ಹಲವಾರು ಪಂಕ್ತಿಗಳ 


ಸಂಗ್ರಹ ವಾಕ್ಯ. 


14 


೫೬೬ 
ಮುಕ್ತ ಪರಿಸರದಲ್ಲಿ ಕ್ರಿಯಾಶೀಲನಾಗಬಲ್ಲ ವ್ಯಕ್ತಿಯಿಂದ ಮಾತ್ರ ಯಾವುದೇ ಮಹತ್ತ್ವಪೂರ್ಣ ಮತ್ತು ಸ್ಫೂರ್ತಿದಾಯಕ 
ಸೃಷ್ಟಿ ಸಾಧ್ಯ. 

೫೬೭ 

ಅಂಗಭಾಗಗಳಲ್ಲಿ ಪರಿಪೂರ್ಣ ಆದರೆ ಸಮಗ್ರ ಉದ್ದೇಶ ಕುರಿತಂತೆ ಗೊಂದಲ [ಅಥವಾ, ಹಾದಿಗಳು ಪರಿಪೂರ್ಣ, 
ಆದರೆ ಗುರಿ ಬರಿಗೊಂದಲ; ಅಥವಾ, ವಿಧಾನಗಳು ಸಂಪೂರ್ಣ ಸಮರ್ಪಕ, ಉದ್ದೇಶ ತೀರ ಅಸ್ಪಷ್ಟ] - ಇದು ನಮ 
ಯುಗದ ಲಕ್ಷಣವೆಂದು ತೋರುತ್ತದೆ. 

೫೬೮ 

ಪ್ರತಿಯೊಂದನ್ನೂ ವೈಜ್ಞಾನಿಕವಾಗಿ ವಿವರಿಸುವುದು ಸಾಧ್ಯವಾದೀತು. ಆದರೆ ಅದು ಯಾವ ಭಾವನೆಯನ್ನೂ ಪ್ರೇರಿಸದು 
- ಅರ್ಥಶೂನ್ಯ ವಿವರಣೆ ಮಾತ್ರ. ಬೇತೋವನ್‌-ಸ್ವರಮೇಳವನ್ನು ತರಂಗ ಸಂಮರ್ದದಲ್ಲಿಯ ಒಂದು ವಿಚರಣೆ ಎಂದು 
ವರ್ಣಿಸಿದರೆ ಹೇಗಾದೀತೋ ಹಾಗೆ. 

ಸಂದರ್ಭ - ಮ್ಯಾಕ್ಸ್‌ ಬಾರ್ನ್‌ - ಫಿಸಿಕ್‌ ಇಂ ವಾಂಡೆಲ್‌ ಥೀಟ್‌ ನಲ್ಲಿ ಉಲ್ಲೇಖಿತ (ಬ್ರೌನ್‌ಶ್ವೀಗ್‌, ಜರ್ಮನಿ, ವೀವೆಗ್‌, 


೧೯೬೬) 


ೂ್ರ 


೫೬ ೯ 
ಯಾವ ಮಟ್ಟದ ಅಥವಾ ಪ್ರಮಾಣದ ಪ್ರಯೋಗಮಗ್ನತೆಯೂ ನನ್ನನ್ನು ಎಂದೂ ನಿಜವೆಂದು ಸಾಧಿಸದು; ಕೇವಲ 
ಒಂದು ಪ್ರಯೋಗ ನನ್ನನ್ನು ತಪ್ಪೆಂದು ಹೊಡೆದು ಹಾಕಬಲ್ಲದು. 

೫೭೦ 

ವಿಜ್ಞಾನದಲ್ಲಿ ಬಿಡಿವ್ಯಕ್ತಿಯ ಕಾರ್ಯ ಅದೆಷ್ಟರ ಮಟ್ಟಿಗೆ ಆತನ ಅವೈಜ್ಞಾನಿಕ ಪೂರ್ವಜರ ಅಥವಾ ಸಮಕಾಲೀನರ 
ಕೃತಿಗಳೊಂದಿಗೆ ಬಂಧಿತವಾಗಿರುವುದೆಂದರೆ ಆತನ ಕಾರ್ಯ ಆ ಪೀಳಿಗೆಯ ಅವೈಯಕ್ತಿಕ ಉತ್ಪ ನ್ನ ವೋ ಎಂಬ ಭಾವನೆ 
ಮೂಡುತ್ತದೆ. 

೫೭೧ 

ಸತ್ಯಶೋಧನೆಗೆ ಹೂಡಬೇಕಾದ ಪ್ರಯತ್ನ ಇತರ ಸಮಸ್ತ ಪ್ರಯತ್ನಗಳನ್ನು ಮೀರಿದ ಆದ್ಯತೆ ಪಡೆಯತಕ್ಕದ್ದು. 

೫೭೨ 

ಕುರುಡು ಮಿಡತೆ ಗೋಲದ ಮೇಲೆ ಸರಿಯುತ್ತಿರುವಾಗ ತಾನು ಸಾಗಿದ ಹಾದಿ ವಕ್ರವಾಗಿದೆ. ಎಂಬುದನ್ನು 
ಗಮನಿಸುವುದಿಲ್ಲ. ಅದನ್ನು ಗುರುತಿಸುವ ಅದೃಷ್ಟ ನನ್ನದಾಗಿತ್ತು. 

ಸಂದರ್ಭ - ಐನ್ಸ್‌ಟೈನರ ಮಗ ಹ್ಯಾನ್ಸ್‌ ಆಲ್ಬರ್ಟ್‌ ಇವರೇಕೆ ಇಷ್ಟು ಪ್ರಸಿದ್ಧರೆಂದು ಪ್ರಶ್ನಿಸಿದಾಗ ನೀಡಿದ ಉತ್ತರ: 


ದ 


ಮ್ಯಾಕ್ಸ್‌ ಫ್ಲ್ಯೂಚಿಂಗರ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌ ಇನ್‌ ಬರ್ನಿನಲ್ಲಿ ಉಲ್ಲೇಖಿತ (ಬರ್ನ್‌: ಹೌಪ್ಟ್‌, ೧೯೬೧) 


ಆ 


೫೭೩ 
ಅಂತಾರಾಷ್ಟ್ರಿ ೀಯ ಕಾನೂನು ಇರುವುದು ಅಂತಾರಾಷ್ಟ್ರಿ ಯ ಕಾನೂನು ಕುರಿತ ಪಠ್ಯ ಪುಸ್ತಕಗಳಲ್ಲಿ ಮಾತ್ರ. 


148 


ಅಧ್ಯಾಯ ೧೯ 
ಐನ್ಸ್‌ಟೈನ್‌ ಬಗ್ಗೆ ಇತರರು 


೫೭೪ 

ಅವರು ಅಸ್ತು ಎಂದರೆ ಏನು ಮಾಡಬೇಕೆಂದು ನನಗೆ ಹೇಳಿ, ಅವರಿಗೆ ನಾನು ಈ ಹುದ್ದೆಯನ್ನು ಒಪ್ಪಿಸಲೇಬೇಕಿತ್ತು. 
ಏಕೆಂದರೆ ಹಾಗೆ ಮಾಡದಿರುವುದು ಅಸಾಧ್ಯ. ಆದರೆ ಅವರು ಅಂಗೀಕರಿಸಿದರೆ ನಮಗೆ ಖಾತ್ರಿ ತೊಂದರೆ. 

ಸಂದರ್ಭ: ಇಸ್ರೇಲಿನ ಅಧ್ಯಕ್ಷತೆಯನ್ನು ಐನ್ಸ್‌ಟೈನರಿಗೆ ಒಪ್ಪಿಸಬೇಕೆಂದು ಅಬ್ಬಾ ಈಬನ್ನ ರಿಗೆ ಆದೇಶ ನೀಡಲಾಗಿತ್ತು. 
ನವಂಬರ್‌ ೧೯೫೨; ಆಗ ಯಿಟ್ಟಾಕ್‌ ನವೋನ್ನರಿಗೆ ಬೆನ್‌ ಗೂರಿಯನ್‌ ನುಡಿದದ್ದು; ಹಾಲ್ಬನ್‌ ಮತ್ತು ಎಲ್ಮಾನ - 
ಆಲ್ಬರ್ಟ್‌ ಐನ್ಸ್‌ ಟೈನ್‌ ಹಿಸ್ಟಾರಿಕಲ್‌ ಅಂಡ್‌ ಕಲ್ಬುರಲ್‌ ಪೆರ್ಸ್ಟ್‌ಕ್ಟಿವ್ಸ್‌ ನಲ್ಲಿ ಉಲ್ಲೇಖಿತ, ಪುಟ ೨೯೫. 

೫೭೫ 

ಅವರಿಗೆ ಏನೋ ಒಂದು ಸಂಗತಿ ವಿನೋದಭರಿತ ಎಂದನ್ನಿ ಸಿದಾಗ ಅವರ ಕಣ್ಣುಗಳು ಉಲ್ಲಾಸದಿಂದ 
ಲಕಲಕಿಸುತ್ತಿದ್ದುವು. ಮತ್ತು ಅವರು ಮನಃಪೂರ್ವಕ ಗಹಗಹಿಸಿ ನಗುತ್ತಿದ್ದರು... ಹಾಸ್ಯಕ್ಕೆ ಅವರದು ತೆರೆದ ಮನ. 
ಸಂದರ್ಭ: ಅಲ್ಚೆರ್ನನ್‌ ಬ್ಲ್ಯಾಕ್‌, ೧೯೪೦; ಐನ್ಸ್‌ಟೈನ್‌ ಪತ್ರಾಗಾರ ೫೪-೮೩೪ 

೫೭೬ 

ಜಗತ್ತಿನ ಬಗ್ಗೆ ನಮ್ಮ ಕಲ್ಪನೆ ಹಿಂದೆ ಎಂದೂ ಕನಸಿನಲ್ಲಿ ಕೂಡ ಊಹಿಸಿರದಿದ್ದಂಥ ಏಕತೆ ಮತ್ತು ಸಾಂಗತ್ಯ 
ಸಾಧಿಸಿರುವಾಗಲೇ ಮನುಕುಲದ ಕ್ಷಿತಿಜ ಐನ್ಸ್‌ಟೈನ್‌ ಕೃತಿ ಮೂಲಕ ಮಾಪನಾತೀತವಾಗಿ ವಿಸ್ತಾರಗೊಂಡಿದೆ. ಇಂಥ 
ಸಾಧನೆಗೆ ತಕ್ಕುದಾದ ಹಿನ್ನೆಲೆಯನ್ನು ವಿಜ್ಞಾನಿಗಳ ಪ್ರಪಂಚಸಮುದಾಯದ ಹಿಂದಿನ ಪೀಳಿಗೆಗಳು ಸೃಷ್ಟಿಸಿದ್ದುವು. ಇದರ 
ಸಮಗ್ರ ಪರಿಣಾಮಗಳು ಮುಂಬರಲಿರುವ ಜನಾಂಗಗಳಲ್ಲಿ ಮಾತ್ರ ಅನಾವರಣಗೊಳ್ಳಲಿವೆ. 

ಸಂದರ್ಭ: ನೀಲ್ಸ್‌ ಬೋರ್‌, ನ್ಯೂಯಾರ್ಕ್‌ ಟೈಮ್ಸ್‌, ೧೯ ಏಪ್ರಿಲ್‌ ೧೯೫೫ 

೫೭೭ 

ಸಾಪೇಕ್ಷತೆ ಬಗ್ಗೆ ಐನ್ಸ್‌ಟೈನ್‌ ಒಂದು ಗೆರೆ ಬರೆದಿರದಿದ್ದರೂ ಅವರು ಎಲ್ಲ ಕಾಲಕ್ಕೂ ಅತ್ಯಂತ ಶ್ರೇಷ್ಠ ಬೌತವಿಜ್ಞಾನಿಗಳ 
ಪೈಕಿ ಒಬ್ಬರಾಗಿರುತ್ತಿದ್ದರು. 

ಸಂದರ್ಭ: ಮ್ಯಾಕ್ಸ್‌ ಬಾರ್ಸ್‌ ಅವರ ಹೇಳಿಕೆ. ಹಾಫ್‌ ಮನ್‌- ಆಲ್ಬರ್ಟ್‌ ಐನ್ಸ್‌ ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್ಲಿನಲ್ಲಿ 
ಉಲ್ಲೇಖಿತ, ಪುಟ ೭ 

೫೭೮ 

ತಮ್ಮ ಖ್ಯಾತಿಯನ್ನು ಅವರು ಸದಾ ಲಘು ಹಾಸ್ಯ ಸಹಿತ ಕಾಣುತ್ತ ತಮ್ಮ ಬಗ್ಗೆ ತಾವೇ ನಗುತ್ತಿದ್ದರು. 

ಸಂದರ್ಭ: ಕುಟುಂಬಮಿತ್ರ ತಾಮಸ್‌ ಬಕ್ಕಿ, ಎ ಅಂಡ್‌ ಇ ಟೆಲಿವಿಶನ್‌ ಐನ್ಸ್‌ಟೈನ್‌ ಬಯಾಗ್ರಫಿ, ವಿಪಿಐ 


ಇಂಟರ್ನ್ಯಾಶನಲ್‌, ೧೯೯೧ರಲ್ಲಿ ಪ್ರದರ್ಶಿತ 


140 





ಅರಿರೋನಾದಲ್ಲಿಯ ಗ್ರ್ಯಾಂಡ್‌ ಕ್ಯಾನ್ಯನ್‌, ೨೮ ಫೆಬ್ರುವರಿ ೧೯೩೧ ; ಹೋಖ 
ಇಂಡಿಯನ್ನರ ಜೊತೆ ಹೋಪಿ ಹೌಸ್‌ನಲ್ಲಿ ; ಇವರು ಐನ್‌ಸ್ಟೈನರನ್ನು “೮೯೩! 
೫6140%0'' [ಎಹಿರಿಯ ಸ೦ಬಂಧಿ ; ಮಹಾಸಾಪೇಕ್ಸ) ಎಂದು ಕರೆದರು ; ಈ ಶ್ಲೇಷೆ 
ಉದ್ದೇಶಪೂರ್ವಕವೇ ? 


(110% 3/0 7117105 7101705) 
೫೭೯ 
ಅವರ ಮೃದು ವಚನ ಮತ್ತು ಅನುರಣನಶೀಲ ಪ್ರಹಾಸ [ಭೋರ್ಗರೆವ ನಗು] ಇವೆರಡರ ನಡುವಿನ ವೈದೃಶ್ಯ 
ಅತ್ಯಗಾಧ..... ತಮಗೆ ಪ್ರಿಯವಾದ ಒಂದು ಅಂಶವನ್ನು ಅವರು ಸ್ಪಷ್ಟೀಕರಿಸಿದಾಗ ಅಥವಾ ಮನಮೆಚ್ಚುವ ಒಂದು 
ಸಂಗತಿ ಕೇಳಿದಾಗ ಪ್ರತಿಸಲವೂ ಅವರ ನಗು ಕಟ್ಟೆಬಿರಿದು ಗೋಡೆಗೋಡೆಗಳ ನಡುವೆ ಪ್ರತಿಧ್ವನಿಸುತ್ತಿತ್ತು. ಅವರು 
ಕಾಣಲು ಹೇಗಿದ್ದಾರೆ..... ಎಂಬುದನ್ನು ಪ್ರತೀಕ್ಷಿಸಲು ಸಿದ್ಧನಾಗಿದ್ದೆ.... ಆದರೆ ಈ ತೆರನಾದ ಗರ್ಜಿಸುವ, ಮೊಳಗುವ, 
ಸ್ನೇಹಮಯ ಮತ್ತು ಸರ್ವಂಕಶ ಪ್ರಹಾಸಕ್ಕೆ ಇನಿತೂ ನಾನು ಸಿದ್ಧನಾಗಿರಲಿಲ್ಲ. 
ಸಂದರ್ಭ: ಐ ಬರ್ನಾರ್ಡ್‌ ಕೋಹಸ್‌, ವ್ಹಿಟ್ರೋ ಜೊತೆಗಿನ ಸಂದರ್ಶನದಲ್ಲಿ ಉಲ್ಲೇಖಿತ. ವ್ಹಿಟ್ರೋ - ಐನ್ಸ್‌ಟೈನ್‌, ಪುಟ 
೮೩ 
೫೮೦ 
ಅವರ ಮನದ ಸ್ಫುಟತೆ, ವ್ಯವಸ್ಥಿತ ದಾಖಲೆಗಳ ಹರವು ಮತ್ತು ಅರಿವಿನ ಪ್ರಗಲ್ಫತೆ ಯಾವ ಮಟ್ಟದ್ದು ಎಂಬುದು ನನ್ನ 
ಲಕ್ಷ್ಯ ಕ್ಕೆ ಬಂದಿತು. ಅತ್ಯಂತ ಭವ್ಯ ಆಶಯಗಳನ್ನು ಅವರ ಮೇಲೆ ಕಟ್ಟಲು ಮತ್ತು ಭವಿಷ್ಯದ ಮುಂಚೂಣಿ ಸಿದ್ಧಾಂತಿಗಳ 
ಪೈಕಿ ಒಬ್ಬರನ್ನು ಅವರಲ್ಲಿ ಕಾಣಲು ನಮಗೆ ಧಾರಾಳ ಭರವಸೆ ಉಂಟು. 
ಸಂದರ್ಭ: ಮೇರಿ ಕ್ಯೂರಿ ೧೯೧೧, ಹಾಫಘ್ಮನ್‌ -ಆಲ್ಬರ್ಟ್‌ ಐನ್ಸ್‌ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್ಲಿನಲ್ಲಿ ಉಲ್ಲೇಖಿತ, 
ಪುಟಗಳು ೯೮-೯೯ 
೫೮೧ 
ಭಗವಂತನ ಬಗ್ಗೆ ಅದೆಷ್ಟು ಸಲ ಪ್ರಸ್ತಾವಿಸಲು ಐನ್ಸ್‌ಟೈನ್‌ ಒಲವುಳ್ಳವರಾಗಿದ್ದರೆಂದರೆ ಅವರೊಬ್ಬ ರಹಸ್ಯ ವೇದಾಂತಿ 
ಆಗಿರಬೇಕೆಂದು ನಾನು ಸಂದೇಹಿಸುವಂತಾಯಿತು. 


150 


ಸಂದರ್ಭ: ಫ್ರೀಡ್ರಿಚ್‌ ಡರ್ರೆನ್ಮಟ್‌.- ಆಲ್ಬರ್ಟ್‌ ಏಐನ್ಸ್‌ ಟೈನ್‌: ಐನ್‌ ಪೊರ್ಟ್ರಾಗಿನಲ್ಲಿ ಫಿಲಿಪ್ಪೆ ಹಾಲ್ಸ್ಮನ್‌ 


ನಮ್ಮ ಪ್ರಾಧ್ಯಾಪಕ ಮಹಾಶಯರು ಎಂದೂ ಕಾಲುಚೀಲಗಳನ್ನು ಧರಿಸುವುದಿಲ್ಲ. ಅಧ್ಯಕ್ಷ ರೂಸ್ವೆಲ್ಸ್‌ ಇವರನ್ನು 
ಶ್ವೇತಭವನಕ್ಕೆ ಆಹ್ವಾನಿಸಿದ್ದಾಗ ಕೂಡ ಇವರು ಕಾಲುಚೀಲ ತೊಟ್ಟಿರಲಿಲ್ಲ. 

ಸಂದರ್ಭ: ಹೆಲನ್‌ ಡೂಕಾಸ್‌, ಫ್ರೆಂಚ್‌ ಭಾಷೆಯ - ಐಏನ್ಸ್‌ಟೈನ್‌: ಅ ಸೆಂಟಿನರಿ ವಾಲ್ಯೂಂನಲ್ಲಿ ಫಿಲಿಪ್ಪೆ ಹಾಲ್ಸ್ಮನ್‌ 
ನೆನಪಿಸಿಕೊಂಡದ್ದು, ಪುಟ ೨೭. 

೫೮೩ 

ಮಹಾಪ್ರತಿಭಾಶಾಲಿಯೊಬ್ಬನ ಪತ್ನಿ ಆಗಿರುವುದು ಆದರ್ಶವೇನೂ ಅಲ್ಲ. ನಿಮ್ಮ ಜೀವನ ನಿಮ್ಮದಾಗಿರುವುದಿಲ್ಲ. ಅದು 
ಇತರ ಪ್ರತಿಯೊಬ್ಬನಿಗೂ ಸೇರಿರುವಂತೆ ತೋರುತ್ತದೆ. ಹತ್ತಿರ ಹತ್ತಿರ ದಿನದ ಪ್ರತಿಯೊಂದು ನಿಮಿಷವನ್ನೂ ನಾನು 
ಅವರಿಗೆ ಅಂದರೆ ಸಾರ್ವಜನಿಕರಿಗೆ ಮುಡಿಪಿಟ್ಟಿದ್ದೇನೆ. 

ಸಂದರ್ಭ: ಎಲ್ಸಾ ಐನ್ಸ್‌ಟೈನ್‌ - ನ್ಯೂಯಾರ್ಕ್‌ ಟೈಮ್ಸ್‌, ೨೨ ಡಿಸೆಂಬರ್‌ ೧೯೩೬, ಅವರ ಮರಣದ ಎರಡು ದಿನಗಳ 
ಬಳಿಕ ಉಲ್ಲೇಖಿಸಿದಂತೆ. 

೫೮೪ 

ಎಂದಾದರೂ ಅವರು ಕೈಬಿಟ್ಟ ಒಂದೇ ಒಂದು ಯೋಜನೆ ಎಂದರೆ ನಾನು. ನನಗೆ ಹಿತೋಕ್ತಿ ಹೇಳಲು ಪ್ರಯತ್ನಿಸಿದರು. 
ಬಲುಬೇಗ ಅವರಿಗೆ ತಿಳಿಯಿತು ನಾನು ಏನು ಮಾಡಿದರೂ ಜಗ್ಗದ ಮೊಂಡು. ನನ್ನನ್ನು ತಿದ್ದುವುದು ವೃಥಾ ಕಾಲಹರಣ 
ಎಂದು. 

ಸಂದರ್ಭ: ಹ್ಯಾನ್ಸ್‌ ಆಲ್ಬರ್ಟ್‌ ಐನ್ಸ್‌ ಟೈನ್‌ - ನ್ಯೂಯಾರ್ಕ್‌ ಟೈಮ್ಸ್‌, ೨೭ ಜುಲೈ ೧೯೭೩; ಪೇಯ್ಸ್‌ - ಐನ್ಸ್ಟೈನ್‌ ಲಿವ್ದ್‌ 
ಹಿಯರಿನಲ್ಲಿ ಉಲ್ಲೇಖಿತ ಪುಟ ೧೯೯ 

೫೮೫ 

ನಿಸರ್ಗದ ಬಗ್ಗೆ ಅವರಿಗೆ ಗಾಢ ಪ್ರೇಮ. ಬೃಹದ್ಭವ್ಯ ಪರ್ವತಗಳು ಅವರನ್ನು ಆಕರ್ಷಿಸಲಿಲ್ಲ. ಆದರೆ ಸೊಂಪು ಮತ್ತು 
ವರ್ಣಮಯವಾಗಿದ್ದು ಪ್ರಜ್ಞೆಗೆ ಲಾಘವ ಪೂಸುವ ದೃಶ್ಯಗಳನ್ನು ಮೆಚ್ಚುತ್ತಿದ್ದರು. 

ಸಂದರ್ಭ: ಬೆರ್ನಾರ್ಡ್‌ ಮೇಯರ್‌ ಜೊತೆ ಹ್ಯಾನ್ಸ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌ ನಡೆಸಿದ ಸಂದರ್ಶನ, ವ್ಹಿಟ್ರೋ - 
ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ ೨೧ 

೫೮೬ 

ತಮ್ಮ ಜೀವನದ ಅತ್ಯಂತ ಮುಖ್ಯ ಸಂಗತಿಗಳ ಪೈಕಿ ಸಂಗೀತ ಒಂದೆಂದು ಅವರು ಪದೇ ಪದೇ ನನಗೆ ಹೇಳುತ್ತಿದ್ದರು. 
ತಮ್ಮ ಕಾರ್ಯದ ವೇಳೆ ಹಾದಿ ಕೊನೆ. ತಲಪಿದೆ. ಅಥವಾ ಕ್ಲಿಷ್ಟ ಸನ್ನಿ ವೇಶ ಎದುರಾಗಿದೆ. ಎಂದು ಅವರಿಗೆ 
ಅನ್ನಿಸಿದಾಗಲೆಲ್ಲ ಅವರು ಸಂಗೀತಕ್ಕೆ ಶರಣಾಗುತ್ತಿದ್ದರು. ಅದು ಸಾಮಾನ್ಯವಾಗಿ ಅವರ ಎಲ್ಲ ತೊಡಕುಗಳನ್ನೂ 
ನಿವಾರಿಸುತ್ತಿತ್ತು. 


151 


ಸಂದರ್ಭ: ಬೆರ್ನಾರ್ಡ್‌ ಮೇಯರ್‌ ಜೊತೆ ಹ್ಯಾನ್ಸ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌ ನಡೆಸಿದ ಸಂದರ್ಶನ, ವ್ಹಿಟ್ರೋ - 
ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ ೨೧ 

೫೮೭ 

ಹಾಯಿ ಹಡಗದಲ್ಲಿ ನೀವು ಅವರ ಜೊತೆ ಇರುವಾಗ ಅವರೊಂದು ನೈಸರ್ಗಿಕ ಮೂಲವಸ್ತುವೋ [ಧಾತು] 
ಎಂದುನಿಮಗೆ ಅನ್ನಿಸುತ್ತಿತ್ತು. ಅವರಲ್ಲಿ ತೀರ ನೈಸರ್ಗಿಕವೂ ಬಲಿಷ್ಠವೂ ಆದ ಏನೋ ಒಂದಿತ್ತು. ಏಕೆಂದರೆ ಸ್ವತಃ 
ಅವರೇ ನಿಸರ್ಗದ ಒಂದು ತುಣುಕಾಗಿದ್ದರು.... ಅವರು ಒಡಿಸ್ಸಿಯಸ್ಸಿನಂತೆ. [ಪರಾಕ್ರಮಶಾಲಿ ನಾಯಕ] 
ಯಾನಿಸಿದರು. 

ಸಂದರ್ಭ: ಜೆ. ಸಯೇನ್‌ ಜೊತೆಗಿನ ಸಂದರ್ಶನದಲ್ಲಿ ಮಾರ್ಗಟ್‌ ಐನ್ಸ್‌ ಟೈನ್‌, ೪ ಮೇ ೧೯೭೮; ಸಯೇನ್‌ - 
ಐನ್ಸ್‌ಟೈನ್‌ ಇನ್‌ ಅಮೆರಿಕಾದಲ್ಲಿ ಉಲ್ಲೇಖಿತ, ಪುಟ ೧೩೨ 

೫೮೮ 

ಇಪ್ಪತ್ತನೆಯ ಶತಮಾನದ ಜ್ಞಾನವಿಸ್ತರಣೆಗೆ ಇವರಷ್ಟು ದೇಣಿಗೆ ಸಲ್ಲಿಸಿದ ಇನ್ನೊಬ್ಬ ವ್ಯಕ್ತಿ ಇಲ್ಲ. 

ಸಂದರ್ಭ: ಐನ್ಸ್‌ಟೈನ್‌ ಮಡಿದಾಗ ಅಧ್ಯಕ್ಷ ಡ್ವೈಟ್‌ ಡಿ ಐಸೆನ್‌ಹಾವರ್‌ ನೀಡಿದ ಹೇಳಿಕೆ; ನ್ಯೂಯಾರ್ಕ್‌ ಟೈಮ್ಸಿನಲ್ಲಿ 
ಉಲ್ಲೇಖಿತ, ೧೯, ಏಪ್ರಿಲ್‌ ೧೯೫೫ 

೫೮೯ 

ಐನ್ಸ್‌ಟೈನರ ಸಂಭಾಷಣೆ ಬಹುತೇಕ ಆಕ್ಷೇಪಣೀಯವಲ್ಲದ ನಗೆನುಡಿಗಳ ಮತ್ತು ವೇಧಕ ಪರಿಹಾಸ್ಯದ ಮಿಶ್ರಣ. ಎಂದೇ 
ಕೆಲವು ಮಂದಿಗೆ ನಗುವುದೇ ಅಥವಾ ಅವಮಾನ ಸಹಿಸುವುದೇ ಎಂದು ನಿರ್ಧರಿಸಲು ಸಾಧ್ಯವಾಗುತ್ತಿರಲಿಲ್ಲ..... ಇಂಥ 
ನಿಲವು ಬಹಳಷ್ಟು ತೀಕ್ಷ್ಣ ವಿಮರ್ಶೆಯಾಗಿ ಕಂಡು ಬಂದು, ಇವರು ಶೂನ್ಯವಾದಿಗಳೋ ಎಂಬ ಭಾವಕ್ಕೆ ಕೆಲವು 
ಸಂದರ್ಭಗಳಲ್ಲಿ ಎಡೆ ಮಾಡಿಕೊಡುತ್ತಿತ್ತು. 

ಸಂದರ್ಭ: ಫಿಲಿಪ್‌ ಫ್ರ್ಯಾಂಕ್‌ - ಐನ್ಸ್‌ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸಿನಲ್ಲಿ, ಪುಟ ೭೭ 

೫೯೦ 

ಸಂಪ್ರದಾಯಬದ್ಧವಲ್ಲದ್ದೇನೋ [ಖುಷಿಯಂತೆ] ಸದಾ ಇವರಲ್ಲಿತ್ತು. ಇಂಥವರು ಬರ್ಲಿನ್ನಿನ ವಿಶಿಷ್ಟ ಶ್ರೀಮಂತ 
ಕುಟುಂಬಕ್ಕೆ ಒಪ್ಪುವ ಮನೆಯಲ್ಲಿ .... ಮಧ್ಯಮ ವರ್ಗದ ಜೀವನ ನಡೆಸಲು ತೊಡಗಿದರು.... ಈ ಮನೆಗೆ ಹೊಕ್ಕಾಗ 
ಜಿ ಇಲ್ಲಿಯ ಪರಿಸರದಲ್ಲಿ ಐನ್ಸ್‌ಟೈನ್‌ ಒಬ್ಬ `ಪರದೇಶಿ'ಯಾಗಿ ಬಾಳುತ್ತಿದ್ದುದನ್ನು ಕಾಣಬಹುದಿತ್ತು - ಮಧ್ಯಮ ವರ್ಗದ 
ಗೃಹದಲ್ಲಿ ಸಂಪ್ರದಾಯಬದ್ಧನಲ್ಲದ ಒಬ್ಬ ಅತಿಥಿ. 

ಸಂದರ್ಭ: ಫಿಲಿಪ್‌ ಫ್ರ್ಯಾಂಕ್‌ - ಐನ್ಸ್‌ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸಿನಲ್ಲಿ, ಪುಟ ೧೨೪ 

೫೯೧ 

ಹೇಗೂ, ಇಂದಿನ ದಿನಗಳಲ್ಲಿ ಈ ವೃದ್ಧಮಹಾಶಯ ಹೆಚ್ಚು ಕಡಿಮೆ ಪ್ರತಿಯೊಂದರ ಜೊತೆಗೂ ಸಹಮತರಾಗುತ್ತಾರೆ 
ಸಂದರ್ಭ: ಐನ್ಸ್‌ಟೈನರಿಂದ ಬಂದ ಮಾರೋಲೆಯ, ೪ ಆಗಸ್ಟ್‌ ೧೯೪೮, ತಳದಲ್ಲಿ, ಬ್ರಹ್ಮಾಂಡ ವಿಜ್ಞಾನಿ ಜಾರ್ಜ್‌ 
ಗ್ಯಾಮೋ ಬರೆದ ಷರಾ; ಗ್ಯಾಮೋ ಅವರ ಭಾವನೆಗಳ ಪೈಕಿ ಪ್ರಾಯಶಃ ಒಂದು ಸರಿ ಇರಬಹುದೆಂದು ಐನ್ಸ್‌ಟೈನ್‌ 
ಅದರಲ್ಲಿ ಬರೆದಿದ್ದರು; ರೆಯ್ಸ್ಸ್‌ - ಕಾಸ್ಕೋಲಜಿ, ಫ್ಯೂಶನ್‌ ಅಂಡ್‌ ಅದರ್‌ ಮ್ಯಾಟರ್ಸಿನಲ್ಲಿ, ಪುಟ ೩೧೦ 


152 


೫೯೨ 
ಸಾಧ್ಯವಾದರೆ ಸ್ವನಿರ್ಮೂಲನವನ್ನೇ ಬಯಸುವ, ಆದರೆ ತಮ್ಮನ್ನು ವಶೀಶಕರಿಸಿಕೊಂಡು ಒಂದು ಕ್ಷಣವೂ ವಿರಮಿಸಲು 
ಬಿಡದಿರುವ ಆ ಖಚಿತ ಪ್ರಗಾಢ ಪ್ರತಿಭಾ ಸಾಮರ್ಥ್ಯದಿಂದ ಪ್ರೇರಿತರಾಗಿರುವ ಘನ ವ್ಯಕ್ತಿ. 

ಸಂದರ್ಭ: ಲಾರ್ಡ್‌ ಹಾಲ್ದೇನ್‌, ಲಂಡನ್‌ ಟೈಮ್ಸ್‌, ೧೪ ಜೂನ್‌, ೧೯೨೧ 

೫೯೩ 

ಚಿಂತನೆಯ ವಿಚಿತ್ರ ಸಾಗರಗಳ ಮೂಲಕ ಏಕಾಂಗಿಯಾಗಿ ಯಾನಿಸುತ್ತಿರುವ ವಿಜ್ಞಾನದ ಈ ನವ ಕೊಲಂಬಸ್ನಿಗೆ 
ನಮನ ಅರ್ಪಿಸುತ್ತೇವೆ. 

ಸಂದರ್ಭ: ಐನ್ಸ್‌ ಟೈನರಿಗೆ ಗೌರವ ಡಾಕ್ಟೊರೇಟ್‌ ಪದವಿ ಪ್ರದಾನಿಸಿದಾಗ ಪ್ರಿನ್ಸ್‌ಟನ್‌ ಯೂನಿವರ್ಸಿಟಿಯ ಅಧ್ಯಕ್ಷ 
ಹಿಬ್ಬನ್‌ ಆಡಿದ ನುಡಿ, ೯ ಮೇ ೧೯೨೧ 

೫೯೪ 

ಐನ್ಸ್‌ಟೈನರ ಸರಳತೆಯಲ್ಲಿತ್ತು ಅವರ ಪ್ರಗಲ್ಪತೆಯ ಸಾರ: ಮತ್ತು ಕಲಾವಂತಿಕೆಯಲ್ಲಿತ್ತು ಅವರ ವಿಜ್ಞಾನದ ಸತ್ತ್ವ - 
ಪರಮಾದ್ಭುತ ಸೌಂದರ್ಯ ದೃಷ್ಟಿ. 

ಸಂದರ್ಭ: ಬನೆಶ್‌ ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌ : ಕ್ರಿಯೇಟರ್‌ ಅಂಡ್‌ ರೆಬೆಲ್‌, ಪುಟ ೩ 

೫೯೫ 

ತಮ್ಮ ವಿನೀತತೆ, ಆಶ್ಚರ್ಯ ಚಕಿತತೆ, ಮತ್ತು ಬೆರಗು ಭಾವ, ಜೊತೆಗೆ ವಿಶ್ವದೊಂದಿಗೆ ಏಕತೆ ಇವುಗಳಿಂದ ಐನ್ಸ್‌ಟೈನ್‌ 
ಮಹಾಧಾರ್ಮಿಕ ಅನುಭಾವಿಗಳ ಸಾಲಿಗೆ ಸೇರುತ್ತಾರೆ. 

ಸಂದರ್ಭ: ಬನೆಶ್‌ ಹಾಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ ಟೈನ್‌ : ಕ್ರಿಯೇಟರ್‌ ಅಂಡ್‌ ರೆಬೆಲ್‌, ಪುಟ ೯೪ 

೫೯೬ 

[ಒಂದು ಸಮಸ್ಯೆಯ ಪರಿಹಾರ] ನಮ್ಮ ಅಳವಿಗೆ ಮೀರಿದ್ದು ಎಂಬುದು ಸ್ಪಷ್ಟವಾದಾಗ ಏನ್ಸ್‌ಟೈನ್‌ ಮೆತ್ತಗೆ ಎದ್ದು ನಿಂತು 
ತಮ್ಮ ವಿಚಿತ್ರಾಕರ್ಷಕ ಇಂಗ್ಲಿಷಿನಲ್ಲಿ “ಐ ಸ್ಟಿಲ್‌ ಅ ಲಿಟ್ಸ್‌ ಟಿಂಕ್‌” [ನಾನು ಕೊಂಚ ಯೋಚಿಸುತ್ತೇನೆ] ಎನ್ನುತ್ತಿದ್ದರು. ಹೀಗೆ 
ಹೇಳುತ್ತ ನರೆಯುತ್ತಿದ್ದ ತಮ್ಮ ನೀಳ ಕೇಶ ರಾಶಿಯ ಒಂದು ಕುರುಳನ್ನು ತೋರು ಬೆರಳಿನಿಂದ ಸುರುಳಿ ಸುತ್ತುತ್ತ ಕೆಳಗೆ 
ಮೇಲೆ ಶತಪಥ ಕಾಲಿಡುತ್ತಿದ್ದರು. 

ಸಂದರ್ಭ: ಬನೆಶ್‌ ಹಾಘ್ಮನ್‌ ನೆನಪಿಸಿಕೊಂಡದ್ದು, ವ್ಹಿಟ್ರೋ - ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ ೭೫ 

೫೯೭ 

ದ “ಗ್ರೇಟ್‌ ರೆಲೆಟಿವ್‌” [ಮಹಾಸಾಪೇಕ್ಷ; ಹಿರಿಯ ಸಂಬಂಧಿ.] 

ಸಂದರ್ಭ: ಐನ್ಸ್‌ಟೈನರ ಅಮೆರಿಕ ಸಂದರ್ಶನದ ವೇಳೆ, ೧೯೨೧, ಹೋಪಿ ಇಂಡಿಯನರು ಅವರಿಗಿತ್ತ ನಲ್ಮೆಯ 
ಬಿರುದು; ಎ ಅಂಡ್‌ ಇ ಟೆಲೆವಿಶನ್‌ ಐನ್ಸ್‌ಟೈನ್‌ ಬಯಾಗ್ರಫಿ, ವಿಪಿಐ ಇಂಟರ್ನ್ಯಾಶನಲ್‌ ೧೯೯೧ರಲ್ಲಿ 
ಮರುನೆನಪಿಸಿಕೊಂಡಿದೆ. 


೫೯೮ 


153 


ಐನ್ಸ್‌ಟೈನ್‌ ತಮ್ಮ ಪತ್ನಿಯತ್ತ ಗರಿಷ್ಠ ಲಕ್ಷ್ಮವನ್ನೂ ಪ್ರಗಲ್ಪ ಅನುಕಂಪವನ್ನೂ ಹರಿಸಿದರು. ಮರಣ ಆಗಮಿಸುತ್ತಿದ್ದ ಆ 
ವಾತಾವರಣದಲ್ಲಿಯೂ ಅವರು ಪ್ರಶಾಂತರಾಗಿದ್ದು ತಮ್ಮ ವೈಜ್ಞಾನಿಕ ಕಾರ್ಯವನ್ನು ಸ್ತಿಮಿತವಾಗಿ ನಿರ್ವಹಿಸುತ್ತಿದ್ದರು. 
ಸಂದರ್ಭ: ಪತ್ನಿ ಎಲ್ಸಾ ಹೃದಯ ಮತ್ತು ವೃಕ್ಕ ಬೇನೆಯಿಂದ ನರಳುತ್ತ ಅಂತಿಮ ಸ್ಥಿತಿ ಐದಿದಾಗ ಐನ್ಸ್‌ಟೈನ್‌ ಆ 
ಸನ್ನಿವೇಶವನ್ನು ಹೇಗೆ ಎದುರಿಸಿದರು ಎನ್ನುವುದರ ಬಗ್ಗೆ ಲೀಪಾಲ್ಡ್‌ ಇನ್ಫೆಲ್ಡ್‌ ತಮ್ಮ ಕೃತಿ - ದ ಕೈಸ್ಟ್ನಲ್ಲಿ, ಪುಟ ೨೮೨ 
೫೯೯ 

ಐನ್ಸ್ಟೈನರ ಮಹಾತ್ಮ್ಯವಿರುವುದು ಅವರ ಪ್ರಚಂಡ ಕಲ್ಪನಾಸಾಮರ್ಥ್ಯದಲ್ಲಿ, ತಮ್ಮ ಸಮಸ್ಯೆಗಳನ್ನು ಅನುಶೀಲಿಸುವಾಗ 
ಅವರು ಪ್ರದರ್ಶಿಸುವ ಊಹಾತೀತ ಛಲದಲ್ಲಿ. 

ಸಂದರ್ಭ: ಲೀಪಾಲ್ಡ್‌ ಇನ್ಫೆಲ್ಟ್‌ ತಮ್ಮ ಕೃತಿ - ದ ಕೈಸ್ಟ್ನಲ್ಲಿ, ಪುಟ ೨೦೮ 

೬೦೦ 

ಸಂತೋಷ ಸಮಾರಂಭವೊಂದರಲ್ಲಿ ಐನ್ಸ್‌ಟೈನ್‌ ನಿಮ್ಮ ಕೊಡಡಿಗೆ ಪ್ರವೇಶಿಸಿದುದಾದರೆ, ಮತ್ತು `ಮಿಸ್ಟರ್‌ ಐನ್‌ಸ್ಟೈನ್‌ 
ಎಂಬುದಾಗಿ ಪರಿಚಯಿಸಲ್ಪಟ್ಟುದಾದರೆ - ಅವರ ಬಗ್ಗೆ ನಿಮಗೆ ಏನೂ ತಿಳಿದಿಲ್ಲವಾಗಿದ್ದರೂ - ನೀವು ಅವರ ಕಂಗಳ 
ಕಾಂತಿಯಿಂದ, ಸಂಕೋಚನಾಶೀಲ ಮತ್ತು ಗಂಭೀರ ಸ್ವಭಾವಗಳಿಂದ, ಆಮೋದಕರ ಸುಹಾಸ ಪ್ರಜ್ಞೆಯಿಂದ, ಕೇವಲ 
ಸಾಧಾರಣ ಉಕ್ತಿಗಳನ್ನು ಅರಿವಿನ ಸೂಕ್ತಿಗಳಾಗಿ ತಿರುಚಬಲ್ಲ ಗುಣದಿಂದ ಸಂಮೋಹಿತರಾಗಿಯೇ ಆಗುವಿರಿ... 
ಸ್ವಚಿಂತನಶೀಲ ವ್ಯಕ್ತಿಯೊಬ್ಬ ನಿಮ್ಮ ಎದುರು ನಿಂತಿರುವನೆಂದು ನಿಮಗೆ ಅನ್ನಿಸುತ್ತದೆ.... ನೀವು ಹೇಳುವುದನ್ನು ಆತ 
ಸಂಬುತ್ತಾನೆ. ಏಕೆಂದರೆ ಆತ ಕರುಣಾಲವಾಲ ಮತ್ತು ಸಂಬದಿರುವುದಕ್ಕಿಂತ ನಂಬುವುದೇ ಆತನಿಗೆ ಹೆಚ್ಚು ಸುಲಭ. 
ಸಂದರ್ಭ: ಲೀಪಾಲ್ಟ್‌ ಇನ್ಫೆಲ್ಟ್‌ - ಆಲ್ಬರ್ಟ್‌ ಐನ್ಸ್‌ಟೈನಿನಲ್ಲಿ ಪುಟ ೧೨೮ 

೬೦೧ 

ಅಂಥ ಪ್ರಚಂಡ ಧೀಶಕ್ತಿವಂತರಾಗಿದ್ದರೂ ಮೂಲತಃ ಅವರು ನಿಷ್ಕಪಟಿ ಮತ್ತು ಸಮಗ್ರವಾಗಿ ಸಹಜ ಸ್ವಂದನಶೀಲ 
ಮಾನವ ವ್ಯಕ್ತಿ. 

ಸಂದರ್ಭ: ಎರಿಚ್‌ ಕಾಹ್ಗೆರ್‌, ೧೯೫೪; ಐನ್ಸ್‌ಟೈನ್‌ ಪತ್ರಾಗಾರ ೩೮-೨೭೯ 

೬೦೨ 

ಯೆಹೂದ್ಯ ಭೌತವಿಜ್ಞಾನವನ್ನು, ಪ್ರಾಯಶಃ, ಅದರ ಪರಮಭವ್ಯ ಪ್ರತಿನಿಧಿ ಮತ್ತು ಪರಿಶುದ್ಧ ರಕ್ತಧಾರಿ ಯೆಹೂದ್ಯ 
ಆಲ್ಬರ್ಟ್‌ ಐನ್ಸ್‌ಟೈನರ ಕಾರ್ಯವನ್ನು ಪರಾಂಬರಿಸುವುದರ ಮೂಲಕ ಅತ್ಯಂತ ಸಮರ್ಪಕವಾಗಿಯೂ 
ನ್ಯಾಯಯುತವಾಗಿಯೂ ಲಕ್ಷಣೀಕರಿಸಬಹುದು. ಅವರ ಸಾಪೇಕ್ಷತಾ ಸಿದ್ಧಾಂತ ಸಮಸ್ತ ಭೌತವಿಜ್ಞಾನವನ್ನೂ 
ಪರಿವರ್ತಿಸಬಹುದೆಂದು ಭಾವಿಸಲಾಗಿತ್ತು. ಆದರೆ ವಾಸ್ತವತೆಯ ಸಮಕ್ಷಮ ಅದಕ್ಕೆ ನಿಲ್ಲಲು ನೆಲೆ. ಇರಲಿಲ್ಲ. 
ಆರ್ಯಕುಲೋತ್ಪನ್ನ ವಿಜ್ಞಾನಿಯಲ್ಲಿ ಸತ್ಯ ಕುರಿತಂತೆ ಇರುವ ಅದಮ್ಯ ಮತ್ತು ಚಿಕಿತ್ಸಕ ಬಯಕೆಗೆ ವೈದೃಶ್ಯವಾಗಿ 
ಯೆಹೂದ್ಯನಲ್ಲಿ ಸತ್ಯಪರಿಗ್ರಹಣದ ಬಗ್ಗೆ ಗಮನಾರ್ಹ ಲೋಪ ಎದ್ದು ಪ್ರಕಟವಾಗುತ್ತದೆ. 

ಸಂದರ್ಭ: ಜರ್ಮನ್‌ ಭೌತವಿಜ್ಞಾನಿ ಮತ್ತು ನೊಬೆಲ್‌ ಪ್ರಶಸ್ತಿ ಪುರಸ್ಕೃತ ಫಿಲಿಪ್‌ ಲೆನಾರ್ಡ್‌ ತಮ್ಮ ಕೃತಿ - ಜರ್ಮನ್‌ 
ಥಿಸಿಕ್ಸಿನಲ್ಲಿ (೧೯೩೬, ಮ್ಯೂನಿಚ್‌: ಲೆಹ್ಮನ್ಸ್‌ ವೆರ್ಲಾಗ್‌) 


೬೦೩ 


154 


ಬೇಹುಗಾರರ ಮತ್ತು ವಿಧ್ವಂಸಕಾರರ ಬಗ್ಗೆ ತಮ್ಮಲ್ಲಿರಬಹುದಾದ ರಹಸ್ಯ ಮಾಹಿತಿಯನ್ನು ತಾವೇ ಇಟ್ಟುಕೊಳ್ಳತಕ್ಕದ್ದು 
ಎಂದು ಅಮೆರಿಕನರಿಗೆ ಸಲಹೆ ನೀಡುವ ಯಾರೇ ಇರಲಿ ಆತ ಅಮೆರಿಕದ ಶತ್ರು. 

ಸಂದರ್ಭ: ಅಮೆರಿಕಾ ವಿರೋಧೀ ಚಟುವಟಿಕೆಗಳ ವಿಚಾರಣೆಗಾಗಿ ನಿಯೋಜಿಸಲಾದ ಸಮಿತಿಯ ನಡವಳಿಕೆಗಳಲ್ಲಿ 
ಸಾಕ್ಷ್ಯ ಹೇಳಬಾರದೆಂಬುದನ್ನು ಐನ್ಸ್‌ಟೈನ್‌ ಪ್ರತಿಪಾದಿಸಿದುದರ ಕುರಿತು ಸೆನೆಟಾರ್‌ ಜೋಸೆಫ್‌ ಮಕ್ಕಾರ್ಥೀ- 
ನ್ಯೂಯಾರ್ಕ್‌ ಟೈಮ್ಸ್‌ ೧೪ ಜೂನ್‌ ೧೯೫೩ 

೬೦೪ 

ಸೈದ್ಧಾಂತಿಕ ಭೌತ ವಿಜ್ಞಾನಕ್ಕೆ ಅವರ ಅಸದೃಶ ದೇಣಿಗೆಗಳಿಗಾಗಿ, ಮತ್ತು ವಿಶಿಷ್ಟವಾಗಿ, ಅವರು ಮಾಡಿರುವ 
ದ್ಯುತಿವೈದ್ಯುತ ಪರಿಣಾಮ ನಿಯಮದ ಆವಿಷ್ಕಾರಕ್ಕಾಗಿ. 

ಸಂದರ್ಭ: ನೊಬೆಲ್‌ ಪ್ರಶಸ್ತಿ ಸಮಿತಿ, ಬೌತವಿಜ್ಞಾನದಲ್ಲಿಯ ನೊಬೆಲ್‌ ಪ್ರಶಸ್ತಿಯ ಅಧಿಕೃತ ಪ್ರವಾಚನ, ೧೯೨೧ 

೬೦೫ 

ಅವರ ನಡಿಗೆ ಧಾಟಿ ಬಲು ಮೆತ್ತಗೆ - ಸತ್ಯಕ್ಕೆ ಗಾಬರಿ ಹುಟ್ಟಿಸಿ ಅದು ಪಲಾಯನಗೈಯುವಂತೆ ಮಾಡಿಯೇನೋ ಎಂಬ 
ಅಂಜಿಕೆಯಿಂದ ಹೆಜ್ಜೆ ಇಡುವರೋ ಎಂಬಂತೆ. 

ಸಂದರ್ಭ: ಐನ್ಸ್‌ಟೈನರ ಜಪಾನ್‌-ಭೇಟಿ ಕುರಿತು ಜಾಪನೀಸ್‌ ವ್ಯಂಗ್ಯ ಚಿತ್ರಕಾರ ಇಪ್ಪೈ ಒಕಮಾಟೋ, ನವೆಂಬರ್‌ 
೧೯೨೨; ಐನ್ಸ್‌ಟೈನ್‌ ಪತ್ರಾಗಾರದಲ್ಲಿ “ಐನ್ಸ್‌ಟೈನ್ಸ್‌ ೧೯೨೨ ವಿಸಿಟ್‌ ಟು ಜಪಾನ್‌” ಹಸ್ತಪ್ರತಿ ೩೬-೪೦೯ರಿಂದ ೩೬- 
೫೧೬ರ ವರೆಗೆ ನೋಡಿ. 

೬೦೬ 

ನಾಜೂಕು ಥಳಕು ಅವರಲ್ಲಿ ಇರಲೇ ಇಲ್ಲ ಎನ್ನ ಬಹುದು. ಪ್ರಾಪಂಚಿಕ ದೃಷ್ಟಿ ಪೂರ್ತಿ ಗೈರುಹಾಜರು..... ಅದ್ಭು ತ 
ಪಾರಿಶುದ್ಧ ಸದಾ ಮೈಗೂಡಿಕೊಂಡಿತ್ತು - ಅದು ಶಿಶು ಸದೃಶವೂ ಹೌದು, ಅದೇ ವೇಳೇ ಪ್ರಗಲ್ಬ, ಅದಮ್ಯವೂ ಹೌದು. 
ಸಂದರ್ಭ: ರಾಬರ್ಟ್‌ ಆಪ್ಟನ್‌ ಹೀಮರ್‌ - ಆನ್‌ ಆಲ್ಬರ್‌ಟ್‌ ಐನ್ಸ್‌ ಟೈನ್‌, ನ್ಯೂಯಾರ್ಕ್‌ ರಿವ್ಯೂ ಬುಕ್ಸ್‌, ೧೭ ಮಾರ್ಚ್‌ 
೧೯೬೬ 

೬೦೭ 

ಅವರು ಅತ್ಯಂತ ಅಸಾಧಾರಣ ಬಗೆಗಳಲ್ಲಿ ಒಂದಾದ ಗಹಗಹಿಸುವ ನಗುವಿನಿಂದ ಪ್ರತಿಕ್ರಿಯಿಸುತ್ತಿದ್ದರು.... ಅದು ಕಡಲ 
ಪ್ರಾಣಿ ಸೀಲ್ನ ಬೊಗಳುದನಿಯನ್ನು ಹೆಚ್ಚು ನಿನದಿಸುತ್ತಿತ್ತು. ನಿಜಕ್ಕೂ ಉಲ್ಲಾಸಪೂರಿತ ಪ್ರಹಾಸ. ಮುಂದೆ ನಾನು, 
ಕೇವಲ ಐನ್ಸ್‌ ಟೈನ್‌-ಪ್ರಹಾಸ ಆಲಿಸುವ ಸಂತೋಷಕ್ಕಾಗಿ, ಉತ್ಕೃಷ್ಟವಾದ ಒಂದು ಕತೆಯನ್ನು ನಮ್ಮ ಮುಂದಿನ 
ಬೈಡಕ್ಕಿಕಾಗಿ ಕಾದಿರಿಸುತ್ತಿದ್ದೆ. 

ಸಂದರ್ಭ: ಅಬ್ರಾಹಮ್‌ ಪೇಯ್ಸ್‌ ಹೇಳಿಕೆ, ಬರ್ನ್ಸೈನ್‌ - ಐನ್ಸ್ಟೈನಿನಲ್ಲಿ ಉಲ್ಲೇಖಿತ, ಪುಟ ೭೭ 

೬೦೮ 

ಐನ್ಸ್‌ಟೈನ್‌ ಹೇಳಿದ್ದೆಲ್ಲವೂ ಅಷ್ಟೇನೂ ಮುಡ್ಕಾಳತನದಿಂದ ಕೂಡಿರಲಿಲ್ಲ. 

ಸಂದರ್ಭ: ತಮಗಿಂತ ಇಪ್ಪತ್ತು ವರ್ಷ ಹಿರಿಯರಾದ ಐನ್ಸ್‌ಟೈನ್ಸರ ಉಪನ್ಯಾಸ ಆಲಿಸಿದ ಮೇಲೆ ವಿದ್ಯಾರ್ಥಿ ವೂಲ್ಫ್‌ 
ಗಾಂಗ್‌ ಪೌಲಿ ಹೇಳಿದ್ದು; ಎಹ್ಸರ್ಸ್‌ - ಲಿಬೆಸ್‌ ಹೆರ್ಟ್ನ್ನಲ್ಲಿ ಉಲ್ಲೇಖಿತ, ಪುಟ ೪೭ 


155 


೬೦೯ 
ತಲೆಯ ತುಂಬ ಪೊದರ ಕೇಶ ನಿನಗೆ ಓ ಡಾಕ್ಟರ್‌! 

ಹೇಳು ನಮಗೆ ಅಲ್ಲವೆಂದು ನೀನು ಖಾತ್ರಿ ಮಾರ್ಕ್ಸಿಸ್ಟ್‌ 

ಬಂಡವಾಳಿಗರನು ನೀನು ಬೀದಿಯಲ್ಲಿ 

ತಿನ್ನಲಾರೆಯೆಂದು ಮತ್ತೆ ನಮಗೆ ಹೇಳು 

ಮಕ್ಕಳನ್ನು ಕಬಳಿಸುವುದು ಸುಳ್ಳೆಂದು ತಿಳಿಸು 

ಮಾತನಾಡು ಮಾತನಾಡು ಹೇಳು ನಾಟ್ಸ್ಮೆ 

ನೀನು, ತಿರುಚಿಕೊಂಡ ಬಾನ ಬಗೆಯ ಟ್ರಾಟ್ಸೆ 

ಸಂದರ್ಭ: ಜನಪ್ರಿಯ ವೃತ್ತಪತ್ರಿಕೆಯಲ್ಲಿ ಅಂಕಣಕಾರ ಎಚ್‌. ಐ. ಫಿಲಿಪ್ಸ್‌, ಮೆಕ್‌-ಕಾರ್ಥೀಯಾದಿಗಳಂದು, ಅದೇ 
ಎರಡು ದಶಕಗಳ ಹಿಂದೆ ಐನ್ಸ್‌ಟೈನ್‌ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಪ್ರವೇಶಿಸುವುದನ್ನು ಪ್ರತಿಭಟಿಸಿದ ಕಮ್ಯೂನಿಸ್ಟ್‌ 
ವಿರೋಧಿಗಳನ್ನು ಲೇವಡಿ ಮಾಡಿರುವುದು; ನಾರ್ಮನ್‌ ಎಫ್‌. ಸ್ವ್ಯಾನ್ಸೀ - ಛಿಸಿಕ್ಸ್‌ ಟುಡೇ, ನವೆಂಬರ್‌ ೧೯೯೫ರಲ್ಲಿ 
ಉಲ್ಲೇಖಿತ, ಪುಟ ೧೧೮ 

೬೧೦ 

ಸ್ತ್ರೀಯರನ್ನು ಐನ್ಸ್‌ ಟೈನ್‌ ಪ್ರೀತಿಸಿದರು - ಅವರು ಹೆಚ್ಚುಹೆಚ್ಚು ಬಡವರು, ಬೆವರಮೂರಿ ಹಿಡಕರು, ವಾಸನೆ ಬೀರಕರು 
ಆದಷ್ಟು ಇವರು [ಐನ್ಸ್‌ಟೈನ್‌] ಅವರನ್ನು ಅಷ್ಟು ಅಷ್ಟು ಇಷ್ಟ ಪಟ್ಟರು. 

ಸಂದರ್ಭ: ಪೀಟರ್‌ ಪ್ಲೆಚ್ಛ್‌ ತಮ್ಮ ತಂದೆ ಜೇನೋಸರನ್ನು ಉಲ್ಲೇಖಿಸುತ್ತ ಹೈಫೀಲ್ಡ್‌ ಮತ್ತು ಕಾರ್ಟರ್‌ - ದ ಪ್ರೈವೇಟ್‌ 
ಲೈವ್ಸ್‌ ಆಫ್‌ ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ, ಪುಟ ೨೦೬ 

೬೧೧ 

ನವಪರಿಕಲ್ಪನೆಗಳಿಗೆ ಹೊಂದಿಕೊಳ್ಳುವ ಮತ್ತು ಅವುಗಳಿಂದ ಪ್ರತಿಯೊಂದು ತೀರ್ಮಾನವನ್ನೂ ನಿಗಮಿಸುವ ಅವರ ಆ 
ಸೌಲಭ್ಯವನ್ನು ನಾವು ವಿಶೇಷವಾಗಿ ಮೆಚ್ಚಬೇಕು. 

ಸಂದರ್ಭ: ಆವ್ರೀ ಪ್ವಾಂಕ್ವಾರೇ ೧೯೧೧, ಹಾಘ್ಮನ್‌- ಆಲ್ಬರ್ಟ್‌ ಐನ್ಸ್‌ ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್ಲಿನಲ್ಲಿ 
ಉಲ್ಲೇಖಿತ, ಪುಟ ೯೯ 

೬೧೨ 

ನಮ್ಮ ಕಾಲದ ಪರಮೋತ್ಕೃಷ್ಟ ವ್ಯಕ್ತಿಗಳ ಪೈಕಿ ಐನ್ಸ್‌ಟೈನ್‌ ಒಬ್ಬರೆಂಬುದು ವಿವಾದಾತೀತ ವಿಷಯ. ವಿಜ್ಞಾನದ 
ಶ್ರೇಷ್ಠತಮ ವ್ಯಕ್ತಿಗಳ ವಿಶಿಷ್ಟ ಲಕ್ಷಣವಾದ ಸರಳತೆ ಅವರಲ್ಲಿ ಅತ್ಯುನ್ನತ ಮಟ್ಟದಲ್ಲಿತ್ತು - ಸಂಪೂರ್ಣವಾಗಿ 
ಅವೈಯಕ್ತಿಕವಾದ ವಿಷಯಗಳನ್ನು ಅರಿತು ಅರ್ಥವಿಸಲು ಏಕಾಗ್ರಮನಸ್ಕ ಆಶಯ. 

ಸಂದರ್ಭ: ಬರ್ಟ್ರೆಂಡ್‌ ರಸಲ್‌ - ದ ನ್ಯೂ ಲೀಡರಿನಲ್ಲಿ, ೩೦ ,ಮೇ ೧೯೫೫ 

೬೧೩ 

ನ್ಯೂಟನ್‌ ದಿನಗಳಿಂದ ಪ್ರತಿಯೊಬ್ಬನೂ ಅರ್ಥವಾಗದೆಂದು ಅರ್ಧಮನಸ್ಸಿನಿಂದ ಅಂಗೀಕರಿಸಿದ್ದ ಗುರುತ್ವಾಕರ್ಷಣೆಯ 
ಆ ನಿಗೂಢತೆಯನ್ನು ಅವರು ನಿವಾರಿಸಿದರು. 


156 


ಸಂದರ್ಭ: ಬರ್ಟ್ರೆಂಡ್‌ ರಸಲ್‌: ವ್ಹಿಟ್ರೋ, ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ ೨೨ 

೬೧೪ 

ನನಗೆ ತಿಳಿದಿರುವ ಸಮಸ್ತ ಸಾರ್ವಜನಿಕ ವ್ಯಕ್ತಿಗಳ ಪೈಕಿ ನನ್ನ ಪರಮ ಗೌರವಕ್ಕೆ ಪಾತ್ರರಾದ ಒಬ್ಬ ವ್ಯಕ್ತಿ ಐನ್ಸ್‌ ಟೈನ್‌ 
ಆಗಿದ್ದರು..... ಅವರು ಮಹಾವಿಜ್ಞಾನಿ ಮಾತ್ರವೇ ಅಲ್ಲ, ಮಹಾಪುರುಷ ಕೂಡ. ಯುದ್ಧದತ್ತ ಸರಿಯುತ್ತಿದ್ದ ಪ್ರಪಂಚದಲ್ಲಿ 
ಶಾಂತಿಗಾಗಿ ನೆಲೆ. ನಿಂತರು. . ಮತಿವಿಕಲ್ಪ ಪ್ರಪಂಚದಲ್ಲಿ ಸನ್ಮತಿಯಾಗಿಯೂ ಮತಾಂಧ ಜಗತ್ತಿನಲ್ಲಿ 
ಉದಾರಿಯಾಗಿಯೂ ಉಳಿದರು. 

ಸಂದರ್ಭ: ಬರ್ಟ್ರೆಂಡ್‌ ರಸಲ್‌: ವ್ಹಿಟ್ರೋ, ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ ೯೦ 

೬೧೫ 

ನಾವು ಪರಸ್ಪರ ಪತ್ರವ್ಯವಹರಿಸದಿದ್ದರೂ ಮಾನಸಿಕ ಸಂವಹನತೆಯಲ್ಲಿದ್ದೇವೆ. ಏಕೆಂದರೆ ನಮ್ಮ ಪರಿಸರದ ದುರ್ಭರ 
ಮತ್ತು ಬರ್ಬರ ಹವೆಗೆ ನಾವು ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದೇವೆ; ಮತ್ತು ಮನುಕುಲದ ಭವಿಷ್ಯ ನೆನೆದು 
ಭಯಕಂಪಿತರಾಗುತ್ತಿದ್ದೇವೆ.... ನಮ್ಮಿಬ್ಬರ ಮೊದಲ ಹೆಸರು ಒಂದೇ ಆಗಿರುವುದನ್ನು ನಾನು ಇಷ್ಟ ಪಡುತ್ತೇನೆ. 
ಸಂದರ್ಭ: ಆಲ್ಬರ್ಟ್‌ ಶ್ಚೈಟ್ಸರ್‌, ೨೦ ಫೆಬ್ರುವರಿ ೧೯೫೫ರ ಪತ್ರ; ಐನ್ಸ್‌ಟೈನ್‌ ಪತ್ರಾಗಾರ ೩೩-೨೩೬ 

೬೧೬ 

[ಸುಪ್ರಸಿದ್ಧರ] ಈ ವರ್ಣಚಿತ್ರಗಳ ಪೈಕಿ ನಾನು ಖರೀದಿಸಿರುವುದು ಐನ್ಸ್‌ಟೈನರದು ಮಾತ್ರ, ಇದು ಅವರ ಬಗ್ಗೆ 
ನನಗಿರುವ ಗೌರವಸೂಚಕವಾಗಿ ಮಂಡಿಸಬಹುದಾದ ಖಚಿತ ರುಜುವಾತೆಂಬುದಾಗಿ ಹೇಳಿದೆನೆಂದು ಅವರಿಗೆ ತಿಳಿಸಿ. 
ಸಂದರ್ಭ: ಜಾರ್ಜ್‌ ಬರ್ನಾರ್ಡ್‌ ಶಾ; ಆರ್ಚಿಬಾಲ್ಡ್‌ ಹೆಂಡರ್ಸನ್‌ ೨೧ ಆಗಸ್ಟ್‌ ೧೯೫೫ರ - ಡರ್ಹಾಂ ಮಾರ್ನಿಂಗ್‌ 
ಹೆರಾಲ್ಡಿನಲ್ಲಿ ನೆನಪಿಸಿಕೊಂಡಿರುವರು: ಐನ್ಸ್‌ಟೈನ್‌ ಪತ್ರಾಗಾರ ೩೩-೨೫೭, (ಐನ್ಸ್‌ಟೈನರ ಮಾರೋಲೆ: 
“ಪ್ರಪಂಚದಲ್ಲಿ ಹಣವೇ ಅತಿಮುಖ್ಯವಾದದ್ದೆಂದು ಘೋಷಿಸಿರುವ ಬರ್ನಾರ್ಡ್‌ ಶಾರ ಸಹಜ ವೈಲಕ್ಷಣ್ಯವದು.') 

೬೧೭ 

ಟಾಲೆಮಿ ನಿರ್ಮಿಸಿದ ವಿಶ್ವ ೧೪೦೦ ವರ್ಷ ಉಳಿದಿತ್ತು. ನ್ಯೂಟನ್‌ ಕೂಡ ಒಂದು ವಿಶ್ವ ರಚಿಸಿದ, ಅದು ೩೦೦ ವರ್ಷ 
ಬೆಳಗಿತು. ಈಗ ಐನ್ಸ್‌ಟೈನ್‌ ಒಂದು ವಿಶ್ವ ಕಡೆದಿದ್ದಾರೆ - ಇದು ಎಷ್ಟು ಕಾಲ ಬಾಳೀತೆಂದು ಹೇಳಲಾರೆ. 

ಸಂದರ್ಭ: ಐನ್ಸ್‌ ಟೈನರನ್ನು ಇಂಗ್ಲೆಂಡಿನಲ್ಲಿ ಗೌರವಿಸಿದ ಸತ್ಕಾರ ಸಮಾರಂಭದಲ್ಲಿ ಜಾರ್ಜ್‌ ಬರ್ನಾರ್ಡ್‌ ಶಾ; ಕ್ಯಾಸ್ಸಿಡೀ 
- ಐನ್ಸ್‌ಟೈನ್‌ ಅಂಡ್‌ ಅವರ್‌ ವರ್ಲ್ಡ್ದಲ್ಲಿ ಉಲ್ಲೇಖಿತ, ಪುಟ ೧; ನೋವಾ ಟೆಲೆವಿಶನ್‌ ತಯಾರಿಸಿದ ಐನ್ಸ್‌ಟೈನ್‌ 
ಫಿಲ್ಮಿನಲ್ಲಿ ಕೂಡ ಪ್ರದರ್ಶಿತ, ೧೯೭೯ 

೬೧೮ 

ನನ್ನ ಮಟ್ಟಿಗೆ ಅವರು ಉಪಮಾತೀತರಾಗಿ ಪ್ರಸಕ್ತ ಶತಮಾನದ [೨೦ನೆಯದು] ಪರಮ ಪ್ರಗಲ್ಭ ಧೀಮಂತ; ಮತ್ತು 
ಹೆಚ್ಚು ಕಡಿಮೆ ಖಂಡಿತವಾಗಿಯೂ ನೈತಿಕಾನುಭವದ ಅತ್ಯುನ್ನತ ಮೂರ್ತರೂಪ. ಅನೇಕ ರೀತಿಗಳಲ್ಲಿ ಅವರು ಇತರ 
ಎಲ್ಲ ಮನುಷ್ಯರಿಗಿಂತ ವಿಭಿನ್ನರಾಗಿದ್ದರು. 

ಸಂದರ್ಭ: ಸಿ.ಪಿ. ಸ್ನೋ - ಕನ್ವರ್ಸೇಶನ್ಸ್‌ ವಿತ್‌ ಐನ್ಸ್‌ಟೈನ್‌, ಫ್ರೆಂಚ್‌ ಭಾಷೆಯ ಏಐನ್ಸ್‌ಟೈನ್‌ ಅ ಸೆಂಟಿನರಿ 
ವಾಲ್ಯೂಮಿನಲ್ಲಿ ಉಲ್ಲೇಖಿತ, ಪುಟ ೧೯೩ 


157 


೬೧೯ 
ರಾಷ್ಟ್ರಿ ೀಯ ಕಾರಣಗಳಿಗಿಂತಲೂ ಹೆಚ್ಚಾಗಿ ಸಾರ್ವಜನಿಕ ಮಾನವೀಯ ಕಾರಣಗಳಿಗೋಸ್ಕರ ಅವರು ರುಯನಿಸ್ಟ್‌ 
ಆಗಿದ್ದರು. ಯುರೋಪಿನಲ್ಲಿ ಯೆಹೂದ್ಯ ಸಮಸ್ಯೆಯನ್ನು ಪರಿಹರಿಸಬಹುದಾದ ಏಕೈಕ ಮಾರ್ಗ ರುಯನಿಸಮ್‌ ಎಂದು 
ಅವರು ಮನಗಂಡಿದ್ದರು. ಅವರೆಂದೂ ಆಕ್ರಮಣಶೀಲ ರಾಷ್ಟ್ರೀಯತೆಯ ಪರವಾಗಿರಲಿಲ್ಲ. ಆದರೆ ಯೂರೋಪಿನಲ್ಲಿ 
ಉಳಿದಿರುವ ಯೆಹೂದ್ಯರನ್ನು ರಕ್ಷಲು ಪ್ಯಾಲೆಸ್ಟೈನಿನಲ್ಲಿ ಯೆಹೂದ್ಯ ನೆಲೆವನೆ ಅಗತ್ಯ ಎಂದು ಭಾವಿಸಿದರು. ಇಸ್ರೇಲ್‌ 
ರಾಷ್ಟ್ರದ ಸ್ಥಾಪನೆ ಆಯಿತು, ನಿಜ. ಆದರೆ ಅಲ್ಲಿ ಉನ್ನತ ನೈತಿಕ ಸ್ತರದಿಂದ ವಿಚಲನೆಗಳು [ನೈತಿಕತೆಗೆ ಚ್ಯುತಿ] 
ಸಂಭವಿಸಿದುದನ್ನು ಐನ್ಸ್‌ಟೈನ್‌ ಗಮನಿಸಿದ್ದರು; ತಾವು ಅಲ್ಲಿ ಇರದೆ ಅವುಗಳಲ್ಲಿ ಭಾಗಿ ಆಗದಿದ್ದುದು ತಮಗೆ ಏನೋ 
ಒಂದು ಬಗೆಯ ಮುದ ನೀಡಿದೆ ಎಂದರು. 

ಸಂದರ್ಭ: ಅರ್ನ್ಸ್ಟ್‌ ಸ್ಟ್ರಾಸ್‌: ವ್ಹಿಟ್ರೊ, ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ, ಪುಟಗಳು ೮೭-೮೮ 

೬೨೦ 

ಮಾನವಚಿಂತನೆಯ ಇತಿಹಾಸದಲ್ಲಿ ಎದ್ದು ಕಾಣುವ ಮಹೋತ್ತಮ ಸಾಧನೆಗಳ ಪೈಕಿ ಒಂದು - ಪ್ರಾಯಶಃ 
ಮಹೋತ್ತಮವಾದದ್ದೇ [ಈ ಆವಿಷ್ಕಾರ]. 

ಸಂದರ್ಭ: ಐನ್ಸ್‌ಟೈನರ ಸಾರ್ವತ್ರಿಕ ಸಾಪೇಕ್ಷತಾಸಿದ್ಧಾಂತ ಕೃತಿ ಕುರಿತು ಎಲೆಕ್ಟ್ರಾ ನಿನ ಆವಿಷ್ಕರ್ತ್ಯ ಜೋಸೆಫ್‌ ಜಾನ್‌ 
ಥಾಮ್ಸನ್‌, ೧೯೧೯; ಹಾಫಘ್ಮನ್‌ - ಆಲ್ಬರ್ಟ್‌ ಐನ್ಸ್‌ಟೈನ್‌: ಕ್ರಿಯೇಟರ್‌ ಅಂಡ್‌ ರೆಬೆಲ್ಲಿನಲ್ಲಿ ಉಲ್ಲೇಖಿತ, ಪುಟ ೧೩೨ 
೬೨೧ 

ಐನ್ಸ್‌ಟೈನ್‌ ಭೌತ ವಿಜ್ಞಾನಿ, ತತ್ತ್ವಶಾಸ್ತ್ರವಿದ ಅಲ್ಲ. ಆದರೆ ಅವರು ಹಾಕುತ್ತಿದ್ದ ಪ್ರಶ್ನೆಗಳಲ್ಲಿಯ ಮುಗ್ಧ ಖುಜುತ್ವ ಮಾತ್ರ 
ತತ್ತ್ವಶಾಸ್ತ್ರೀಯವಾಗಿತ್ತು. 

ಸಂದರ್ಭ: ಸಿ.ಎಫ್‌. ಘಾನ್‌ ವೈರುಕರ್‌;ಐಚೆನ್ಬರ್ಗ್‌ ಮತ್ತು ಸೆಕ್ಸ್‌. - ಆಲ್ಬರ್ಟ್‌ ಐನ್ಸ್‌ಟೈನಿನಲ್ಲಿ ಉಲ್ಲೇಖಿತ, ಪುಟ 
೧೫೯ " 

೬೦೦೨ 

ಐನ್ಸ್‌ಟೈನ್‌ ತಮ್ಮ ಸಿದ್ಧಾಂತವನ್ನು ಪ್ರತಿದಿನವೂ ನನಗೆ ವಿವರಿಸಿದರು; ಬಲು ಬೇಗನೆ ಒಂದು ಸಂಗತಿ ನನಗೆ 
ಸ್ಪಷ್ಟವಾಯಿತು; ಅವರಿಗೆ ಅದು ಪೂರ್ತಿ ಅರ್ಥವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. 

ಸಂದರ್ಭ: ಚೈಮ್‌ ವೈಟ್ಸೆಮನ್‌, ೧೯೨೯ 

೬೨೩ 

ಐನ್ಸ್‌ಟೈನರ ಪಿಟೀಲುವಾದನ ಉತ್ಕೃಷ್ಟವಾಗಿದೆ. ಆದರೆ ಅವರು ಪ್ರಪಂಚಖ್ಯಾತಿಗೆ ಅರ್ಹರಲ್ಲ - ಅವರಷ್ಟೇ ಚೆನ್ನಾಗಿ 
ನುಡಿಸುವ ಇತರ ಅನೇಕರು ಇದ್ದಾರೆ. 

ಸಂದರ್ಭ: ಐನ್ಸ್‌ಟೈನರ ಖ್ಯಾತಿಯ ಮೂಲ ಭೌತವಿಜ್ಞಾನ, ಸಂಗೀತ ಅಲ್ಲ ಎಂಬ ಅರಿವು ಇರದಿದ್ದ ಒಬ್ಬ ವಿಮರ್ಶಕ, 
೧೯೨೦ರ ದಶಕದ ತರುಣದಲ್ಲಿ; ರೈಸರ್‌ - ಆಲ್ಬರ್ಟ್‌ ಐನ್ಸ್‌ ಟೈನಿನಲ್ಲಿ ಉಲ್ಲೇಖಿತ, ಪುಟಗಳು ೨೦೨-೨೦೩ 

೬೦೪ 

“ಪ್ರೊಫೆಸರ್‌ ಐನ್ಸ್‌ ಟೈನರಿಗೆ ನವಶಿಶು; ನಮ್ಮ ಪುರುಷನನ್ನು ಗಣಿತ ಸೂತ್ರ ಇಡೀ ರಾತ್ರೆ ಜಾಗರಣೆ ಇಡುತ್ತದೆ.” 


158 


ಸಂದರ್ಭ: ದ ಮೀನಿಂಗ್‌ ಆಫ್‌ ರಿಲೆಟಿವಿಟಿ ಪುಸ್ತಕ ವಿಮರ್ಶೆಯ ಶಿರೋನಾಮೆ, ಡೈಲಿ ಮಿರರ್‌ (ನ್ಯೂಯಾರ್ಕ್‌) ೩೦ 
ಮಾರ್ಚ್‌ ೧೯೫೩; ಐನ್ಸ್‌ಟೈನ್‌ ಮರಣಕ್ಕಿಂತ ಎರಡು ವರ್ಷಗಳ ಹಿಂದೆ ಪ್ರಕಟವಾದ ಅನುಬಂಧವನ್ನು ಇದು 
ಉಲ್ಲೇಖಿಸಿತ್ತು. ಇದರಲ್ಲಿ ಅವರು ಸಾರ್ವತ್ರಿಕ ಸಾಪೇಕ್ಷತಾ ಸಮೀಕರಣಗಳಿಗೆ ಅತ್ಯಂತ ಸರಳೀಕೃತ ನಿಗಮನ 
ನೀಡಿದ್ದರು. (ಟ್ರೆವರ್‌ ಲಿಪ್‌ಸ್ಕೊಂಬ್‌ ರ ಕೊಡುಗೆ) 


ಅಧ್ಯಾಯ ೨೦ 
ಐನ್ಸ್‌ಟೈನ್‌ ಕುರಿತ ಸರ್ವಸಾಮಾನ್ಯ ವಿಜ್ಞಾನೇತರ ಪ್ರಶ್ನೆಗಳಿಗೆ ಉತ್ತರ 


೬೨೫ 

ಐನ್ಸ್‌ಟೈನ್‌ ಗಾಢವಾಗಿ ಮೆಚ್ಚಿದ ಭೌತ ವಿಜ್ಞಾನಿಗಳು - ಮೈಖೇಲ್‌ ಫ್ಯಾರಡೇ, ಜೇಮ್ಸ್‌ ಕ್ಲರ್ಕ್‌ ಮ್ಯಾಕ್ಸ್‌ವೆಲ್‌ ಮತ್ತು 
ಐಸಾಕ್‌ ನ್ಯೂಟನ್‌ 

(ಈ ಮಾಹಿತಿಗಳನ್ನು ಐನ್ಸ್‌ಟೈನ್‌ ಪತ್ರಾಗಾರದಲ್ಲಿಯೂ ಪ್ರಕಾಶಿತ ವಾಜ್ಮಯದಲ್ಲಿಯೂ ಇರುವ ವಿವಿಧ ಮೂಲಗಳಿಂದ 
ಕಲೆ ಹಾಕಿದೆ. ಹೆಚ್ಚಿನವನ್ನು ಐನ್ಸ್‌ಟೈನರ ಶಿಷ್ಟ ಜೀವನಚರಿತ್ರೆಗಳಲ್ಲಿ ನೋಡಬಹುದು: ಉದಾಹರಣೆಗೆ ಅಬ್ರಾಹಾಮ್‌ 
ಪೇಯ್ಸ್‌, ಜೆಮೀ ಸಯೇನ್‌ ಮತ್ತು ಫಿಲಿಪ್‌ ಫ್ರ್ಯಾಂಕ್‌ ಬರೆದವು) 

೬೨2೬ 

ಅವರ ಮೇಲೆ ಅತಿಶಯ ಪ್ರಭಾವ ಬೀರಿದ ತತ್ತ್ವಶಾಸ್ತ್ರವಿದರು: 

ಡೇವಿಡ್‌ ಹ್ಯೂಮ್‌ - ಪಾರಂಪರಿಕ ಸಾಮಾನ್ಯ ಪ್ರಜ್ಞಾಧಾರಿತ ಅಭಿಗೃಹೀತಗಳನ್ನೂ ಸಿದ್ಧಾಂತಗಳನ್ನೂ ಟೀಕಿಸಿದುದಕ್ಕೆ. 
ಅರ್ನ್ಸ್ಟ್‌ ಮ್ಯಾಕ್‌ - ದೇಶ (ಆಕಾಶ) ಕುರಿತಂತೆ ನ್ಯೂಟನ್‌-ಚಿಂತನೆಗಳನ್ನು ಟೀಕಿಸಿದುದಕ್ಕೆ, ನ್ಯೂಟೋನಿಯನ್‌ 
ಬಲವಿಜ್ಞಾನದ ವಿಮರ್ಶಕ ಪರೀಕ್ಷಣೆಗೆ ಮತ್ತು ಬೌದ್ದಿಕ ಆಜ್ಞೇಯತಾವಾದಕ್ಕೆ ನೀಡಿದ ಪ್ರೋತ್ಸಾಹಕ್ಕೆ. ಸ್ಟಿನೋರಭಾ - 
ಮತಧರ್ಮ ಕುರಿತ ಅಭಿಪ್ರಾಯಗಳಿಗೆ. ಶೋಪೆನ್‌ ಹಾವರ್‌ - `ವ್ಯಕ್ತಿ ತಾನು ಬಯಸಿದ್ದನ್ನು ಮಾಡಬಲ್ಲ, ಆದರೆ ತನ್ನ 
ಬಯಕೆಗಳನ್ನುಪೂರೈಸಲಾರ' ಎಂಬ ಸ್ಫೂ ರ್ತಿದಾಯಕ ಲೇಖನಕ್ಕೆ. (ನೋಡಿ: ಫ್ರ್ಯಾಂಕ್‌ - ಐನ್ಸ್‌ ಟೈನ್‌: ಹಿಸ್‌ ಲೈಫ್‌ 
ಅಂಡ್‌ ಟೈಮ್ಸ್‌ ಪುಟ ೫೨; ವ್ಹಿಟ್ರೋ - ಐನ್ಸ್ಟೈನ್‌, ಪುಟಗಳು ೧೨-೧೩: ಐಡಿಯಾಸ್‌ ಅಂಡ್‌ ಒಪಿನಿಯನ್ಸ್‌ ಪುಟ ೮) 
೬೨೮೭ 

ಅವರು ಇಷ್ಟಪಟ್ಟ ಗ್ರಂಥಗಳು ಮತ್ತು ಲೇಖಕರು. 

ಗಾಂಧಿಯವರ ಆತ್ಮಚರಿತ್ರೆ; ಜಾನ್‌ ಹರ್ಸೆಯವರ - ಎ ಬೆಲ್‌ ಫಾರ್‌ ಅಡಾನೊ ಮತ್ತು ದ ವಾಲ್‌; ಡಾಸ್ಟಾವ್ಸ್ಮೀ, 
ಟಾಲ್ಸ್ಟಾಯ್‌ ಮತ್ತು ಹೆರೊಡಾಟಸ್‌ ಅವರ ಕೃತಿಗಳು; ಮತಧರ್ಮ ಕುರಿತು ಸ್ಟಿನೊರಭಾ ಅವರ ಲೇಖನಗಳು. ವಿಜ್ಞಾನ 
ಕುರಿತಂತೆ ೧೯೨೦ರಲ್ಲಿ ಅವರು ಶಿಫಾರಸು ಮಾಡಿದ ಕೃತಿಗಳು: ವೆಯ್ಸ್‌ ಅವರ ಟೈಮ್‌, ಸ್ಪೇಸ್‌, ಮ್ಯಾಟರ್‌ ಮತ್ತು 
ಶ್ಗಿಕ್‌ ಅವರ ಸ್ಪೇಸ್‌ ಅಂಡ್‌ ಟೈಮ್‌ ಇನ್‌ ಫಿಸಿಕ್ಸ್‌ ಟುಡೇ. ಇದರ ಜೊತೆಗೆ ದ ಪ್ರಿನ್ಸಿಷ್ಟ್‌ ಆಫ್‌ ರಿಲೆಟಿವಿಟಿ (ಇದರ 
ಮೂರನೆಯ ಆವೃತ್ತಿ ಸಾರ್ವತ್ರಿಕ ಸಾಪೇಕ್ಷತಾ ಸಿದ್ಧಾಂತ ಕುರಿತ ಮೂಲ ಪ್ರಬಂಧಗಳ ಪೈಕಿ ಅತ್ಯಂತ 


159 


ಪ್ರಮುಖವಾದದ್ದನ್ನು ಒಳಗೊಳ್ಳಲಿತ್ತು. (ನೋಡಿ: ಮಾರಿಸ್‌ ಸಾಲೊವೀನರಿಗೆ ಪತ್ರ, ೨೪ ಏಪ್ರಿಲ್‌ ೧೯೨೦, ಲೆಟರ್ಸ್‌ 
ಟು ಸಾಲೊವೀನಿನಲ್ಲಿ ಪುಟ ೩೧) 

೬೨೮ 

ಅವರಿಗೆ ಪ್ರಿಯವಾಗಿದ್ದ ಸಂಗೀತ ಮತ್ತು ಕೃತಿಕಾರರು 

ಬಾಕ್‌, ಮೊರಭಾರ್ಟ್‌ ಮತ್ತು ಹಿಂದಿನ ಕೆಲವು ಇಟಾಲಿಯನ್‌ ಮತ್ತು ಇಂಗ್ಲಿಷ್‌ ಕೃತಿಕಾರರು ಐನ್ಸ್‌ಟೈನರಿಗೆ 
ಪ್ರಿಯರಾದವರು; ಶೂಬರ್ಟ್‌ ಕೂಡ - ಭಾವಾಭಿವ್ಯಕ್ತಿಯಲ್ಲಿ ಈತನ ಸಾಮರ್ಥ್ಯದಿಂದಾಗಿ, ಬೇತೋವನ್ನ ನನ್ನು ಇವರು 
ಅಷ್ಟಾಗಿ ಮೆಚ್ಚಿರಲಿಲ್ಲ - ಈತನ ಸಂಗೀತ ತೀರ ನಾಟಕೀಯ ಮತ್ತು ವೈಯಕ್ತಿಕ ಎಂದು ಭಾವಿಸಿದ್ದರು. ಹ್ಯಾಂಡೆಲ್‌ 
ತಾಂತ್ರಿಕವಾಗಿ ಕುಶಲಿ, ಆದರೆ ಆಳ ಸಾಲದು ಎಂಬುದು ಇವರ ಅಭಿಪ್ರಾಯ. ಶೂಮನ್‌ ಬರೆದ ಹೃಸ್ವತರ ಕೃತಿಗಳು 
ಮೂಲದ್ರವ್ಯಭರಿತವಾಗಿದ್ದು, ಭಾವಪೋಷಿತವಾಗಿದ್ದುದರಿಂದ ಆಕರ್ಷಣೀಯವಾಗಿದ್ದುವು. ಮೆಂಡೆಲ್‌ಸ್ಸಾ ಹ್ನಲ್ಲಿ ಸಾಕಷ್ಟು 
ಪ್ರತಿಭೆ ಇದ್ದರೂ ಆಳ ಮಾತ್ರ ಕಡಿಮೆ. ಬ್ರಾಹ್ಮನ ಕೆಲವು ಗೀತಗಳು ಮತ್ತು ಕೊಠಡಿ ಸಂಗೀತ ಅವರಿಗೆ 
ಪ್ರಿಯವಾಗಿದ್ದುವು. ವ್ಯಾಗ್ನರ್ನ ಸಂಗೀತ ವ್ಯಕ್ತಿತ್ವ ವರ್ಣನಾತೀತವಾಗಿ ಘಾತಕವಾಗಿತ್ತೆಂದು ಅವರ ಮತ. ಎಂದೇ 
“ಹೆಚ್ಚಿನ ಅಂಶ ಆತನನ್ನು ನಾನು ಜುಗುಪ್ಸೆಯಿಂದ ಮಾತ್ರ ಕೇಳಬಲ್ಲೆ.” ರಿಚರ್ಡ್‌ ಸ್ಟ್ರಾಸ್‌ ಪ್ರತಿಭಾಶಾಲಿಯೆಂದು 
ಭಾವಿಸಿದ್ದರು - ಆದರೆ ಈತನಲ್ಲಿ ಆಂತರಿಕ ಖುಜುತ್ವ ಇರಲಿಲ್ಲ. ಅಲ್ಲದೇ ಬಾಹ್ಯ ಪರಿಣಾಮದ ಮೇಲೆಯೇ ಈತನ ಲಕ್ಷ್ಯ 
(ಪ್ರಶ್ನಾವಳಿಯೊಂದಕ್ಕೆ ನೀಡಿದ ಉತ್ತರದಿಂದ, ೧೯೩೯; ಐನ್ಸ್‌ಟೈನ್‌ ಪತ್ರಾಗಾರ ೩೪-೩೨೨). 

ಆರನೆಯ ವರ್ಷದಲ್ಲಿ ಐನ್ಸ್‌ಟೈನ್‌ ಪಿಟೀಲು ನುಡಿಸಲು ಕಲಿತರು; ೧೯೫೦ರ ವೇಳೆಗೆ ಇದನ್ನು ಬಿಟ್ಟು 
ಪಿಯಾನೋವಾದನ ತೊಡಗಿದರು. ತಮ್ಮ ಪಿಟೀಲಿಗೆ ಅವರು “ಲೀನಾ” ಎಂಬ ಹೆಸರಿತ್ತಿದ್ದರು. ಮರಣಪತ್ರದಲ್ಲಿ ಅದನ್ನು 
ತಮ್ಮ ಮೊಮ್ಮಗ ಬರ್ನಾರ್ಡನ ಹೆಸರಿಗೆ ಬರೆದಿದ್ದರು. (ಫ್ರ್ಯಾಂಕ್‌ - ಐನ್ಸ್‌ ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌, ಪುಟ 
೧೪; ಗ್ರುನಿಂಗ್‌ - ಐನ್‌ ಹೌಸ್‌ ಘ್ಯುರ್‌ ಆಲ್ಬರ್ಟ್‌ ಐನ್ಸ್‌ ಟೈನ್‌, ಪುಟ, ೨೫೧. 


೬೦೯ 
ಹವ್ಯಾಸಗಳು : ಸಂಗೀತ ಮತ್ತು ವಾಚನ ಅಲ್ಲದೇ ಐನ್ಸ್‌ಟೈನರ 
ಇನ್ನೊಂದು ಗೀಳು ದೋಣಿಯಲ್ಲಿ ಕುಳಿತು ಜಲವಿಹಾರ. ಅವರ 
ಐವತ್ತನೆಯ ಹುಟ್ಟು ಹಬ್ಬದ ದಿನ ಮಿತ್ರರ ಒಂದು ಕೂಟ 
ಅವರಿಗೊಂದು ಹಾಯಿದೋಣಿಯನ್ನು ಖರೀದಿಸಿ. ಉಡುಗೊರೆ 
ಕೊಟ್ಟಿತು. ಬರ್ಲಿನ್ನಿನ ನೈರುತ್ಯಕ್ಕೆ ಅವರ ಬೇಸಗೆ ಮನೆ ಕಾಪುತ್‌, 
ಅಲ್ಲಿಯ ಹ್ಯಾವೆಲ್‌ ನದಿಯಲ್ಲಿ ಅವರು ಈ ದೋಣಿ ಉಪಯೋಗಿಸಿ 
" ಜಲಯಾನಗೈದರು.. ದೋಣಿಯ ಹೆಸರು... -.. ಟುಮ್ಸರ್‌ 
(ಆಕ್ರ್ಯೋಬ್ಯಾಟ್‌ - ದೊಂಬ). ಮುಂದೆ, ಪ್ರಿನ್ಸ್ಟ್ಪನ್ನಿನ ಕಾರ್ನೆಗಿ ಸರೋವರದಲ್ಲಿ - ಟಿನ್ನೆಫ್‌ (ಚೀಪ್ಲೀ ಮೇಡ್‌, ಎಂದು 
ಯಿಡ್ಡಿಷ್‌ ಭಾಷೆಯಲ್ಲಿ ಅರ್ಥ - ಅಗ್ಗವಾಗಿ ತಯಾರಿಸಿದ) ಹೆಸರಿನ ದೋಣಿಯಲ್ಲಿ ಜಲಯಾನಿಸಿದರು. 


೬೩೦ 





100 


ಕೈಬಳಕೆ: ಹೆಚ್ಚಿನ ಭೌತವಿಜ್ಞಾನಿ ಮತ್ತು ಗಣಿತ ವಿಜ್ಞಾನಿಗಳಂತಲ್ಲದೇ ಐನ್ಸ್‌ಟೈನ್‌ ಬಲಚರಾಗಿದ್ದರು. ಬಲಬೆರಳಿನಿಂದ 
ಅವರು ತೋರಿಸುತ್ತಿದ್ದ ಛಾಯಾಚಿತ್ರ ನೋಡಿ, ಅದೇ ರೀತಿ ಬಲಗೈಯಲ್ಲಿ ಲೆಕ್ಕಣಿಕೆ ಹಿಡಿದಿರುವುದನ್ನು ಗಮನಿಸಿ, 
ಪಿಟೀಲಿನ ಕಮಾನನ್ನೂ ಬಲಗೈಯಲ್ಲೇ ಹಿಡಿಯುತ್ತಿದ್ದರು - 

ಕೆಲವು ಎಡಚರೂ ಹೀಗೆ ಮಾಡುವುದುಂಟು ಎಂಬುದನ್ನು ಮರೆಯಬಾರದು. ಅವರ ಎಡಚತನದ ಬಗ್ಗೆ ಯಾರೂ 
ಪ್ರಸ್ತಾವಿಸಲಿಲ್ಲ. 

೬೩೧ 

ಸಾಪೇಕ್ಷತಾಸಿದ್ಧಾಂತವನ್ನು ಅರ್ಥವಿಸುವುದು: ಪ್ರಪಂಚದಲ್ಲಿ ಕೇವಲ ಹನ್ನೆರಡು ಮಂದಿ ಮಾತ್ರ ತಮ್ಮ ಸಿದ್ಧಾಂತವನ್ನು 
ಅರ್ಥವಿಸಬಲ್ಲರು. ಎಂಬ ಹೇಳಿಕೆಯನ್ನು ತಾವೆಂದಾದರೂ ನೀಡಿರಬಹುದು ಎಂಬುದನ್ನು ಐನ್ಸ್‌ಟೈನ್‌ ಪೂರ್ತಿ 
ನಿರಾಕರಿಸಿದರು. ಈ ಸಿದ್ಧಾಂತ ಓದುವ ಪ್ರತಿಯೊಬ್ಬ ಭೌತವಿಜ್ಞಾನಿಯೂ ಇದನ್ನು ಸುಲಭವಾಗಿ ಗ್ರಹಿಸಬಲ್ಲನೆಂಬುದು 
ಅವರ ಭರವಸೆ. (ಅವರು ನ್ಯೂಯಾರ್ಕಿಗೆ ಬಂದಿಳಿದಾಗ, ೧೯೨೧, ಪತ್ರಿಕಾಕರ್ತರಿಗೆ ನುಡಿದ ನಿರಾಕರಣೆ. ನೋಡಿ 
ಫ್ರ್ಯಾಂಕ್‌ - ಐನ್ಸ್‌ ಟೈನ್‌: ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ ಪುಟ ೧೭೯) 

೬೩೦ 

ಐನ್ಸ್‌ಟೈನರ ಅಮೆರಿಕನ್‌ ಪೌರತ್ವ: ಕೇವಲ ಸಂದರ್ಶಕ ವೀಸಾ ಮೂಲಕ ಐನ್ಸ್‌ ಟೈನ್‌, ಸಂಯುಕ್ತ ಸಂಸ್ಥಾನವನ್ನು 
೧೯೩೩ರಲ್ಲಿ ಪ್ರವೇಶಿಸಿದರು. ಆ ದಿನಗಳಂದು ಚಲಾವಣೆಯಲ್ಲಿದ್ದ ಒಳವಲಸೆ ನಿಯಮದ ಪ್ರಕಾರ ಅಮೆರಿಕದ 
ಪೌರನಾಗಲು ಅನುಮತಿಯನ್ನು ವಿದೇಶದಲ್ಲಿರುವ ಒಂದು ಅಮೆರಿಕನ್‌ ರಾಯಭಾರಿ ಕಚೇರಿಯ ಮೂಲಕ ಮಾತ್ರ 
ಪಡೆಯಬಹುದಿತ್ತು. ಎಂದೇ ಐನ್ಸ್‌ಟೈನ್‌ ತಮ್ಮ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವ ಸಲುವಾಗಿ ಮೇ ೧೯೩೫ರಲ್ಲಿ 
ಬರ್ಮ್ಯುಡಾಕ್ಕೆ ಹೋದರು. ಅಲ್ಲಿಯ ಅಮೆರಿಕನ್‌ ರಾಯಭಾರಿ ಇವರ ಗೌರವಾರ್ಥ ಭರ್ಜರಿ ಭೋಜನ ಏರ್ಪಡಿಸಿ, 
ಸಂಯುಕ್ತ ಸಂಸ್ಥಾನವನ್ನು ಶಾಶ್ವತ ನಿವಾಸಿಯಾಗಿ ಪ್ರವೇಶಿಸಲು ಪರವಾನಿಗೆ ನೀಡಿದರು. ಐದು ವರ್ಷಗಳ 
ತರುವಾಯ, ೧೯೩೫ರಲ್ಲಿ, ಇವರೂ ಮಾರ್ಗಟ್‌ ಐನ್ಸ್‌ಟೈನ್‌ ಮತ್ತು ಹೆಲನ್‌ ಡೂಕಾಸರೂ ಅಮೆರಿಕ-ಏಷ್ಯಾ 
ಪ್ರತಿಜ್ಞೆಯನ್ನು ಟ್ರೆನ್ಟನ್‌, ನ್ಯೂಜೆರ್ಸಿಯಲ್ಲಿ ಘೋಷಿಸಿದಾಗ ಅಲ್ಲಿಯ ಪೌರರಾದರು. (ನೋಡಿ: ಪೇಯ್ಸ್‌ - ಐನ್ಸ್‌ ಟೈನ್‌ 
ಲಿವ್ಡ್‌ ಹಿಯರ್‌, ಪುಟ ೧೯೯ ಮತ್ತು ಫ್ರ್ಯಾಂಕ್‌ - ಐನ್ಸ್‌ಟೈನ್‌ ಹಿಸ್‌ ಲೈಫ್‌ ಅಂಡ್‌ ಟೈಮ್ಸ್‌ ಪುಟ ೨೯೩. ಪೌರತ್ವ 
ಇಸವಿಯನ್ನು ಫ್ರ್ಯಾಂಕ್‌ ತಪ್ಪಾಗಿ ನಮೂದಿಸಿದ್ದಾರೆ) 

೬ನಿನಿ 

ಇನ್ಸ್‌ಟಿಟ್ಯೂಟ್‌ ಫಾರ್‌ ಅಡ್ವಾನ್ಜ್‌ ಸ್ಪಡಿಯಲ್ಲಿ : ಪ್ರಿನ್ಸ್ಟನ್‌ ಇನ್ಸ್‌ಟಿಟ್ಯೂಟ್‌ ಫಾರ್‌ ಅಡ್ವಾನ್ಸ್ಸ್‌ ಸ್ವಡಿಯಲ್ಲಿ ಐನ್ಸ್‌ಟೈನರ 
ಪ್ರಾರಂಭಿಕ ವಾರ್ಷಿಕ ವೇತನ ಡಾ. ೧೫೦೦೦ ಮತ್ತು ನಿವೃತ್ತಿ ವೇತನ ಡಾ. ೫೦೦೦ (ಐನ್ಸ್‌ಟೈನ್‌ ಪತ್ರಾಗಾರ ೨೯- 
೩೧೫). ಪ್ರಿನ್ಸ್‌ಟನ್‌ ಯೂನಿವರ್ಸಿಟಿ ಆವರಣದ, ಹಳೆಯ ಗಣಿತ ಕಟ್ಟಡದ ಒಂದು ಭಾಗ ಫೈನ್‌ ಹಾಲಿನಲ್ಲಿ (ಈಗ, 
೧೯೯೬, ಜೋನ್ಸ್‌ ಹಾಲ್‌, ಪೂರ್ವ ಏಶ್ಯ ಅಧ್ಯಯನ ಇಲಾಖೆ ಇರುವಲ್ಲಿ) ಇನ್ಸ್‌ ಟಿಟ್ಯೂಟಿಗೆ ತಾತ್ಕಾಲಿಕ ವಸತಿ 
ಒದಗಿಸಲಾಗಿತ್ತು. . ೧೯೪೦ರಲ್ಲಿ ಇದನ್ನು ಪ್ರಿನ್ಸ್‌ಟನ್‌ ಗ್ರಾಮೀಣ ಭಾಗದಲ್ಲಿರುವ ಸ್ವಂತಾವರಣಕ್ಕೆ 
ವರ್ಗಾಯಿಸಲಾಯಿತು. ಐನ್ಸ್‌ಟೈನ್‌ ೧೯೪೫ರಲ್ಲಿ ನಿವೃತ್ತರಾದರು. ಆದರೆ ಮಡಿಯುವ ತನಕವೂ ಇನ್ಸ್‌ಟಿಟ್ಯೂಟಿನಲ್ಲಿ 
ತಮ್ಮ ಕಚೇರಿಯನ್ನು ಉಳಿಸಿಕೊಂಡಿದ್ದರು. 


161 


ಆ ದಿನಗಳಂದು. ಇನ್ಸ್‌ ಟಿಟ್ಯೂಟಿನ ನಿರ್ದೇಶಕರು. ಅಬ್ರಾಹಾಮ್‌ ಪ್ಲೆಕ್ಸ್‌ನರ್‌.. ಇವರು. ತಮ್ಮ ಅಧಿಕಾರ 
ಚಲಾವಣೆಯಲ್ಲಿಮತ್ತು ಇನ್ಸ್‌ಟಿಟ್ಯೂಟಿನ ಹಿತರಕ್ಷಣೆಯಲ್ಲಿ ಅತಿಶಯ ಕಾಳಜಿ ವಹಿಸುತ್ತಿದ್ದ ದಕ್ಷ ಮತ್ತು ಶಿಸ್ತುಗಾರ. 
ಸಂಯುಕ್ತ ಸಂಸ್ಥಾನಕ್ಕೆ ಐನ್ಸ್‌ಟೈನ್‌ ಬಂದು ಸೇರಿದ ಅದೇ ತರುಣದಲ್ಲಿ, ಉದಾಹರಣೆಗೆ, ಅಧ್ಯಕ್ಷ ರೂಸ್ವೆಲ್ಟ್‌ ಅವರು 
ಐನ್ಸ್‌ಟೈನ್‌ ಮತ್ತು ಇವರ ಪತ್ನಿ ಎಲ್ಸಾರನ್ನು, ನಿರ್ದೇಶಕರ ಕಚೇರಿ ದ್ವಾರಾ, ಶ್ವೇತಭವನಕ್ಕೆ ಆಹ್ವಾನಿಸಿದರು. 
ಐನ್ಸ್‌ಟೈನ್‌ ಜತೆ ಸಮಾಲೋಚಿಸದೇ ಪ್ಲೆಕ್ಸನರ್‌ ತಾವೇ ಈ ಆಮಂತ್ರಣವನ್ನು ನಿರಾಕರಿಸಿದರು. ಐನ್ಸ್‌ಟೈನರ 
ಸುರಕ್ಷಣೆಯನ್ನು ಕಾರಣವೆಂದು ತಿಳಿಸಲಾಯಿತು. ಈ ಘಟನೆಯ ಸುದ್ದಿ ಸ್ವಲ್ಪ ಕಾಲಾನಂತರ ಐನ್ಸ್‌ಟೈನರ ಕಿವಿಗೆ ಬಿತ್ತು. 
ತತ್ವಣವೇ ಇವರು ರೂಸ್ವೆಲ್ಪರಿಗೆ ಕ್ಷಮಾಯಾಚಕ ಪತ್ರ ಕಳಿಸಿದರು. ಮಗುದೊಮ್ಮೆ ಆಮಂತ್ರಣ ನೀಡಲಾಯಿತು. 
ಅಂತಿಮವಾಗಿ ಐನ್ಸ್‌ಟೈನ್‌ ಶ್ಚೇತ ಭವನದಲ್ಲಿ ಅಧ್ಯಕ್ಷರನ್ನು ಭೇಟಿ ಮಾಡಲು ಹೋಗಿಯೇ ಹೋದರು. 

೬ನಿಳ 

ಐನ್ಸ್‌ಟೈನರ ಮರಣ: ದಿನಾಂಕ ೧೮ ಏಪ್ರಿಲ್‌ ೧೯೫೫ರಂದು ಐಏನ್ಸ್‌ಟೈನ್‌ ಪ್ರಿನ್ಸ್ಟನ್‌ ಆಸ್ಪತ್ರೆಯಲ್ಲಿ ಮಡಿದರು. 
(ಕಾಲಸೂಚಿ ನೋಡಿ) 

ಅವರ ಮಿದುಳನ್ನೂ ಕಣ್ಣುಗಳನ್ನೂ ಹೊರತೆಗೆದು, ಭವಿಷ್ಯಾಧ್ಯಯನದ ಸಲುವಾಗಿ ರಕ್ಷಿಸಿ ಇಡಲಾಯಿತು. (ನೋಡಿ: 
ಹೈಫೀಲ್ಡ್‌ ಮತ್ತು ಕಾರ್ಟರ್‌ - ದ ಪ್ರೈವೇಟ್‌ ಲೈವ್ಸ್‌ ಆಫ್‌ ಆಲ್ಬರ್ಟ್‌ ಐನ್ಸ್‌ಟೈನ್‌, ಪುಟ ೨೬೪ ಮತ್ತು ತದನಂತರದವು 
(ಕ್ಯಾಲಿಫೋರ್ನಿಯ ಮಂತ್ರಿ, ಡಿಸೆಂಬರ್‌ ೧೯೯೫, ಪುಟಗಳು ೨೭-೨೮). ರೋಗವಿಜ್ಞಾನಿ ಡಾ. ತಾಮಸ್‌ ಹಾರ್ವೆ 
ಜೀವುಂಡಿಗೆ ಪರೀಕ್ಷೆ ಮಾಡಿದರು. ಮತ್ತು ಅನುಮತಿ ಇಲ್ಲದೇ ಮಿದುಳನ್ನು ತೆಗೆದಿಟ್ಟುಕೊಂಡರು. ಇನ್ನೊಬ್ಬ 
ರೋಗವಿಜ್ಞಾನಿ ಡಾ| ಹೆನ್ರಿ ಅಬ್ರಾಮ್ಸ್‌ - ಐನ್ಸ್‌ಟೈನರ ಮರಣದ ವೇಳೆ ಇವರು [ಅಬ್ರಾಮ್ಸ್‌] ಅವರ ಖಾಸಾ 
ವೈದ್ಯರಾಗಿದ್ದರು - ಡಾ| ಗೈಡೀನ್‌ ನೀಡಿದ ಪ್ರಮಾಣಪತ್ರ ಆಧರಿಸಿ, ಆಸ್ಪತ್ರೆಯ ಮೇಲ್ವಿಚಾರಕನ ಅನುಮತಿ ಮೇರೆಗೆ, 
ಐನ್ಸ್‌ಟೈನರ ಕಣ್ಣುಗಳನ್ನು ತೆಗೆದುಕೊಂಡರು. ಈ ಸಂಗತಿಗಳು ಐನ್ಸ್‌ಟೈನರ ಕುಟುಂಬಸ್ಥರಿಗೆ ತಿಳಿದಿರಲಿಲ್ಲ. ತಮ್ಮ 
ಕಳೇಬರವನ್ನು ಸುಡಬೇಕೆಂದು ಐನ್ಸ್‌ಟೈನ್‌ ವಿಧಿಸಿದ್ದರು. ಅಂದ ಮೇಲೆ ಅಂಗಗಳ ಬೇರ್ಪಡಿಕೆ ಅವರ ಅಪೇಕ್ಷೆಯನ್ನು 
ಭಂಗಗೊಳಿಸುವುದೆಂದು ಐನ್ಸ್‌ಟೈನರ ಸ್ನೇಹಿತರು ಅಭಿಪ್ರಾಯಪಟ್ಟರು. ದಹನಾನಂತರ ಐನ್ಸ್‌ ಟೈನ್‌ ಕುಟುಂಬಸ್ಕರಿಗೆ 
ಮಿದುಳಿನ ವಿಚಾರ ತಿಳಿಯಿತು. ಅಂದಮೇಲೆ ಡಾ| ಹಾರ್ವೆ ಕನಿಷ್ಠ ಮೂರು ಭಾಗಗಳನ್ನು ಇತರ ವಿಜ್ಞಾನಿಗಳಿಗೆ 
ಕೊಟ್ಟಿರುವರು. ಆದರೆ ಬರ್ಕ್ಸೀಯಲ್ಲಿಯ ಯೂನಿವರ್ಸಿಟಿ ಆಫ್‌ ಕ್ಯಾಲಿಫೋರ್ನಿಯಾದ ಡಾ| ಮಾರಿಯನ್‌ ಡಯಮಂಡ್‌ 
ಮಾತ್ರ ಒಂದು ವೈಜ್ಞಾನಿಕ ದೇಣಿಗೆ ಪ್ರಕಟಿಸಿದ್ದಾರೆ. ಎಕ್ಸ್‌ಪೆರಿಮೆಂಟಲ್‌ ನ್ಯೂರಾಲಜಿಯಲ್ಲಿ (೧೯೮೫) ಇವರು ವರದಿ 
ಮಾಡಿರುವ ಪ್ರಕಾರ ಐನ್ಸ್‌ಟೈನರ ಮಿದುಳಿನ ಎಡ ಗೋಳಾರ್ಧದಲ್ಲಿ, ಗಣಿತ ಮತ್ತು ಭಾಷೆಗಳಿಗೆ ಸಂಬಂಧಿಸಿದ 
ಕೌಶಲಗಳನ್ನು ನಿಯಂತ್ರಿಸುವವು ಎಂದು ಭಾವಿಸಲಾಗಿರುವ ಆ ವಲಯಗಳಲ್ಲಿ,  ಗ್ರಿಯಲ್‌ ಕೋಶಗಳ (ಇವು 
ನ್ಯೂರಾನುಗಳನ್ನು ಪೋಷಿಸುತ್ತವೆ) ಸಂಖ್ಯೆ ಸರಾಸರಿಗಿಂತ ಅಧಿಕವಾಗಿದೆ. ಐನ್ಸ್‌ಟೈನರ ಗ್ರಿಯಲ್‌ ಕೋಶಗಳ ಲಂಬಿತ 
ಪ್ರತಿಬಿಂಬವನ್ನು ಬರ್ಕ್ಲೀಯ ಲಾರೆನ್ಸ್‌ ಹಾಲಿನಲ್ಲಿ ಪ್ರದರ್ಶಿಸಲಾಗಿದೆ. 

ಐನ್ಸ್‌ಟೈನ್‌ ಮಡಿದಂದೇ ಅವರ ದೇಹವನ್ನು ಟ್ರೆನ್‌ಟನ್ನಿನಲ್ಲಿ ದಹಿಸಲಾಯಿತು. ಅವರ ಚಿತಾಭಸ್ಮವನ್ನು ಅಟ್ಟೋ 
ನಾಥನ್‌ ಮತ್ತು ಪಾಲ್‌ ಓಪ್ಪನ್ಹೀಮ್‌ ಎಂಬ ಮಿತ್ರರು ತೂರಿದರು. ಜೀವಂತ ಐನ್ಸ್‌ಟೈನರನ್ನು ನೋಡಿದ ಕೊನೆಯ ವ್ಯಕ್ತಿ 


162 


ಎಂದರೆ ದಾದಿ ಆಲ್ಬರ್ಟ್‌ ರೋಯ್ಸುಲ್‌: “ಅವರು ಎರಡು ಶ್ವಾಸಗಳನ್ನು ಉತ್ಕೃಮಿಸಿದರು ಮತ್ತು ಮಡಿದರು” 
(ನ್ಯೂಯಾರ್ಕ್‌ ಟೈಮ್ಸ್‌, ೧೯ ಏಪ್ರಿಲ್‌ ೧೯೫೫). 

ಪ್ರಿನ್ಸ್‌ಟನ್ನಿನ ಮಕ್‌ ಕಾರ್ಟರ್‌ ಸಭಾಂಗಣದಲ್ಲಿ ಸ್ಮಾರಕ ಸಂಗೀತ ಮೇಳವೊಂದನ್ನು ಏರ್ಪಡಿಸಲಾಯಿತು. ಈ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು : ಆರ್‌. ಕ್ಯಾಸಡಿಸಸ್‌, ಪಿಯಾನೋ ಮತ್ತು ಪ್ರಿನ್ಸ್‌ಟನ್‌ ಯೂನಿವರ್ಸಿಟಿಯ 
ಆರ್ಕೆಸ್ಟ್ರಾ. ಇವರು ಬಿತ್ತರಿಸಿದ ಬಾಬುಗಳು: ಮೊರಭಾರ್ಟನ ಕಾರೊನೆಷನ್‌ ಕನ್ಸರ್ಟೋ (ಪಿಯಾನೋಕ್ಕೆ ಕನ್ಸರ್ಟೋ 
ಮತ್ತು ಆರ್ಕೆಸ್ಟ್ರ ಡಿ. ಮೇಜರಿನಲ್ಲಿ, ಮತ್ತು ಬಾಕ್‌ನ ಸೊನಾಟೀನ (ಕ್ಯಾ 
ಟ್ರ್ಯಾಜಿಕಸ್‌'ನಿಂದ) ಹೇಯ್ದನ್ನನ ಸಿಂಫನಿ ಸಂಖ್ಯೆ ೧೦೪ನ್ನು ಡಿ. ಮೇಜರಿನಲ್ಲಿ ಮತ್ತು ಕೊರೆಲ್ಲಿಯ ಕನ್ಸಾರ್ಟೋ 
ಗ್ರಾಸ್ಸೋ ಸಂಖ್ಯೆ ೮ನ್ನು (ಕ್ರಿಸ್ಮಸ್‌) ಕೂಡ ನುಡಿಸಲಾಯಿತು. 

೬೩೫ 

ಇತರ ವೈಯಕ್ತಿಕ ಮಾಹಿತಿ: ವಯಸ್ಸು ಮೂರರ ತನಕ ಐನ್ಸ್‌ಟೈನ್‌ ಮಾತಾಡಲು ಕಲಿತಿರಲಿಲ್ಲ. ಈ [ಶಬ್ದ- 
]ನಿಧಾನತೆಯನ್ನು ಅವರು ದೃಕ್ಚದಗಳಲ್ಲಿ ಚಿಂತಿಸುತ್ತಿದ್ದುರರ ಮೂಲ ಎಂದು ಸೂಚಿಸಲಾಗಿದೆ. (ಅಂದರೆ, ಅವರ 
“ಚಿಂತನ ಪ್ರಯೋಗಗಳು”) 

೬೩೬ 

ಇತರ ವೈಯಕ್ತಿಕ ಮಾಹಿತಿ: ಶಾಲೆಯಲ್ಲಿ ಐನ್ಸ್‌ಟೈನ್‌ ಸರಾಸರಿಗಿಂತ ಮೇಲುಮಟ್ಟದ ವಿದ್ಯಾರ್ಥಿ. ಅವರು ಗಣಿತ, 
ಭೌತವಿಜ್ಞಾನ ಮತ್ತು ಸಂಗೀತಗಳಲ್ಲಿ ಗರಿಷ್ಠ ಅಂಕಗಳನ್ನು ಫ್ರೆಂಚ್‌ ಮತ್ತು ಇಟಾಲಿಯನ್ನುಗಳಲ್ಲಿ ಕನಿಷ್ಠ ಅಂಕಗಳನ್ನು 
ಪಡೆದಿದ್ದರು (ಸಿಪಿಎಇ ಸಂಪುಟ ೧, ದಾಖಲೆಗಳು ೮ ಮತ್ತು ೧೦) 

೬೩೭ 

ಇತರ ವೈಯಕ್ತಿಕ ಮಾಹಿತಿ: ಐನ್ಸ್‌ಟೈನರ ಸ್ವಿಸ್‌ ಸೇನಾ ಸೇವೆ ಕುರಿತ ದಾಖಲೆ ಪುಸ್ತಕ ಅವರ ಆರೋಗ್ಯ ತಪಾಸಣೆ 
ಬಗ್ಗೆ ಈ ಮುಂದಿನ ಫಲಿತಾಂಶ ನೀಡುತ್ತದೆ; ಸೇನಾ ಸೇವೆಗೆ ಅವರು ಅನರ್ಹರೆಂದು ಪರಿಗಣಿಸಲಾಯಿತು: 

ವಯಸ್ಸು ೨೨ (೧೩ ಮಾರ್ಚ್‌ ೧೯೦೧) 

ದೇಹ ಎತ್ತರ ೧೭೧೫ ಸೆಂಮೀ (೫ ಅಡಿ ೭.೬ ಇಂಚು) 

ಎದೆ ಪರಿಧಿ ೮೭ ಸೆಂಮೀ (೩೪.೮ ಇಂಚು) 

ಮೇಲಿನ ತೋಳು ೨೮ ಸೆಂಮೀ (೧೧.೨. ಇಂಚು) 

ಖಾಯಿಲೆಗಳು ಅಥವಾ ಊನಗಳು: ಕೊಂಕಿದ ಸಿರಗಳು, ಚಪ್ಪಟೆ ಪಾದಗಳು ಮತ್ತು ಪಾದಗಳ ಅತಿಶಯ ಸ್ವೇದನ. 
(ನೋಡಿ ಸಿಪಿಎಇ ಸಂಪುಟ ೧, ದಾಖಲೆ ೯೧) ಹೆಲನ್‌ ಡೂಕಾಸ್‌ ಪ್ರಕಾರ ಐನ್ಸ್‌ಟೈನ್‌ ಸ್ವಿಸ್‌ ಸೇನೆಯಲ್ಲಿ ಸೇವೆ 
ಸಲ್ಲಿಸದಿದ್ದುದರಿಂದ ೧೯೪೦ರ ತನಕ ತೆರಿಗೆ ಪಾವತಿಸಬೇಕಾಗಿತ್ತು; ಅವರೊಂದು ಸೇನಸೇವಾಪುಸ್ತಕ (ಡೀಯೆನ್ಸ್ಸ್‌ 
ಬುಶ್‌) ಇಟ್ಟಿದ್ದರು - ಇದರಲ್ಲಿ ವಾರ್ಷಿಕ ತೆರಿಗೆ ನಮೂದುಗಳು ದಾಖಲಾಗಿರುತ್ತಿದ್ದುವು. 

೬೩೮ 

ಇತರ ವೈಯಕ್ತಿಕ ಮಾಹಿತಿ: ೧೯೨೦ರಲ್ಲಿ ಐನ್ಸ್‌ಟೈನ್‌ ಪ್ರಿನ್ಸ್ಟನ್‌ ಯೂನಿವರ್ಸಿಟಿಯನ್ನು ಎರಡು ತಿಂಗಳ ಪರ್ಯಂತ 
ವಾರಕ್ಕೆ ಮೂರು ಉಪನ್ಯಾಸಗಳಂತೆ, ಉಪನ್ಯಾಸವೀಯಲು ತಮಗೆ ಡಾ. ೧೫೦೦೦ ಗೌರವಧನ ಕೊಡಬೇಕೆಂದು 


೦ಟಾಟಾ ಸಂಖ್ಯೆ ೧೦೬ “ಆಕ್ಚಸ್‌ 


103 


ಕೇಳಿದರು (ಐನ್ಸ್‌ಟೈನ್‌ ಪತ್ರಾಗಾರ ೩೬- ೨೪೧). ಆದರೆ ೧೯೨೧ರಲ್ಲಿ ನೀಡಿದ ಮತ್ತು ೧೯೨೨ರಲ್ಲಿ ಪ್ರಕಾಶಿಸಲಾದ 
ಪ್ರಿನ್ಸ್ಟನ್‌ ಉಪನ್ಯಾಸಗಳನ್ನು ಕೇವಲ ನಾಲ್ಕಕ್ಕೆ ಮೊಟಕುಗೊಳಿಸಲಾಯಿತು. ಹೆಸರು 'ದ ಮೀನಿಂಗ್‌ ಆಫ್‌ ರಿಲೆಟಿವಿಟಿ'. 
ಇದಕ್ಕೆ ಅವರು ಕಡಿಮೆ ಶುಲ್ಕ ಪಡೆದರು. 

೬ರ೯ 

ಇತರ ವೈಯಕ್ತಿಕ ಮಾಹಿತಿ: ಸಾಧಾರಣವಾಗಿ ಅವರು ಚಿಕ್ಕ ಚಿಕ್ಕ ಕಾಗದಗಳನ್ನು ಬರೆದರು. ಎಷ್ಟು ಅಗತ್ಯವೋ ಅಷ್ಟು. 
ಅದೂ ಅವರ ಇಳಿವಯಸ್ಸಿನಲ್ಲಿ. ಅವರು ಸ್ವಹಸ್ತದಲ್ಲಿ ಬರೆದ ದೀರ್ಥತಮ ಪತ್ರ ಭೌತ ವಿಜ್ಞಾನಿ ಎಚ್‌. ಎ. ಲೊರೆಂಟ್ಡ್‌ 
ಅವರಿಗೆ, ೨೩ ಜನವರಿ ೧೯೧೫ (ಐನ್ಸ್ಟೈನ್‌ ಪತ್ರಾಗಾರ ೧೬-೪೩೬) 

೬೪೦ 

ಇತರ ವೈಯಕ್ತಿಕ ಮಾಹಿತಿ: ತಮ್ಮ ಕೇಶ ಶೈಲಿ ಅಥವಾ ವಿನ್ಯಾಸ `ಅಲಕ್ಷ್ಯದಿಂದ' ಒದಗಿತೆಂದು ಹೇಳುತ್ತಿದ್ದರು. 

೬೪೧ 

ಇತರ ವೈಯಕ್ತಿಕ ಮಾಹಿತಿ: ಐನ್ಸ್‌ಟೈನ್‌ ಮತ್ತು ಅವರ ಕುಟುಂಬ ಪಶುಪ್ರೇಮಿಗಳಾಗಿದ್ದರು. ಪ್ರಿನ್ಸ್ಪನ್ಹಿನಲ್ಲಿ ಅವರೊಂದು 
ಬೆಕ್ಕನ್ನು - ಹೆಸರು ಟೈಗರ್‌, ನಾಯಿಯನ್ನು - ಹೆಸರು ಚಿಕೊ, ಸಾಕಿಕೊಂಡಿದ್ದರು. 

೬೪೨ 

ಇತರ ವೈಯಕ್ತಿಕ ಮಾಹಿತಿ: ಐನ್ಸ್‌ಟೈನ್‌ ತಮ್ಮ ಹಸ್ತಪ್ರತಿಗಳ ಪುನರ್ವಿಮರ್ಶೆಯನ್ನುಇಷ್ಟಪಡುತ್ತಿರಲಿಲ್ಲ. ೧೯೩೬ರ 
ಬೇಸಗೆಯಲ್ಲಿ ಅವರೊಂದು ಪ್ರಬಂಧವನ್ನು ಫಿಸಿಕಲ್‌ ರಿವ್ಯೂಗೆ ಕಳಿಸಿದರು. ಒಬ್ಬ ನಿರ್ಣಾಯಕ [ರೆಫೆರೀ] ಅದನ್ನು ಹತ್ತು 
ಪುಟಗಳಷ್ಟು ಟೀಕೆ ಸಹಿತ ಹಿಂತಿರುಗಿಸಿದ. ಅಪಮಾನಿತರಾದ ಐನ್ಸ್‌ಟೈನ್‌ ಅದನ್ನು ಬೇರೆ ಕಡೆ ಪ್ರಕಾಶಿಸುವ 
ಸಲುವಾಗಿ ಪಾಪಾಸು ತರಿಸಿಕೊಂಡರು. ಪ್ರಕಾಶನಕ್ಕೆ ಮೊದಲು ಪ್ರಬಂಧವನ್ನು ನಿರ್ಹಾಯಕರಿಗೆ ಕಳಿಸಲು ಫಿಸಿಕಲ್‌ 
ರಿವ್ಯೂಗೆ ಯಾವ ಹಕ್ಕೂ ಇಲ್ಲ ಎಂಬುದು ಅವರ ಮತ. ಆದರೆ ಅಂದು (ಮತ್ತು ಇಂದು) ಅದು ಅಮೆರಿಕನ್‌ ರಿವಾಜು. 
(ಛಿಸಿಕಲ್‌ ರಿವ್ಯೂ ಸಂಪಾದಕರಿಗೆ ಪತ್ರ, ೨೭ ಜುಲೈ ೧೯೩೬, ಐನ್ಸ್‌ಟೈನ್‌ ಪತ್ರಾಗಾರ ೧೯-೦೮೭) 

೬೪ಳವಿ 

ಇತರ ವೈಯಕ್ತಿಕ ಮಾಹಿತಿ: ಗ್ರೇಟ್‌ ಮಾರ್ಕ್‌ಸ್ಟೈನ್‌ ಒಬ್ಬ ಸಮರ್ಥ ನಟಿ. ಸಾಯುವ ತನಕವೂ ಈಕೆ ತಾನು 
ಐನ್ಸ್‌ಟೈನರ ಮಗಳೆಂದೇ ಸಾರಿದಳು. ಈಕೆಯ ಹಕ್ಕು ಸ್ಥಾಪನೆಯನ್ನು ಅಲ್ಲಗಳೆಯುವ ಸಲುವಾಗಿ ಐನ್ಸ್‌ಟೈನ್‌, ಹೆಲನ್‌ 
ಡೂಕಾಸ್‌ ಪ್ರೇರಣೆ ಮೇರೆಗೆ, ಅವಳ ಜನನ ದಾಖಲೆಗಳನ್ನು ಪರಿಶೀಲಿಸಲು ಏರ್ಪಡಿಸಿದರು. ಫಲಿತಾಂಶ ಅವಳಿಗೆ 
ಪ್ರತಿಕೂಲವಾಯಿತು. (ಉದಾಹರಣೆಗೆ, ಅವಳು ಇವರಿಗಿಂತ ಹದಿಮೂರು ವರ್ಷ ಮಾತ್ರ ಕಿರಿಯಳು) ೧೯೪೭ರಲ್ಲಿ 
ಅವಳು ಮಡಿದಳು. (ಹೆಲನ್‌ ಡೂಕಾಸ್‌ ಜೊತೆಗಿನ ಸಂಭಾಷಣೆಯ ಟಿಪ್ಪಣಿಗಳಿಂದ) ಐನ್ಸ್‌ಟೈನ್‌ ಮತ್ತು ಇವರ ಸ್ನೇಹಿತ 
ಜೇನೋಸ್‌ ಫ್ಲೆಸ್ಟ್‌ ಇಬ್ಬರೂ ಶ್ರೀಮತಿ ಮಾರ್ಕ್ಸ್‌ಟೈನ್‌ ಬಗ್ಗೆ ವಿನೋದಶೀಲ ಪದ್ಯಗಳನ್ನು ಹೊಸೆದಿದ್ದಾರೆ. (ಐನ್ಸ್‌ಟೈನ್‌ 
ಪತ್ರಾಗಾರ ೩೧-೫೪೦ ಮತ್ತು ೩೧-೫೪೧) 

೬೪೪ 

ಇತರ ವೈಯಕ್ತಿಕ ಮಾಹಿತಿ: ಐನ್ಸ್‌ಟೈನ್‌ ಎಂದೂ ತಮ್ಮ ಹೆಸರನ್ನು ವಾಣಿಜ್ಯ ಜಾಹೀರಾತುಗಳಲ್ಲಿ ಬಳಸಲು ಅನುಮತಿ 
ನೀಡಲಿಲ್ಲ... ಅವರಿಗೆ ಬರುತ್ತಿದ್ದಂಥ ಕೋರಿಕೆಗಳು ಕೆಲವು ಬಿಚಿತ್ರವಾಗಿರುತ್ತಿದ್ದುವು. ಉದಾಹರಣೆಗೆ ಒಬ್ಬ 


164 


ಕೇಶವಿನ್ಯಾಸಕಾರನಿಂದ ಮತ್ತು ಒಬ್ಬ ಸಾಬೂನು ತಯಾರಕನಿಂದ ಲೆಕ್ಕಣಿಗೆ [ಪೆನ್‌] ಮಾಡುವವನಿಂದ ಕೂಡ! 
ಯಾವುದೇ ಒಂದು ಉತ್ಪನ್ನ ಕುರಿತು ಇವರೇನಾದರೂ ತುಸು ಆಸಕ್ತಿವಹಿಸಿದರೆ ಆ ಸುದ್ದಿ ಹಬ್ಬಿ ಮುಂದೆ ಇವರಿಗೆ 
ಬೇಡಿಕೆಯ ಪೂರವೇ ಹರಿದು ಬರುತ್ತಿತ್ತು. ಐನ್ಸ್‌ಟೈನ್‌ ತಮ್ಮ ಅಭಿಪ್ರಾಯವನ್ನು ಪುರಸ್ಕರಿಸುವುದರ ಮೂಲಕ ಆ 
ಉತ್ಪನ್ನದ ಚಲಾವಣೆಗೆ ಅವಕಾಶ ಮಾಡಿಕೊಡಬೇಕು. ಎಂದು ಇಂದು ಅವರ ಆಸ್ತಿ ಉಸ್ತುವಾರಿದಾರರು 
ಕ್ಯಾಲಿಫೋರ್ನಿಯಾದಲ್ಲಿರುವ ಒಂದು ಜಾಹೀರಾತು ಸಂಸ್ಥೆಗೆ, ಯುಕ್ತ ವ್ಯಾಪಾರ ಲಾಂಛನ (ಟ್ರೇಡ್‌ ಮಾರ್ಶ್‌) ಪಡೆದು, 
ಐನ್ಸ್‌ಟೈನ್‌ - ಹೆಸರು ವಾಣಿಜ್ಯೋಪಯೋಗವಾಗುವುದನ್ನು ನಿವಾರಿಸಬೇಕೆಂದು ವಿಧಿಸಿದ್ದಾರೆ. 

೬೪೫ 

ಇತರ ವೈಯಕ್ತಿಕ ಮಾಹಿತಿ: ಮಧ್ಯ ವಯಸ್ಸು ಮತ್ತು ಮುಂದೆ ವೃದ್ಧಾಪ್ಯ ಬರುವ ವೇಳೆಗೆ ಐನ್ಸ್‌ ಟೈನ್‌ ಸ್ತ್ರೀಯರ ವಿರುದ್ಧ 
ಕಹಿ ಭಾವನೆ ತಳೆದಿದ್ದರು. ಮಾನವ ಸ್ವಭಾವದ ಜೊತೆ ವಿವಾಹ ಸಮರಸವಾಗದೆಂದು ಭಾವಿಸಿದರು. ಮದುವೆಯ 
ಕಾರಣವಾಗಿ ಹೆಂಡತಿಯನ್ನು ಗಂಡ ಮತ್ತು ಗಂಡನನ್ನು ಹೆಂಡತಿ ತಮ್ಮ ಆಸ್ತಿ ಎಂದು ಪರಿಗಣಿಸುವುದರಿಂದ ಅವರೆಂದೂ 
ಮುಕ್ತ ವ್ಯಕ್ತಿಗಳಂತೆ ವರ್ತಿಸುವುದು ಸಾಧ್ಯವಾಗದೆಂಬುದು ಇವರ ಅಭಿಪ್ರಾಯ. ಐನ್ಸ್‌ಟೈನರ ಪುಟ್ಟ ಕುಟುಂಬದಲ್ಲಿ ಎಲ್ಲ 
ಗಂಡಸರೂ ತಮಗಿಂತ ಹಿರಿಯ ವಯಸ್ಸಿನ ಸ್ತ್ರೀಯರು ಸಹಚರಿಗಳಾಗಿರುವುದನ್ನು ಇಷ್ಟಪಟ್ಟರು. ಐನ್ಸ್‌ಟೈನರ ಉಭಯ 
ಪತ್ನಿಯರೂ ಅವರಿಗಿಂತ ಕನಿಷ್ಠ ಮೂರು ವರ್ಷ ಹಿರಿಯರಾಗಿದ್ದರು; ಮಗ ಹ್ಯಾನ್ಸ್‌ ಆಲ್ಬರ್ಟರ ಮೊದಲ ಹೆಂಡತಿ 
ಅವರಿಗಿಂತ ಒಂಬತ್ತು ವರ್ಷವೂ ಎರಡನೆಯ ಹೆಂಡತಿ ಎರಡು ವರ್ಷವೂ ದೊಡ್ಡವರು; ಮಗ ಎಡೂವರ್ಡ್‌ ಮದುವೆಯೇ 
ಆಗಲಿಲ್ಲ. ಆದರೆ ಇವರಿಗಿಂತ ಹೆಚ್ಚು ವಯಸ್ಸಿನ ಮಹಿಳೆ ಇವರಿಗೆ ಸ್ನೇಹಿತೆಯಾಗಿದ್ದಳು. 

೬೪೬ 

ಇತರ ವೈಯಕ್ತಿಕ ಮಾಹಿತಿ: ಎಲ್ಸಾ ಪ್ರಕಾರ ಐನ್ಸ್‌ಟೈನ್‌ “ಊಹಿಸಲಾಗದಷ್ಟು ಘೋರವಾಗಿ” ಗೊರಕೆ 
ಹೊಡೆಯುತ್ತಿದ್ದರು. ಎಂದೇ ಅವರು ಬೇರೆ ಬೇರೆ ಶಯನಕೊಠಡಿಗಳನ್ನು ಇಟ್ಟುಕೊಂಡಿದ್ದರು. ಇನ್ನು ಐನ್ಸ್‌ಟೈನರ 
ಅಧ್ಯಯನ ಕೊಠಡಿ ಎಲ್ಸಾರಿಗೆ ಪೂರ್ತಿ ಅಪ್ರವೇಶ್ಯ - ಅಲ್ಲಿ ತಮಗೆ ಸಂಪೂರ್ಣ ಖಾಸಗಿತನ ಕಡ್ಡಾಯ ಎಂದು 
ಐನ್ಸ್‌ಟೈನ್‌ ವಿಧಿಸಿದ್ದರು. ಎಲ್ಲಾರಿಗೆ ಹೇಳಿದರು “ನಿನ್ನ ಅಥವಾ ನನ್ನ” ಬಗ್ಗೆ ಮಾತಾಡು. 'ನಮ್ಮ' ಬಗ್ಗೆ ಎಂದೂ ಅಲ್ಲ. 
ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕಾಗಿತ್ತು. ಎಂದೂ ಹೆಂಡತಿ ಜೊತೆ `ನಾವು' ಪದ ಬಳಸಲಿಲ್ಲ. ಆಕೆಗಾದರೂ ತಮ್ಮ 
[ಐನ್ಸ್‌ಟೈನ್‌] ಪರವಾಗಿ ಈ ಪದ ಪ್ರಯೋಗಿಸಲು ಬಿಡಲಿಲ್ಲ. 


